ಕರ್ನಾಟಕ ಸರ್ಕಾರ 





ಭ್ರಾಜಿಷ್ಟು ವಿರಚಿತ 
ಆರಾಧನಾ ಕರ್ಣಾಟಟೀಕಾ 
(ವಡ್ಡಾರಾಧನೆ) 


ಪ್ರಾಚೀನ ಗದ್ಯಸಾಹಿತ್ಯಮಾಲ : ೧ 


ಭ್ರಾಜಿಷ್ಟು ವಿರಚಿತ 


ಆರಾಧನಾ ಕರ್ಣಾಟಟೀಕಾ 
(ವಡ್ಡಾರಾಧನೆ) 


ಪ್ರಧಾನ ಸಂಪಾದಕರು 
ಡಾ. ಸಿದ್ದಲಿಂಗಯ್ಯ 


ಗೌರವ ಸಂಪಾದಕರು 
ಡಾ. ಎಂ.ಎಂ. ಕಲಬುರ್ಗಿ 


ಸಂಪಾದಕರು 
ಡಾ. ಶಾಂತಿನಾಥ ದಿಬ್ಬದ 





ಸ ಜೆ x ತ 
ಕರ್ನಾಟಕ ಸರ್ಕಾರ 
ಪ್ಪ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಕನ್ನಡ ಭವನ, ಬೆಂಗಳೂರು-೫೬೦ ೦೦೨. 


Aradhana Karanata 10016 —An Ancient Kannada Prose - classic 
by Bhrajishnu 

Edited by Dr. Shantinath Dibbad 

Published by B.H. Mallikaryuna 

Administrative Officer, Kannada Pustaka Pradhikara, 

Kannada Bhavana. J.C. Road, Bangalore-560 002. 


First Impression : 2012 

Pages :  Xlv1+292=338 
Copies : 100 

Pnce : ₹220- 

೨. 


ಲ ಈ ಆವೃತ್ತಿಯ ಗ್ರಂಥಸ್ವಾಮ್ಯ : ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು. 


ಮೊದಲ ಮುದ್ರಣ " ೨೦೧೨ 

ಪುಟಗಳು : xl¥vNi+ ೨೯೨ ಇ ೩೩೮ 
ಪ್ರತಿಗಳು : ೧೦೦೦ 

ಬೆಲೆ : ಸೌ ೨೨೦/- 
ಸಂಪಾದಕರು : 


ಡಾ. ಶಾಂತಿನಾಥ ದಿಬ್ಬದ 


ಪ್ರಕಾಶಕರು 

ಬಿ.ಹೆಚ್‌. ಮಲ್ಲಿಕಾರ್ಜುನ 

ಆಡಳಿತಾಧಿಕಾರಿಗಳು, ಕನ್ನಡ ಪುಸ್ತಕ ಪ್ರಾಧಿಕಾರ 

ಕನ್ನಡ ಭವನ, ಜೆ.ಸಿ. ರಸ್ತೆ ಬೆಂಗಳೂರು-೫೬೦ ೦೦೨. 


ಮುದ್ರಕರು : ೨ 

ಡ್‌ | ನಂ | 
ಸತೃಶ್ರೀ ಪ್ರಿಂಟರ್ಸ್‌ ಪ್ರೃ. ಲ. 1 
ನಂ. ೧೬/೧. ೨ನೇ ಮುಖ್ಯರಸ್ತೆ, 9೪ನೇ ಅಡ್ಡರಸ್ತೆ 

ಕಸೂರಿಬಾ ನಗರ, ಮೈಸೂರು ರಸ್ತೆ, ಬೆಂಗಳೂರು-೫೬೦ ೦೨೬ 
ದೂರವಾಣಿ : ೦೮೦-೨೬೭೪ ೮೮೧೦; ಮೊ : ೯೩೪೨೮ ೬೪೭೬೧ 


೫ 
ಸಲಹಾಮಂಡಳಿ 


ತ 
ಪ್ರಧಾನ ಸಂಪಾದಕರು 


ಇಳೆ 


ಡಾ. ಸಿದಲಿಂಗಯ 
ಧಿ ರಿ 


ಗೌರವ ಸಂಪಾದಕರು 
ಡಾ. ಎಂ.ಎಂ. ಕಲಬುರ್ಗಿ 


ಪ್ರೊ. ಸುಧಾಕರ 
ಡಾ. ಕೆ.ಆರ್‌. ಗಣೇಶ್‌ 
ಪ್ರೊ. ಸಿ.ವಿ. ಕೆರಿಮನಿ 


ಎ.ಕೆ. ರಾಮೇಶ್ವರ 


ಆಡಳಿತಾಧಿಕಾರಿಗಳು 
ಬಿ.ಹೆಚ್‌. ಮಲ್ಲಿಕಾರ್ಜುನ 


ಸ 
ಪ್ರಾಚೀನ ಗದ್ಯಸಾಹಿತ್ಯಮಾಲೆಯ ಕೃತಿಗಳು 


ಚ 

ಕೃತಿ ಶೀರ್ಷಿಕೆ ಸಂಪಾದಕರು 
೧. ಆರಾಧನಾ ಕರ್ಣಾಟಟೀಕಾ (ವಡ್ಡಾರಾಧನೆ): ಡಾ. ಶಾಂತಿನಾಥ ದಿಬ್ಬದ 
೨. ಚಾವುಂಡರಾಯ ಪುರಾಣಂ : ಡಾ..ಎ೦.ಎ. ಜಯಚಂದ್ರ 
೩. ಕರ್ಣಾಟಕ ಪಂಚತಂತ್ರಂ : ಡಾ. ಪಿ.ವಿ. ನಾರಾಯಣ 
೪, ಧರ್ಮಾಮೃತಂ : ಶ್ರೀ ಶುಭಚಂದ್ರ 
೫. ಕನ್ನಡ ಶರಣರ ಕಥೆಗಳು : ಡಾ. ಎಂ.ಎಂ. ಕಲಬುರ್ಗಿ 
೬, ವಿವೇಕ ಚಿಂತಾಮಣಿ : ಶ್ರೀ ಜಿ.ಎ. ಶಿವಲಿಂಗಯ್ಯ 
೭ ಚಿಕ್ಕದೇವರಾಯ ವಂಶಾವಳಿ : ಶ್ರೀ ಹಚ್‌.ಎಂ. ನಾಗರಾಜರಾವ್‌ 
೮. ಮುದಾಮಂಜೂಷವು : ಡಾ. ಟಿ.ವಿ. ವಂಕಟಾಚಲಶಾಸ್ತೀ 
೯. ರಾಜಾವಳಿ ಕಥೆ : ಡಾ. ರಾಮೇಗೌಡ 
೧೦. ರಾಮಾಶ್ಚಮೇಧಂ : ಡಾ. ಗಾಯತ್ರಿ ನಾವಡ 


xk 
ಅಧ್ಯಕ್ಷ ರ ಮಾತು 


ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಪುಸ್ತಕೋದ್ಯಮದ ಅಭಿವೃದ್ಧಿಗಾಗಿ 
ಸ್ಥಾಪಿಸಿರುವ ಸಂಸ್ಥೆಯಾಗಿದೆ. ವಿಶೇಷವಾಗಿ ಜನಪ್ರಿಯ ಪ್ರಕಾರಕ್ಕೆ ಸೇರಿದ 
ಪುಸ್ತಕಗಳನ್ನು ಪ್ರಕಟಿಸಿ, ಜನಸಾಮಾನ್ಯರಿಗೆ ಸುಲಭ ದರದಲ್ಲಿ ತಲುಪಿಸಬೇಕೆನ್ನುವುದು 
ಪ್ರಾಧಿಕಾರದ ಆಶಯವಾಗಿದೆ. ಸೃಜನಶೀಲ ಸಾಹಿತ್ಯಪ್ರಕಾರಕ್ಕೆ ಸೇರಿದ ಕೃತಿಗಳನ್ನು 
ಪ್ರಕಟಿಸಿರುವುದು ಹೆಚ್ಚಿಲ್ಲವಾದರೂ, ಪ್ರಕಟಿಸಿರುವಷ್ಟು ಮೌಲಿಕವಾದದ್ದಾಗಿದೆ. 
ಉಳಿದಂತೆ ವಿಮರ್ಶೆ, ಜೀವನಚರಿತ್ರೆ, ಶಾಸ್ತವಿಷಯ ಕುರಿತಾದ ಗ್ರಂಥಗಳು, 
ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಕೃತಿಗಳನ್ನು ಹೊರತರಲಾಗಿದೆ. ಹಳಗನ್ನಡ ಸಾಹಿತ್ಯಕ್ಕೆ 
ಸಂಬಂಧಿಸಿದಂತೆ ಹೇಳುವುದಾದರೆ ಕುಮಾರವ್ಯಾಸ ಬಾರತವನ್ನು 
ಹೊರತುಪಡಿಸಿದರೆ ಇತರೆ ಯಾವುದೇ ಪ್ರಾಚೀನ ಸಾಹಿತ್ಯಕೃತಿಗಳನ್ನು 
ಹೊರತರುವಲ್ಲಿ ಪ್ರಾಧಿಕಾರವಾಗಲೀ, ಅಕಾಡೆಮಿಗಳಾಗಲೀ ಈವರೆಗೆ ಪ್ರಯತ್ನ 
ಮಾಡಿದಂತಿಲ್ಲ. ಕನ್ನಡ ಸಾಹಿತ್ಯದ ಪ್ರಾಚೀನಗ್ರಂಥಗಳನ್ನು ಈವರೆಗೂ ಹಚ್ಚು 
ಪ್ರಕಟಿಸಿರುವುದು ರಾಜ್ಯದ ವಿಶ್ವವಿದ್ಯಾಲಯಗಳೇ ಎನ್ನಬಹುದು. 


ಕನ್ನಡಿಗರಿಗೆ ಪ್ರಾಚೀನ ಕನ್ನಡ ಗದ್ಯಕೃತಿಗಳು ಸುಲಭ ದರದಲ್ಲಿ, ಪರಿಶುದ್ದ 
ರೂಪದಲ್ಲಿ ದೊರೆಯಬೇಕೆಂಬ ಆಶಯದಿಂದ ಹಳಗನ್ನಡ, ನಡುಗನ್ನಡದ ಹತ್ತು 
ಕೃತಿಗಳನ್ನು ಪ್ರಕಟಿಸಲು ಉದ್ದೇಶಿಸಲಾಯಿತು. ನಾಡಿನ ಹಿರಿಯ ವಿದ್ವಾಂಸರಾದ 
ಡಾ. ಎಂ.ಎಂ. ಕಲಬುರ್ಗಿ ಅವರು ಈ ಮಾಲೆಯ ಸಂಪಾದನಕಾರ್ಯದ ನೇತೃತ್ವ 
ವಹಿಸಲು ಒಪ್ಪಿಕೊಂಡು, ಸಕಾಲದಲ್ಲಿ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ 
ನಿರ್ವಹಿಸಿದ್ದಾರೆ. ಈ ಮಾಲಿಕೆಯ ಸಂಪಾದನ ಸಮಿತಿಯ ಸದಸ್ಯರಾದ 
ಡಾ. ಸಿ.ಪಿ. ಕೃಷ್ಣಕುಮಾರ್‌ ಡಾ. ಕೆ. ಮರುಳಸಿದ್ಧಪ್ಪ, ಡಾ. ಕೆ.ಆರ್‌. ಗಣೇಶ್‌. 
ಶ್ರೀ ಸುಧಾಕರ, ಪ್ರೊ. ಸಿ.ವಿ. ಕೆರಿಮನಿ, ಶ್ರೀ ಎ.ಕೆ. ರಾಮೇಶ್ವರ, ಇವರಿಗೆ 
ಕೃತಜ್ಞತೆಗಳು. ಈ ಮಾಲೆಯಲ್ಲಿ ಹತ್ತು ಕೃತಿಗಳನ್ನು ಸಂಪಾದಿಸಿಕೊಟ್ಟ ಎಲ್ಲ 
ಎದ್ದಾಂಸರುಗಳಿಗೆ ಆಭಾರಿಯಾಗಿದ್ದೇನೆ. 


ಈ ಮಾಲೆಯನ್ನು ಹೊರತರುವಲ್ಲಿ ಆಸಕ್ತಿ ವಹಿಸಿದ ಆಡಳಿತಾಧಿಕಾರಿಗಳಾದ 
ಶ್ರೀ ಬಿ.ಹೆಚ್‌. ಮಲ್ಲಿಕಾರ್ಜುನ, ನನ್ನ ಆಪ್ತ ಕಾರ್ಯದರ್ಶಿಯಾದ ಶ್ರೀ ಕೆ. 
ಮುಕುಂದನ್‌ ಹಾಗೂ ಪ್ರಾಧಿಕಾರದ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ 
ಕೃತಜ್ಞತೆಗಳು. ಕನ್ನಡ ವಾಚಕವ್ಯಂದ ನಮ್ಮ ಈ: ಪ್ರಯತ್ನವನ್ನು ತುಂಬುಹೃದಯದಿಂದ 
ಸ್ನಾಗತಿಸುತ್ತದೆಂದು ಆಶಿಸುತ್ತೇನೆ. 

ಡಾ. ಸಿದ್ದಲಿಂಗಯ್ಯ 
ಅಧ್ಯಕ್ಷರು 


111 


ಸೇ 
ಗೌರವ ಸಂಪಾದಕರ ಮಾತು 


ಡಾ.. ಎಂ.ಎಂ. ಕಲಬುರ್ಗಿ 


ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಪದ್ಯಕ್ಕೆ ಪ್ರಧಾನ ಪಟ್ಟ; ಗದ್ಯಕ್ಕೆ ಗೌಣಸ್ಥಾನ. 
ವಸ್ತು ಸ್ಥಿತಿ ಹೀಗಿರುವಾಗ, ಹಚ್ಚಿನದಾಗಿ ಆಧುನಿಕ ವಿದ್ವಾಂಸರು ಪ್ರಾಚೀನ 
ಪದ್ಮಸಾಹಿತ್ಯಕ್ಕೆ ಆಕರ್ಷಿತರಾಗಿ, ಅಂದಿನ ಗದ್ಯ ಸಾಹಿತ್ಯದ ಪ್ರಕಟನೆ- ಅಧ್ಯಯನಗಳನ್ನು 
ಅವಗಣಿಸುತ್ತ ಬಂದರು. ಇದರಿಂದಾಗಿ ಮೂಲೆಗೆ ಸರಿದಿರುವ ಈ ಸಾಹಿತೃಪ್ರಕಾರವನ್ನು 
ಮುಖ್ಯವಾಹಿನಿಗೆ ತರುವ ಉದ್ದೇಶದಿ೦ದ ಕನ್ನಡ ಪುಸ್ತಕ ಪ್ರಾಧಿಕಾರ 'ಪಾಚೀನ 
ಗದ್ಯ ಸಾಹಿತ್ಯ ಮಾಲೆ' ಹೆಸರಿನ ಯೋಜನೆಯನ್ನು ಕೈಗೆತ್ತಿಕೊಂಡು, ಹತ್ತು 
ಮುಖ್ಯಕೃತಿಗಳನ್ನು ಪ್ರಕಟಿಸುತ್ತಿದೆ. 


ಭಾವನೆ, ಚಿಂತನೆಗಳು ಭಾಷೆಯ ಮೂಲಕ ತಮ್ಮ ಸೆರೆ ಬಿಡಿಸಿಕೊಳ್ಳುವ 
ಸಂದರ್ಭದಲ್ಲಿ ಅವಲಂಬಿಸುವ ಮುಖ್ಯ ಮಾರ್ಗಗಳು ಎರಡು: ಗದ್ಯ ಮತ್ತು 
ಪದ್ಯ. ಗದ್ಯಕ್ಕೆ ಲಯ ಕೂಡಿದರೆ ಪದ್ಯವಾಗುತ್ತದೆ. ಆಗ ಅದಕ್ಕೆ ಒ೦ದು ಬಗೆಯ 
ಹೆಚ್ಚಿನ ಸೌಂದರ್ಯ ಪ್ರಾಪ್ತವಾಗುತ್ತದೆ. ಹೀಗೆ ಒದಗಿ ಬರುವ ಲಯಸೌಂದರ್ಯದ 
ಸವಲತ್ತು ಬಳಸಿಕೊಂಡು ಪದ್ಯವು ಕವಿತ್ವದ ಕೊರತೆಯನ್ನು ತುಂಬಿಕೊಳ್ಳುತ್ತದೆ 
ಎ೦ಬ ವಾದವನ್ನು ಮಂಡಿಸಿ, 'ಗದ್ಕಂ ಕವೀನಾಂ ನಿಕಷಂ ವದಂತಿ' ಅಂದರೆ 
ಗದ್ಯವೇ ಕವಿಯ ಸಾಹಿತ್ಯದ ನಿಜವಾದ ಒರೆಗಲ್ಲು ಎಂದು ಗದ್ಯಕವಿಗಳು ಸಾರುತ್ತ 
ಬಂದಿದ್ದಾರೆ. ಇದು, ಈ ಸಾಹಿತ್ಯ ಪ್ರಕಾರದ ಸೃಜನಕ್ರಿಯೆಯು ಒಂದು 
ಆಹ್ವಾನವೆಂಬುದನ್ನು ಸೂಚಿಸಿದರೆ, ಕನ್ನಡದ ಮುದ್ದಣನ 'ಗದ್ಯಂ ಹೃದ್ಯಂ ಪದ್ಯಂ 
ವಧ್ಯಂ' ಎ೦ಬ ಮಾತು ಅದರ ಶ್ರೇಷ್ಠತೆಯನ್ನು ಸಾರುತ್ತದೆ. 


ಗದ್ಯವೇ ಇರಲಿ, ಪದ್ಯವೇ ಇರಲಿ, ಕವಿಯ ಕೈಯಲ್ಲಿ ಸಾಹಿತ್ಯವಾಗುವುದರಲ್ಲಿ 
ಅದರ ಸಾರ್ಥಕತೆ ಇರುತ್ತದೆ. ಇಂಥ ಸಾರ್ಥಕತೆಯನ್ನು ಭಾಷೆಯ ಸಂಕ್ಷೇಪೀಕರಣ 
ಕಲೆಯಾದ ಪದ್ಯದಲ್ಲಿ ಸಾಧಿಸುವುದು ಸುಲಭ, ವಿಶದೀಕರಣ ಕಲೆಯಾದ ಗದ್ಯದಲ್ಲಿ 
ಸಾಧಿಸುವುದು ಕಪ್ಪ ಹೀಗಿದ್ದೂ ಪ್ರಾಚೀನ ಕನ್ನಡದ ಕೆಲವು ಕವಿಗಳು ಇದನ್ನು 
ಆಹ್ವಾನವಾಗಿ ಸ್ವೀಕರಿಸಿ ಜಯಶಾಲಿಯಾಗಿದ್ದಾರೆ. 


ಒಂದೂ: `ಠಚನ ಅಭಿವ್ಯಕ್ತಿ (Expಗession) ಯೆಂದೂ, ನಿರೂಪ 
(Narration)ಯೆಂದೂ ಎರಡು ರೀತಿಯಲ್ಲಿ ಪ್ರಕಟವಾಗುತ್ತದೆ. ಜನ 
ನೆನಪಿನಲ್ಲುಳಿಯುವ ಕವಿಯೊಬ್ಬನ ಗದ್ಯದ ಸಾಲು ಇಲ್ಲವೆ ಪದ್ಮದ. ಸಾಲುಗಳೇ 
ಅಭಿವ್ಯಕ್ತಿ. ಅದು ತನ್ನ ಸೃಜನಶೀಲ AE ನಮ್ಮ ಮನಸಿನಲ್ಲಿ ಆಳವಾಗಿ 
ಬೇರೂರುತ್ತದೆ. ಭನ ಸುಂದರ ಅಭಿವ್ಯಕ್ತಿತ್ತವನ್ನೊ ಳಗೊಂಡ ಮತ್ತು ಐತಿಹಾಸಿಕ 
ಕಾರಣದಿಂದಾಗಿ ಮಹತ್ವವನಿಸುವ ಪ್ರಾಚೀನ ಕನ್ನಡ ಕೃತಿಗಳ ಪ್ರಕಟನ 
ಯೋಜನೆಯಿದು. 

ದಂಡಿಯ ಸಂಸ್ಕೃತ ಕಾವ್ಯಾದರ್ಶವು ಸಾಹಿತ್ಯವನ್ನು ಗದ್ಯ, ಪದ್ಯ, ಮಿಶ್ರ 
(ನಾಟಕ)ವೆಂದು ಮೂರು ಬಗೆಯಾಗಿ ವರ್ಗೀಕರಿಸಿದೆ. ಇದರ ಆದರ್ಶದಲ್ಲಿ 
ಆಕಾರ ಪಡೆದ ಕನ್ನಡ ಕವಿರಾಜಮಾರ್ಗವು ಪದ್ಯ, ಗದ್ಧಕಥಾ ಎಂದು ಎರಡು 
ಬಗೆಯಾಗಿ ವರ್ಗೀಕರಿಸುತ್ತದೆ. ಬಹುಶಃ ಅಂದು ಮಿಶ್ರ(ನಾಟಕ)ವು ಸಂಸ್ಕೃತದಲ್ಲಿ 
ದೃಶ್ಯ ಪಾತಳಿಯಿ೦ದ ವಾಚನಪಾತಳಿಗೆ ಇಳಿದಿದ್ದರೆ, ಕನ್ನಡದಲ್ಲಿ ಅದು ಇನ್ನೂ 
ದೃಶ್ಯಪಾತಳಿಯಲ್ಲಿ ವ್ಯವಹರಿಸುತ್ತಲಿದ್ದುದೇ ಹೀಗೆ ಹೇಳಲು ಕಾರಣವಾಗಿರಬೇಕು. 
ಅದೇನೇ ಇರಲಿ, "ಅಗಣಿತ ಗುಣ ಗದ್ಯಪದ್ಯಗಳ ಮಿಶ್ರಣರೂಪದ 'ಗದ್ಯಕಥಾ' 
ಹೆಸರಿನ ಗದ್ಯಪ್ರಕಾರವನ್ನು ಕನ್ನಡದಲ್ಲಿ ಚಿರಂತನಾಚಾರ್ಕರು ರಚಿಸಿರುವರು" ನಂದೆ 
ಕವಿರಾಜಮಾರ್ಗದಲ್ಲಿ ಹೇಳಲಾಗಿದೆ ಇದು ಚಂಪೂವನ್ನು ಸೂಚಿಸುವುದೆಂದು 
ಕೆಲವರು ಹೇಳುವವರಾದರೂ ಗದ್ಯಪ್ರಧಾನ ಪದ್ಮಗೌಣವಾಗಿರುವ ಆರಾಧನಾ 
ಕರ್ಣಾಟ ಟೀಕಾ(ವಡ್ಡಾರಾಧನೆ)ದಂಥ ಕೃತಿಗಳನ್ನು ಸೊಚಿಸುವುದೆಂದು ಬಹುಜನ 
ಎದ್ದಾಂಸರು ಒಪ್ಪಿದ್ದಾರೆ. 

ಸಂಸ್ಕೃತ ಆಲಂಕಾರಿಕ ಭಾಮಹನು ಗದ್ಯವನ್ನು ಆಖ್ಯಾಯಿಕಾ, ಕಥಾ ಎಂದು 
ವರ್ಗೀಕರಿಸುತ್ತ, ಆಖ್ಯಾಯಿಕಾ ಸಂಸ್ಕೃತದಲ್ಲಿ, ಕಥಾ ಎಲ್ಲ ಭಾಷೆಗಳಲ್ಲಿರಬಹುದೆಂದು 
ಹೇಳುತ್ತಾನೆ. ಮುಂದುವರಿದು ದಂಡಿಯು ಈ ಕಥೆಯಲ್ಲಿ ಆರ್ಯಾ ಮುಂತಾದ 
ವೃತ್ತಗಳು ಪ್ರವೇಶ ಪಡೆಯುವವೆಂದು ತಿಳಿಸುತ್ತಾನೆ. ಕವಿರಾಜಮಾರ್ಗಕಾರ ತಿಳಿಸುವ 
'ಗದ್ಯಕಥಾ' ಇಲ್ಲಿಯ 'ಕಥಾ' ಪ್ರಕಾರವೇ ಆಗಿದೆ. ಈ 'ಗದ್ಯಕಥೆ'ಯು ಬಾಣ 
ಜಾ ಬಕ ತ ಅಖಂಡವೂ ಬೃಹತ್ಕಥೆಯಂತೆ ಬಿಡಿ ಕಥಾಕೋಶವೂ 
ಆಗಿರಬಹುದಾಗಿದೆ. ಮುಂದುವರಿದು “ಕವಿರಾಜಮಾರ್ಗಕಾರನು ಗದ್ಯಕಥೆಯು 
ಸಕಲಕಲಾಭೂಯಿಷ್ಠವಾಗಿರಬೇಕು, ಉತ್ಕಷ್ಪ ಭಾಷಾಶೈಲಿಯಲ್ಲ ಎರಕಗೊಂಡಿರದೇಕು. 
ಲೌಕಿಕ ಮತ್ತು ಪಾರಮಾರ್ಥಿಕ ವರ್ಷನಾನಿರ್ಣಕ್ರವಾಗಿರಬೇಕು. ಪ್ರಕಟತರ 
ವಸ್ತು'ವನ್ನೊ ಳಗೊಂಡಿರಜೇಕೆಂದು ಹೇಳುತ್ತಾನೆ. 


ಒಟ್ಟಿನಲ್ಲ, ಪ್ರಾಚೀನ ಕರ್ನಾಟಕದ 'ಗದ್ಯಕಥಾ'ಪ ಪ್ರಕಾರದ ಲಕ್ಷಣವನ್ನು ಹೀಗೆ 
ಹೇಳಬಹುದು. ೧. ಗದ್ಯ ಪ್ರಧಾನ, ಪದ್ಮ ಗೌಣಪ್ರಮಾಣದಲ್ಲಿರುತ್ತದೆ. ಪ್ರ; ಅಖಂಡ 


ಕಥೆ, ಇಲ್ಲವೆ ಬಿಡಿ ಕಥಾಗುಚ್ಛ ರೂಪ ದಲ್ಲಿರುತ್ತದೆ. ೩. ಸಕಲಕಲಾಭೂಯಿಷ್ಯವೂ 
ಉತಷ ಷ್ಟ ಭಾಷಾಶೈ ಲಿಯದೂ, ಲೌಕಿಕ ಪಾರಮಾರ್ಥಿಕ ವರ್ಣನಾ ನಿರ್ಣಿಕವೂ 


X 


ಪ್ರಕಟತರ ವಸ್ತುವನ್ನೊಳಗೊಂಡುದೂ ಆಗಿರುತ್ತದೆ. ೪. ಇನ್ನೂ ಒಂದು ಲಕ್ಷಣವೆಂದರೆ 
ಈ ಗದ್ಯವನ್ನು 'ಕಥಾ' ಎಂದು ಕರೆದಿರುವುದರಿಂದ 'ಕಥಾ ಪುರಾಣಸಂಬದ್ಧಾ' 
ಎಂಬ ವ್ಯಾಖ್ಯೆಯ ಪ್ರಕಾರ ಇದು, ಲೌಕಿಕ(ಚರಿತ್ರೆ ವಸ್ತುವನ್ನಲ್ಲ, ಪೌರಾಣಿಕ 
ವಸ್ತುವನ್ನೊಳಗೊಂಡಿರುತ್ತದೆ. 

ಇಂಥ ಲಕ್ಷಣದ ಕೃತಿಗಳನ್ನು ಕನ್ನಡದಲ್ಲಿ ಬರೆದವರು: ವಿಮಲೋದಯ, 
ನಾಗಾರ್ಜುನ, ಜಯಬಂಧು, ದುರ್ವಿನೀತ ಮೊದಲಾದವರೆಂದು ಕವಿರಾಜಮಾರ್ಗ 
ಹೇಳುವುದಾದರೂ ಇವರ ಒಂದೂ 'ಗದ್ಯಕಥಾ' ಲಭ್ಯವಿಲ್ಲ. ಇವರಲ್ಲಿ ದುರ್ವಿನೀತನು 
ಬಹುಶಃ ಗಂಗ ಅರಸನಾಗಿದ್ದು, ಶಾಸನಗಳಲ್ಲಿ ಇವನು ರಚಿಸಿರುವನೆಂದು 
ಹೇಳಲಾಗಿರುವ ಕಿರಾತಾರ್ಜುನೀಯದ ೧೫ನೆಯ ಸರ್ಗಕ್ಕೆ ಟೀಕೆ, ಶಬ್ದಾವತಾರಗಳನ್ನು 
ಹೊರತುಪಡಿಸಿ, ಬೃಹತ್ಕಥ(ವಡ್ಡಕಥೆ)೦ತೆರೀ ಗದ್ಮಕಥ'ಗ 
ಉದಾಹರಣೆಯಾಗಿರಬೇಕೆನಿಸುತ್ತದೆ. ಇದು ಗುಣಾಢ್ಯನ ಪೈಶಾಚಿಭಾಷಾಕೃತಿಯ 
ದಾಕ್ಷಿಣಾತ್ಯಪಾಠವೆಂದೂ, ಇದನ್ನು ಆಧರಿಸಿ ತಮಿಳಿನ ಪೆರುಂಗದ್ಳೆ ಹುಟ್ಟಿದೆಯೆಂದೂ, 
ಇದು ಒಂದಿಷ್ಟು ಜೈನೀಯವಾಗಿದೆಯೆಂದೂ ಎದ್ವಾಂಸರು ಭಾವಿಸಿದ್ದಾರೆ. ಈವರೆಗಿವ 
ವಿವರಣೆ ಕಳೆದುಹೋದ ಕನ್ನಡ ಗದ್ಯಸಾಹಿತ್ಯವನ್ನು ಕುರಿತುದಾಗಿದೆ. 


೫ ೫ 


ಕವಿರಾಜಮಾರ್ಗೋತ್ತರ ಕಾಲೀನ ಗದ್ಯಸಾಹಿತ್ಯದಲ್ಲಿ ಎದ್ದು ಕಾಣುವ ಕೆಳಗಿನ 
ಕೃತಿಗಳನ್ನು ಪ್ರಸ್ತುತ ಯೋಜನೆಯ ಅಡಿಯಲ್ಲಿ ಪ್ರಕಟಣೆಗೆ ಆಯ್ದುಕೊಳ್ಳಲಾಗಿದೆ. 


€ 


೧. ಆರಾಧನಾ ಕರ್ಣಾಟಟೀಕಾ (ವಡ್ಡಾರಾಧನೆ): ಡಾ. ಶಾಂತಿನಾಥ ದಿಬ್ಬದ 
೨. ಚಾವುಂಡರಾಯ ಪುರಾಣಂ : ಡಾ. ಎಂ.ಎ. ಜಯಚಂದ್ರ 

೩. ಕರ್ಣಾಟಕ ಪಂಚತಂತ್ರಂ : ಡಾ. ಪಿ.ವಿ. ನಾರಾಯಣ 

೪. ಧರ್ಮಾಮೃತಂ : ಶ್ರೀ ಶುಭಚ೦ದ್ರ 

೫. ಕನ್ನಡ ಶರಣರ ಕಥೆಗಳು : ಡಾ. ಎಂ.ಎಂ. ಕಲಬುರ್ಗಿ 

೬ ವಿವೇಕ ಚಿಂತಾಮಣಿ : ಶ್ರೀ ಜಿ.ಎ. ಶಿವಲಿಂಗಯ್ಯ 

೭ ಚಿಕ್ಕದೇವರಾಯ ವಂಶಾವಳಿ : ಶೀ ಹೆಚ್‌.ಎಂ. ನಾಗರಾಜರಾವ್‌ 
೮,  ಮುದ್ರಾಮಂಜೂಪಷವು : ಡಾ. ಟಿ.ವಿ. ವೆಂಕಟಾಚಲಶಾಸೀ 
೯. ರಾಜಾವಳಿ ಕಥೆ : ಡಾ. ರಾಮೇಗೌಡ 

೧೦. ರಾಮಾಶ್ಚಮೇಧಂ : ಡಾ. ಗಾಯತ್ರಿ ನಾವಡ 


ಇವುಗಳಲ್ಲಿ ಮೊದಲಿನ ನಾಲ್ಕು ಹಳಗನ್ನಡಕ್ಕೆ, ಆಮೇಲಿನವು ನಡುಗನ್ನಡ- 
ನಡುಗನ್ನಡೋತ್ತರಕ್ಕೆ ಸಂಬಂಧಿಸಿವೆ. ಪ್ರಾಚೀನ ಪದ್ಯಸಾಹಿತ್ಯದಲ್ಲಿ ಕಾಣಸಿಗದ 
ಹಳಗನ್ನಡ - ನಡುಗನ್ನಡ- ನಡುಗನ್ನಡೋತ್ತರ ಪ್ರಾಚೀನ ಭಾಷಾವಿಕಾಸದ ಸ್ಪಷ್ಟ 


೫1 


ಹೆಜ್ಜೆ ಗುರುತುಗಳು ಈ ಗದ್ಯಸಾಹಿತ್ಯದಲ್ಲಿ ಕಾಣುತಲಿರುವುದು ವಿಶೇಷ. ಹೀಗಾಗಿ 
ಪಾಚೇನ ಕನ್ನಡ ಭಾಷಾ ಚರಿತ್ರೆಯನ್ನು ಬರೆಯುವಲ್ಲಿ ಪದ್ಯಕೃತಿಗಳಿಗಿ೦ತ ಗದ್ಯಕೃತಿಗಳೇ 
ಹೆಚ್ಚು ನೆರವಾಗುತ್ತವೆ. ಇಲ್ಲಿಯ ಜರಾಯು ಕರ್ಣಾಟಟೀಕಾ. ಕರ್ಣಾಟ ಪಂಚತಂತ್ರ 
ಧರ್ಮಾಮೃ ತಗಳನ್ನು ಕಥಾಕೋಶಗಳೆಂದು; ಕನ್ನಡ ಶರಣರ ಕಥೆಗಳು, 
ಚಿಕ್ಕದೇವರಾಯವಂಶಾವಳಿ. ರಾಜಾವಳಿ ಕಥೆ, ಮುದ್ರಾಮಂಜೂಷ ಗಳನ್ನು 
ಚರಿತೆಗಳೆಂದು; ತ್ರಿಷಪ್ಟಿ ಲಕ್ಷಣ ಶಲಾಕಾ ಪುರಾಣ, ರಾಮಾಶ್ರಮೇಧಗಳನ್ನು 
ಪುರಾಣಗಳೆಂದು; ವಿವೇಕ ಚಿಂತಾಮಣಿಯನ್ನು ಜ್ಞಾನಕೋಶವೆಂದು 
ಕರೆಯಬಹುದಾಗಿದ. ಹೀಗೆ ಈ ಮಾಲೆಯ ಕೃತಿಗಳು ವೈವಿಧ್ಯಪೂರ್ಣ 
ವಿಷಯಗಳನ್ನೊಳಗೊಂಡಿವೆ. ಗದ್ಯಶೈಲಿಯ ದೃಷ್ಟಿಯಿಂದ ಳುವುದಾದರೆ ಅನು 
ಕರ್ಣಾಟಟೀಕಾ, ಕನ್ನಡ ಫಥ ಕಥೆಗಳು, ರಾಮಾಶ್ಚಮೇಧ ಎಶಿಷ್ಟ ಗದ್ಯ 
ಚಹರೆಯನ್ನು ಹೊಂದಿವೆ. 


೫ kk 


"ವಡ್ಡಾರಾಧನೆಯೆಂಬುದು ಕೃತಿಯ ಹೆಸರಲ್ಲ, ಶಿವಕೋಟ್ಯಾಚಾರ್ಯನೆಂಬುದು 
ಕವಿಯ ಹೆಸರಲ್ಲ" ಎಂದು ಹೇಳುತ್ತ, ಈ ಕೃತಿನಾಮ ಆರಾಧನಾ ಕರ್ಣಾಟಟೀಕಾ, 
ಕವಿನಾಮ ಬ್ರಾಜಿಷ್ಟು ಎ೦ದು ೧೯೭೦ರಲ್ಲಿಯೇ ನಾನು ಹೇಳಿದ್ದ ಮಾತು, ಇಂದು 
ಹೊಸ ಆಧಾರ ಲಭಿಸಿ ನಿಜವಾಗುತ್ತಲಿರುವುದರಿ೦ದ 'ಆರಾಧನಾ ಕರ್ಣಾಟಟೀಕಾ' 
ಎಂಬ ಹೊಸ ಶೀರ್ಷಿಕೆಯನ್ನು - ಭ್ರಾಜಿಷ್ಣುವೆ೦ಬ: ಹೊಸ ಕವಿನಾಮವನ್ನು ಇಲ್ಲಿ 
ಇಟ್ಟುಕೊಳ್ಳಲಾಗಿದೆ. ಈ ಬಗೆಯ ಟೀಕಾರಚನೆ ಕವಿರಾಜಮಾರ್ಗಪೂರ್ವಸಾಹಿತ್ಯದ 
ಲಕ್ಷಣವಾಗಿರುವುದರಿ೦ದ, ಇದರ ಕಾಲ ಅಷ್ಟು ಹಿಂದೆ ಇರಬಹುದಾದರೂ, ಕ್ರಿ.ಶ. 
೯೪೦ ಎಂದು ವಿದ್ವಾಂಸರು ಭಾವಿಸಿದ್ದಾರೆ. ದೇಶೀಯ ಗದ್ಯಶೈಲಿ, ಮನೋಜ್ಞ 
ಕಥನಕಲೆ, ವಿಶಿಷ್ಟ ಕಥಾತಂತ್ರ. ಸಾಂಸ ತಿಕ ಜೀವನಪ್ರಜ್ಞ ಇತ್ಯಾದಿಗಳಿಂದಾಗಿ ಇದು. 
ಕನ್ನಡದ ಸರ್ವಶ್ರೇಷ್ಠ ಕಥಾಕೋಶವನಿಸಿದೆ. ಈ ಗದ್ಯದ "ಒಡಲಲ್ಲಿ ಆಗಾಗ ಉದ್ಧತ 
ಪ್ರಾಕೃತ, ಸಂಸ್ಕೃ ತ ಪದ್ಯಗಳು ಕಂಡುಬರುತ್ತವೆ. ಅಲ್ಲಲ್ಲಿ ತೋರುವ ವೈದಿಕ - ಜೈನ 
ಘರ್ಷಣೆಗಳು ಆ ಕಾಲದ ಧಾರ್ಮಿಕ ಸಂಘರ್ಷವನ್ನು ಸೂಚಿಸುತ್ತವೆ. ಜೈನ 
ಶ್ರಾವಕವರ್ಗ ಮತ್ತು ಮುನಿವರ್ಗ, ರಾಜವರ್ಗ, ಜೃನೇತರ ಸಾಮಾಜಿಕ 
ವರ್ಗಗಳಿಂದಾಗಿ ಇಲ್ಲ ಸಾಮುದಾಯಿಕ ಬದುಕು ದಟ್ಟವಾಗಿ ಮೂಡಿ, ಇದು 
ಒಂದು ಮಹತ್ವದ ಸಾಂಸ್ಕೃತಿಕ ಕೃತಿಯ ಆಕಾರ ಪಡೆದಿದೆ. 


ತ್ರಿಷಷ್ಟಿ ಲಕ್ಷಣ ಶಲಾಕಾ ಪುರಾಣ (೯೭೮) ಜೈನ ೬೩ ಶಲಾಕಾಪುರುಷರನ್ನು 
ಕುರಿತ ಕೃತಿ. ಜಿನಸೇನ ಗುಣಭದದ ಸಂಸ್ಥತ ಮಹಾಪುರಾಣವನ್ನೂ ಧರಿಸಿ ಹುಟ್ಟಿದ 
ಇದರ ಕರ್ತೃ ಗ೦ಗಮಂತ್ರಿ ಚಾವುಂಡರಾಯ. ಈ ಕೃತಿಯ ಗದ್ಯ ಮಾರ್ಗೀಯ 
ಕೈಲಿಯದು. ಮಧ್ಯ ಮಧ್ಯ ಪ್ರಾಕೃತ, ಸಂಸ್ಕೃತ ಉದ್ದತಿಗಳಿವೈ ವಡ್ಡಾರಾಧನೆ ಬಿಡಿ 
ಕಥಾಕಕೋಶವಾಗಿದ್ದರೆ. ಇದು "ವಿಡಿಯಲೆಯೂ ಅಖಂಡತೆಯನ್ನೊ. ಳಗೊಂಡ 


ಕೃತಿಯಾಗಿದೆ. ಹೀಗಿದ್ದೂ ಇದರ ಅಖಂಡ ಶಿಲ್ಪಕ್ಕೆ ಅಲ್ಲಲ್ಲಿ ಸಮನ್ವಯದ ಚ್ಯುತಿ 
ಬಂದಿವೆ. 


ದುರ್ಗಸಿಂಹನ ಕರ್ಣಾಟ ಪಂಚತಂತ್ರ ಅನುಪಲಬ್ಧ ವಸುಭಾಗಭಟ್ಟನ ಸಂಸ್ಕೃತ 
ಕಥಾಪರಂಪರೆಗ ಸಂಬಂಧಿಸಿದೆ. ಮೂಲತಃ ಪಂಚತಂತ್ರ ವೈ ದಿಕ 
ಕಥಾಕೋಶವಾಗಿದ್ದರೂ, ಇದರಲ್ಲಿ ಜೈನೀಯ ಅಂಶಗಳಿರುವುದು ವಿಶೇಷ 
ಮಾರ್ಗೀಂತು ಕ ಎತಿಯರಾಗಿದ್ದರೂ ಸೊಗಸಾದ ಕಥಾಶೈಲಿ, ದೇಶೀ 
ಒಲವುಗಳನ್ನೊಳಗೊಂಡಿದೆ. ೪೫೮ ಕನ್ನಡ ಪದ್ಯಗಳಲ್ಲಿ ೨೦೪ರಷ್ಟು ಕ೦ದಗಳಿವೆ. 
ಮಿಕ್ಕವುಗಳಲ್ಲಿ ಅಕ್ಷರವೃತ್ತದ ಜೊತೆ ಪಡ್ಗಳಿ, ಅಕ್ಕರ, ಪಿರಿಯಕ್ಕರ, ತ್ರಿಪದಿಗಳಂಬ 
ದೇಶೀ ಬಂಧಗಳಿರುವುದೂ ಒಂದು ವಿಶೇಷ. ಮುಖ್ಯವಾಗಿ ರಾಜನೀತಿ 
ಗಂಥವಾಗಿರುವುದರಿಂದ ರಾಜ್ಯಾಡಳಿತಕ್ಕೆ ಹೆಚ್ಚು ಅವಕಾಶ ನೀಡಿದ್ದರೂ, ಸಂಸಾರ 
-ಸಮಾಜ ಸಂಬಂಧಿ ವೈವಿಧ್ಯಮಯ ಜೀವನ ಚಿತ್ರಗಳೂ ಇಲ್ಲಿ ಎಡೆಪಡೆದಿವೆ. 


ಕನ್ನಡ ಗದ್ಯಪರಂಪರೆಯಲ್ಲಿ ವಡ್ಡಾರಾಧನೆಯನ್ನು ಬಿಟ್ಟರೆ ಒಂದಿಷ್ಟು ಭಿನ್ನ 
ರೀತಿಯ ಜೈನಕಥಾಕೋಶವೆನಿಸಿದೆ, ನಯಸೇನನ (೧೧೧೨) ಧರ್ಮಾಮೃತ. 
೧೪ ಆಶ್ವಾಸಗಳಲ್ಲಿ ೧೪ ಕಥೆಗಳನ್ನೊಳಗೊಂಡ ಈ ಕೃತಿ ಮಾರ್ಗೀಯವಾಗಿದ್ದರೂ 
ದೇಶೀಯ ಒಲವು ಅಧಿಕವಾಗಿದೆ. ಹೀಗಾಗಿ ನಾಣ್ಣುಡಿಯ ಬಳಕೆಯಲ್ಲಿ, ಇದಕ್ಕಿಂತ 
ವೆಗ್ಗಳವಾಗಿ ಬಳಸಿರುವ ಉಪಮಗಳಲ್ಲಿ ಇವನ ವಿಶೇಷತೆ ಅಡಗಿದೆ. 
ಮಾಲೋಪಮೆಯೆಂದು ಹೇಳುವಷ್ಟರ ಮಟ್ಟಿಗೆ ಅವು ಮಾಲೆಮಾಲೆಯಾಗಿ 
ಬರುವುದರಿ೦ದ ವಿದ್ವಾಂಸರು ಇವನನ್ನು ಉಪಮಾಲಂಪಟನೆಂದು ಕರೆದುದು 
ಸೂಕ್ತವಾಗಿದೆ. ಇದಕ್ಕೆ ಕಳಸವಿಟ್ಟಂತೆ ವಿಡಂಬನೆ ಈ ಕೃತಿಯ ವೈಶಿಷ್ಟ್ಯವಾಗಿದ್ದು, 
ವೈದಿಕ ಬೌದ್ದಗಳ ದೋಷವನ್ನು ಎತ್ತಿ ಹೇಳುವಲ್ಲಿ ಇದು ಸಾರ್ಥಕತೆ ಪಡೆದಿದೆ. 
ಇವೆಲ್ಲ ಮೇಳವಿಸುವಲ್ಲಿ ಅವನ ವೈವಿಧ್ಯಪೂರ್ಣ ಜೀವನಾನುಭವ ಅಚ್ಚರಿ 
ಹುಟ್ಟಿಸುತ್ತದೆ. ದುರ್ಗಸಿಂಹನಂತೆ ಮಾರ್ಗೀಯ ಕವಿಯಾಗಿದ್ದರೂ ಅವನಿಗಿಂತ 
ಹೆಚ್ಚು ಜಾನಪದೀಯವಾಗಿ ಕಾಣುತ್ತಾನೆ. 


ಕನ್ನಡ ಶರಣರ ಕಥೆಗಳು' ಹೆಸರೇ ಸೂಚಿಸುವಂತೆ ಕರ್ಣಾಟಕಕ್ಕೆ ಸ ಸಂಬಂಧಿಸಿದ, 
ಗದ್ಯ — ಪದ್ಯ ಮಿಶ್ರಿತ ರೂಪದ ರಗಳೆಗೆ ವಸುವಾಗಿರುವ, ಶರಣರ 
ಕೃತಿಗಳನ್ನೊ ಳಗೊಂಡಿದೆ.- ಶರಣರ ವಚನಗಳ ಗದ್ಯವನು  ಶುದ್ಧಸಾಹಿತ್ಯಕ್ಕೆ ಅಳವಡಿಸಿದ 
ನಡುಗನ್ನಡ ಸ ಸಾಹಿತ್ಯದ ಆದಿಕವಿಯಾಗಿದ್ದಾನೆ. ಹರಿಹರ (ಬಿ೩ನೆಯ ಶತಮಾನ). 
ಭಕ್ತಿಕೇಂದ್ರಿತ ಆಶಯ, ಸ್ಥಳೀಯ ಶರಣಚರಿತ್ರೆನಿಷ್ಠ ವಸ್ತು, ರಗಳ ಸಾಹಿತ್ಯಪ್ರಕಾರ, 
ನಡುಗನ್ನಡ ಭಾಷೆ ಇತ್ಯಾದಿ ಹೊಸ ಉಪಕರಣಗಳನ್ನು ಶೋಧಿಸಿ, ಸೃಜನಶೀಲತೆಯಲ್ಲಿ 
ಎರಕಹೊಯ್ದವನೀತ. ಭಾಷೆಯ ಲಾಲಿತ್ಯ, ಶೈಲಿಯ ಉತ್ಸಾಹ, ಲಯಬದ್ಧವಾಕ್ಯ. 
ವೈವಿಧ್ಯಪೂರ್ಣ ಕಲ್ಪನೆ ಮೊದಲಾದವುಗಳಿಂದಾಗಿ ಇವನ ಗದ್ಯಕ್ಕೆ ಈ ಮೊದಲು 
ಕನ್ನಡದಲ್ಲಿಲ್ಲದ ಹೊಸ ಸೊಬಗು ಪ್ರಾಪ್ತವಾಗಿದೆ. ವಡ್ಡಾರಾಧನೆಯನ್ನು ಬಿಟ್ಟರೆ 


೩11] 


ಕನ್ನಡ ಗದ್ಯವನ್ನು ಹೊಸ ಬಗೆಯಲ್ಲಿ ಹದಗೊಳಿಸಿದ ಕೀರ್ತಿ ಹರಿಹರನಿಗೆ ಸಲ್ಲುತ್ತದೆ. 
`ಒಂದು ಸ್ಥಲ ಗದ್ಯ ಬಂದು ಸ್ಥಲ ರಗಳೆಯೆಂಬ ಯೋಜನೆಯಲ್ಲಿ ರಗಳೆಯೇ 
ಗದ್ಯವಾದ, ಗದ್ಯವೇ ರಗಳೆಯಾದ ಅನುಭವ ಓದುಗನಿಗೆ ಉಂಟಾಗುತ್ತದೆ. 
ಹೇಳಲೇಬೇಕಾದ 'ಇನ್ನೊಂದು ಅಂಶವೆಂದರೆ, ಕನ್ನಡ ಸಾಹಿತ್ಯದ ಪ್ರಥಮ ಭಾವಗೀತ 
ಕವಿಯಾಗಿರುವ ಈತ, ಕನ್ನಡ ಸಾಹಿತ್ಯದ ಪ್ರಥಮ ಸಂತಕವಿ. ಹೀಗಾಗಿ ಇವನ 
ಬರೆಹ ಮನೋಪಾತಳಿಗೆ ನಿಲ್ಲದೆ, ಆತ್ಮಪಾತಳಿಯಲ್ಲಿ ಎಹರಿಸುತ್ತದೆ, ವಿರಮಿಸುತ್ತದೆ. 


ನಿಜಗುಣಶಿವಂಶೋಗಿ ಶೈವದಲ್ಲಿಯೇ ಶಾಂತಪರಂಪರೆಗೆ 
ಸಂಬಂಧಿಸಿರಬಹುದಾಗಿದ್ದು (೧೫ ಶತಮಾನ), ಕವಿತ್ವ - ಅನುಭಾವಗಳ 
ಸಂಗಮವಾಗಿರುವ ಇವನ 'ವಿವೇಕ ಚಿ೦ತಾಮಣಿ' ವಿಶ್ವಕೋಶ ಪ್ರಕಾರದ ಗದ್ಯಕೃತಿ. 
ಈ ಹಿಂದಿನ ಗದ್ಯಕೃತಿಗಳು ಕವಿತ್ತವನ್ನೊಳಗೊಂಡಿದ್ದರೆ. ಇದರಲ್ಲಿ ಶಾಸ್ತ್ರಯೋಗ್ಯ 
ನಿರೂಪಣಾಗದ್ಯ ನೆಲೆ ಪಡೆದಿದೆ. ಈ ಗುಣದಿಂದಾಗಿ ಈ ಗದ್ಯಕ್ಕೆ ಪ್ರಾಚೀನ 
ಸಾಹಿತ್ಯದಲ್ಲಿ ಪ್ರತ್ಯೇಕ ಸ್ಥಾನ ಸಲ್ಲುತ್ತದೆ. ವಿಶ್ವಕೋಶವರ್ಗದ ಇದು ಸಹಜವಾಗಿಯೇ 
ಬದುಕಿನ ವಿವಿಧ ಆಯಾಮಗಳ ಜ್ಞಾನಸಂಪತ್ತನ್ನೊಳಗೊಂಡಿದೆ. 


ಮೈಸೂರು ಒಡೆಯರ ಕಾಲದಲ್ಲಿ ಪದ್ಯ ಹಿಂದು ಬಿದ್ದು, ಗದ್ಕ ವಿಪುಲ 
ಪ್ರಮಾಣದಲ್ಲಿ ಬೆಳೆಯಿತು. ಪಾಂಡಿತ್ಯ ಪ್ರದರ್ಶನದ ಹಂಬಲ. ನಡುಗನ್ನಡ — 
ಹೊಸಗನ್ನಡ ಮಿಶ್ರಶೈ ಲಿಗಳಿಂದಾಗಿ ve ಬಿನಯ ಮಧ್ಯಮ. ಗುಣಮಟದ 
ಸಾಹಿತ್ಯ ರಃ ಕಾಲದಲ್ಲಿ ಹುಟ್ಟಿತು. ಇದಕ್ಕೆ ನಿದರ್ಶನವೆನಿಸುವ ಚಿಕದೇವರಾಯ 
ವಂಶಾವಳಿ, ರಾಜಾವಳಿ ಕಥೆ, ಮುದ್ರಾಮಂಜೂಷಗಳನ್ನು ಇಲ್ಲಿ ಒಟ್ಟಿಗೆ 
ಪರಿಶೀಲಿಸಬಹುದು. ಚಿಕದೇವರಾಯ ವಂಶಾವಳಿಯ ಕರ್ತೃ ತಿರುಮಲಾರ್ಯ 
(೧೬೪೫-೧೭೦೬) ಮೈಸೂರು ಚಿಕದೇವರಾಯನ ಸಚಿವ. ಧಾರ್ಮಿಕ 
ಮುಖವಾಡದಲ್ಲಿ ತಮಿಳುನಾಡಿನಿಂದ ಕರ್ನಾಟಕವನ್ನು ಪ್ರವೇಶಿಸಿದ ಶ್ರೀವೃಷ್ಣವರು, 
ಈ ಹೊತಿಗೆ ರಾಜಕೀಯವಾಗಿಯೂ ಪ್ರಬಲರಾಗಿ, ತಮ್ಮ  ಶೀವೆಷ್ಟವ ಸಾಹಿತ್ಯವನ್ನು 
ಕನ್ನ ಡದಲ್ಲಿ ಸೃಷ್ಟಿಸಲು ಆರಂಭಮಾಡಿದ ಕಾಲಘಟ್ಟದ ಕೃತಿಯಿದು. ಅನ್ಕರಾಜ್ಯ ಸ್‌ 
ಬಂದ ಇವರಿಗೆ ಒ೦ದು ಕಡೆ ತಮ್ಮ ಧರ್ಮಪಚಾರವೂ, ಇನ್ನೊಂದು pe ಟನ 
ಪ್ರೀತಿಸಂಪಾದನೆಯೂ ಅಗತ್ಯ ವಾಗಿದ್ದ ಕಾರಣ, ತಮ್ಮ ಧಾರ್ಮಿಕ ಕೃತಿಗಳೂಂದಿಗೆ 
ರಾಜಸ್ತುತಿ ಕಾವ್ಯಗಳನ್ನೂ ಬರಡೆರು. ಈ ಮನೋಧರ್ಮ ಕಾರಣವಾಗಿ ಈ 
ಗದ್ಯಕೃತಿಯಲ್ಲಿ ರಾಜವಂಶಾವಳಿ, ಶ್ರೀವೃಷ್ಣವಧರ್ಮ ಪ್ರಶಂಸೆಯೊಂದಿಗೆ ಇವನ 
ವಂಶಾವಳಿಯೂ ಸೇರಿಕೊಂಡಿದೆ. ಆ ಜಾ ಪ್ರಾಚೀನತೆಯ ಒಲವು 
ಈ ಗದ್ಯದ ಲಕ್ಷಣವಾಗಿದೆ. | 


ದೇವಚಂದನ (೧೭೭೦-೧೮೪೧) ರಾಜಾವಳಿ ಕಥೆ ಮೆಕೆಂಯುಿಯ 
ಸೂಚನೆಯಂತೆ ರಚಿಸಿದ ಕೃತಿಯಾಗಿದೆ. ಸಮಕಾಲೀನ ಮುಖ್ಯ ಘಟನೆಗಳನ್ನು, 
ಅವುಗಳ ಇತಿಹಾಸವನ್ನು ತುಂಬ ವಿವರವಾಗಿ ಬಿಂಬಿಸುವ ಇದು ಚರಿತ್ರೆ, ಪುರಾಣ, 


1 


ದಂತಕಥೆಗಳ ಮಿಶ್ರಣವಾಗಿದ್ದು, ಮೌಖಿಕ ಇತಿಹಾಸದ ಸ್ವರೂಪ ಪಡೆದಿದೆ. ಜೈನಪರ- .." 
ಧೋರಣೆಯ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಸಂಗತಿಗಳನ್ನು ಒಳಗೊಂಡ ' 
ಇದರ ಗದ್ಯಶೈಲಿ ಆಧುನಿಕತೆಯತ್ತ ಮುಖಮಾಡಿದೆ. 


ನಂದವಂಶೀಯರ ಮಂತ್ರಿಯಾದ ರಾಕ್ಷಸನನ್ನು ಮೌರ್ಯವಂಶೀಯರ ಮಂತ್ರಿ 
ಚಾಣಕ್ಕನು ಬಲಿಸಿಕೊ೦ಡ ಕಥೆಯನ್ನು 'ಮುದ್ರಾಮ೦ಜೂಷ' ಹೆಸರಿನಿಂದ ರಚಿಸಿದವ, 
ಕೆಂಪುನಾರಾಯಣ (೧೮ನೆಯ ಶತಮಾನ). ಉತ್ತರ ಭಾರತದ ಇತಿಹಾಸಿಕ 
ವಸ್ತುವನ್ನು ಸಮಕಾಲೀನ ಗ್ರಂಥಸ್ಥ ಗದ್ಯದಲ್ಲಿ ಎರಕಹೊಯ್ಬಿದ್ದು, ಶೈಲಿಯಲ್ಲಿ 
ಹಳಗನ್ನಡ- ಹೊಸಗನ್ನಡಗಳ ಮಿಶ್ರಣ ಎದ್ದುಕಾಣುತ್ತದೆ. 


ಮೈ ಸೂರು ಅರಸರ ಕಾಲದ ಗ್ರಂಥಸ್ಥ ಅರೆಬೆಂದ ಗದ್ಯಕ್ಕೆ`ಭಿನ್ನವಾಗಿ ನಿಲ್ಲುತ್ತದೆ, 
ಮುದ್ದಣನ ರಾಮಾಶ್ಚಮೇಧ ಗದ್ಯ. "ಗದ್ಯಂ ಹೃದ್ಯಂ" ಎನ್ನುತ್ತ ಅವನು ಆಧುನಿಕ 
ಸಾಹಿತ್ಯದ, ಅದರಲ್ಲಿಯೂ ಗದ್ಯಸಾಹಿತ್ಯದ ಬಾಗಿಲನ್ನೇ ತೆರೆದನು. "ಮೋಡ ಮುಸುಕಿದ 
ಮಾತಾಪರಣದಿರಿದ ಆರಂಭವಾಗಿರುವ ಈ ಕೃತಿ, ಆ ಕಾಲದ ಕನ್ನಡದ ಮೇಲೆ 
ಮುಸುಕಿದ್ದ ಕತ್ತಲೆಯನ್ನು ಸಂಕೇತಿಸುತ್ತದೆ. ಇಂಥ ಸಂದರ್ಭದಲ್ಲಿ ಕಲ್ಪಿತ ಪ ಪಾತ್ರವಾಗಿ 
ಬರುವ ಹೆಂಡತಿ ಹೊಸ ಭಾಷೆ, ಹೊಸ ವಸ್ತು, ಹೊಸ ಬಗೆಯ ನಿರೂಪಣೆ 
ಇತ್ಯಾದಿಗಳ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ನೀಡಿದ ಉತ್ತರಗಳಿಂದ ಮುಂದುವರಿಯುವ 
ಇದು, ಆಧುನಿಕ ಗದ್ಯಯುಗಕ್ಕೆ ನಾಂದಿ ಹಾಡಿದೆ. ಆದುದರಿಂದ ಮುದ್ದಣನನ್ನು 
ನವೋದಯದ ಮುಂಗೋಳಿಯೆಂದು ಕರೆದುದು ನ್ಯಾಯವಾಗಿದೆ. 


ಹೀಗೆ ಒ೦ದು ಸಾವಿರ ವರ್ಷದ ಗದ್ಯ ಸಾಹಿತ್ಯೇತಿಹಾಸದಲ್ಲಿ ಮೈಲಿಗಲ್ಲು 
ಎನಿಸಿದ ೧೦ ಕೃತಿಗಳು ಒಂದು ಮಾಲೆಯಡಿಯಲ್ಲಿ ಈಗ ಪ್ರಕಟವಾಗುತ್ತಲಿವೆ. 
ಇವು ಒಂದರ್ಥದಲ್ಲಿ ನಮ್ಮ ಗದ್ಯ ಸಾಗಿಬಂದ ಹಾದಿಯನ್ನು ತಿಳಿಸುವ 
ಕೃಮರಗಳಾಗಿವೆ. 


ಕ್ಷತ 


ೈ ಗಳು : 


ನ 


ಸಂಪಾದಕನಾಗಿ ಈ ಯೋಜನೆಯನ್ನು ಪೂರೈಸುವ ಹೊಣೆಯನ್ನು ನನಗೆ 
ವಹಿಸಿಕೊಟ್ಟ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ. ಸಿದ್ದಲಿಂಗಯ್ಯ 
ಅವರಿಗೂ, ಕನ್ನಡದ ಮೇಲಿನ ಪ್ರೀತಿಯಿಂದ ಈ ಗದ್ಯಕೃತಿಗಳನ್ನು ಸಂಪಾದಿಸಿಕೊಟ್ಟ 
ಎಲ್ಲ ವಿದ್ವಾಂಸ ಮಿತ್ರರಿಗೂ, ಪ್ರಾಧಿಕಾರದ ಆಡಳಿತಾಧಿಕಾರಿಗಳಾದ ಶ್ರೀ ಬಿ.ಎಚ್‌. 
ಮಲ್ಲಕಾರ್ಜುನ ಅವರಿಗೂ, ಸಲಹಾ ಸಮಿತಿಯ ಸದಸ್ಯರಿಗೂ ಕೃತಜ್ಞತೆಗಳು. 


XV 


ಸಂಪಾದಕರ ಮಾತು 


ಹೆ 


ವಡ್ಡಾರಾಧನೆ ಎಂಬುದು ಕೃತಿ, ಶಿವಕೋಟ್ಕಾಚಾರ್ಕನೆಂಬಾತ ಆದರ ಕರ್ತ ಎಂಬುದು 
ಇದುವರೆಗಿನ ನಮ್ಮ ತಿಳುವಳಿಕೆಯಾಗಿದ್ದಿತು. ಆದರೆ ವಡ್ಡಾರಾಢನೆಯ ನಿಜವಾದ ಹೆಸರು 
'ಆರಾಧನಾ ಕರ್ಣಾಣಟೀಕಾ' ಎಂಬುದೂ ಭ್ರಾಜಿಷ್ಣು ಎಂಬಾತ ಅದರ ಕರ್ತೃ ಎಂಬುದೂ 
ಈಗ ಸ್ಥಾಪಿತವಾಗಿದೆ. ಇದು ವಿದ್ವಜ್ಜನರ ಸಂಶೋಧನೆಯ ಫಲ. ಬದಲಾದ ಈ ತಿಳುವಳಿಕೆ 
ಚರಿತ್ರೆಯಲ್ಲಿ ದಾಖಲಾಗಬೇಕು ಎಂಬ ಸದುದ್ದೇಶದಿಂದ ಈಗ ಈ ಕೃತಿಯನ್ನು 
ಬ್ರಾಜಿಷ್ಣುವಿರಚಿತ "ಆರಾಧನಾ ಕರ್ಣಾಟಟೀಕಾ" ಎಂಬ ಹೂಸ ಹಸರಿನೊಂದಿಗೆ 
ಪ್ರಕಟಿಸಲಾಗುತ್ತಿದೆ. ಇದು ಹಳೆಯ ಕವಿ ಮತ್ತು ಕೃತಿಯ ಮರುಹುಟ್ಟಿನ ಅಪೂರ್ವ 
ಪ್ರಸಂಗವೆಂದು ನಾನು ಭಾವಿಸಿದ್ದೇನೆ. ಈ ಘಟನೆಗೆ ನಾನು ನಿಮಿತ್ತನಾಗುತ್ತಿರುವುದರಿಂದ 
ಸ್ವಾಭಾವಿಕವಾಗಿ ನನ್ನಲ್ಲಿ ಅಳುಕು ಮತ್ತು ಆನಂದದ ಮಿಶ್ರಭಾವವುಂಟಾಗುತ್ತಿದೆ. 

ವಡ್ಡಾರಾಧನೆ ಕೃತಿ ಮತ್ತು ಕವಿಯ ಕುರಿತಾದ ಹಿಂದಿನ ಜಿಜ್ಞಾಸೆಗಳನ್ನು ಜಾಲಾಡಿ 
ವಡ್ಡಾರಾಧನೆಯನ್ನು ಇನ್ನು ಮುಂದೆ 'ಆರಾಧನಾ ಕರ್ಣಾಟ ಟೀಕಾ' ಎಂದೇ ಕರೆಯಬೇಕೆಂದು 
ದೃಢವಾದ ನಿಲುವು ತಳೆದರೂ ಹಂಪ ನಾಗರಾಜಯ್ಯ ಅವರು ಮತ್ತೆ ತಮ್ಮ ಕೃತಿಯನ್ನು 
'ವಡ್ಡಾರಾಧನೆ' ಎಂಬ ಹೆಸರಿನೊಂದಿಗೇ ಪ್ರಕಟಿಸಿದರು (೧೯೯೩). ಭ್ರಾಜಿಷ್ಣು ಮತ್ತು ಆರಾಧನಾ 
ಕರ್ಣಾಟ ಟೀಕಾದ ಬಗ್ಗೆ ಹಂಪನಾ ಅವರು ಡಿ. ಎಲ್‌. ನರಸಿಂಹಾಚಾರ್‌ ಮತ್ತು ಎ.ಎನ್‌. 
ಉಪಾಧ್ಯೆ ಅವರಿಗಿಂತ ಹೊಸದಾದ ಎಷ್ಟೋ ಸಂಗತಿಗಳನ್ನು ತಮ್ಮ ಕೃತಿಯ ಪ್ರಸ್ತಾವನೆಯಲ್ಲಿ 
ಸೇರಿಸಿದ್ದಾರೆ. ಆದರೆ ಹೊಸ ಸಂಗತಿಗಳೊಡನೆ ಹೊರಬಂದ ಈ ಕೃತಿಯು ವಿದ್ವತ್‌ ವಲಯದಲ್ಲಿ 
ಅದೇಕೋ ನಿರೀಕ್ಷಿತ ಸಂಚಲನವನ್ನುಂಟು ಮಾಡಲಿಲ್ಲ. 

ಈ ಕುರಿತು ನಾನು ನನ್ನ ನೋವನ್ನು ಒಂದೆಡೆ ವೃಕ್ಕಪಡಿಸಿದ್ದೆ.” ಹೀಗಿದ್ದಾಗ ಈ 
ನಡುವೆ ಈ ಕೃತಿಯನ್ನು ಹೊಸ ಹೆಸರಿನೊಂದಿಗೆ ಹೊರಹಾಕುವ ಸದವಕಾಶ ನನಗೆ ದೊರೆತಿದೆ. 
ಇದು ಹಂಪನಾ ಅವರ ವಿಚಾರಗಳನ್ನು ವಿದ್ವಾಂಸರ ಎದುರಿಗೆ ತೆರೆದಿಡಲು ದೊರೆತಿರುವ 
ಉತ್ತಮ ಅವಕಾಶವೆಂದು ನಾನು ಭಾವಿಸಿದ್ದೇನೆ. 


೧. ತಮ್ಮ ಕೃತಿಯ ಬಗ್ಗೆ ಪರವಾಗಲಿ, ವಿರೋಧವಾಗಲಿ ಹಚ್ಚಿನ ಚರ್ಚೆ ನಡೆಯದಿರುವುದು ಹಂಪನಾ 
ಅವರಿಗೆ ಖಂಡಿತವಾಗಿ ಬೇಸರ ತರಿಸಿರಬೇಕು. 


XM 


ಕನ್ನಡ ಪುಸ್ತಕ ಪ್ರಾಧಿಕಾರವು ತಾನು ಪ್ರಕಟಿಸಲು ಮುಂದಾಗಿರುವ ಪ್ರಾಚೀನ ಗದ್ಕ 
ಸಾಹಿತ್ಯಮಾಲೆಯಲ್ಲಿ "ಆರಾಧನಾ ಕರ್ಣಾಟಟೀಕಾ" ಕೃತಿಯನ್ನು ಸಿದ್ಧ ಪಡಿಸಿಕೊಡುವಂತೆ ನನ್ನನ್ನು 
ಕೇಳಿದಾಗ ಈ ಮೊದಲು ತಿಳಿಸಿದ ಒತ್ತಾಸೆಯಿಂದ ಅದನ್ನು ಸಂತೋಷದಿಂದ ಒಪ್ಪಿಕೊಂಡೆ. 
ಇದರಲ್ಲಿ ನನ್ನದೇನೂ ಶ್ರಮವಿಲ್ಲ. ನಾನು ಆಕಾರ ಕೊಟ್ಟಿದ್ದು ಕೇವಲ ಇಲ್ಲಿಯ 'ಪ್ರಸ್ತಾವನೆ'ಗೆ 
ಮಾತ್ರ. ಅಲ್ಲಿಯೂ ಬಳಕೆಯಾದ ಸಾಮಗ್ರಿ ಹಳೆಯದೇ. ಓದುಗರ ಅನುಕೂಲಕ್ಕಾಗಿ 
ಅದನ್ನೊಂದು ಕ್ರಮದಲ್ಲಿ ಹೊಂದಿಸಿಕೊಡುವ ಕೆಲಸವನ್ನು ಮಾತ್ರ ನಾನು ಮಾಡಿದ್ದೇನೆ. 
ಉಳಿದಂತೆ ಕೃತಿಯ ಮೂಲಪಠ್ಕ ಹಂಪನಾ ಅವರದೇ. ಬಹುಶಃ ಹಂಪನಾ ಅವರ 
ಕಣ್ತಪ್ಪಿನಿಂದಾಗಿ ಉಳಿದಿದ್ದ ಕೆಲವು ಅಕ್ಷರ ದೋಷ, ಪದದೋಷಗಳನ್ನು ಮಾತ್ರ ನಾನು 
ತಿದ್ದಿದ್ದೇನೆ. ಮತ್ತೆ ಕೆಲವೆಡೆ ಹಂಪನಾ ಅವರ ಪಾಠಕ್ಕಿಂತ ಡಿ.ಎಲ್‌.ಎನ್‌. ಪಾಠವೇ 
ಯೋಗ್ಯವೆಂದು ನನಗನ್ನಿಸಿದಲ್ಲಿ ಡಿ.ಎಲ್‌.ಎನ್‌. ಪಾಠಗಳನ್ನು ಸೇರಿಸಿದ್ದೇನೆ. ಒಟ್ಟಾರೆ 'ಕೆರೆಯ 
ನೀರನು ಕೆರೆಗೆ ಚೆಲ್ಲಿ ವರ ಪಡೆವ' ಕೆಲಸವನ್ನು ಮಾತ್ರ ನಾನು ಮಾಡಿದ್ದೇನೆ. 

ಪ್ರಸ್ತುತ ಕವಿ-ಕೃತಿಯ ಬಗ್ಗೆ ಚರ್ಚೆ ಮಾಡುತ್ತ ಬಂದಿರುವ ಎಲ್ಲ ಪೂರ್ವಸೂರಿಗಳನ್ನು 
ಈ ಸಂದರ್ಭದಲ್ಲಿ ಗೌರವದಿಂದ ಸ್ಮರಿಸುತ್ತೇನೆ. ನನ್ನ ಸಾಹಿತ್ಕ ಬದುಕಿನ ಶಿಕ್ಷಾಗುರುಗಳಾದ 
ಪ್ರೊ. ಕಲಬುರ್ಗಿ ಅವರನ್ನೂ ದೀಕ್ಷಾಗುರುಗಳಾದ ಪ್ರೊ. ಹಂಪ ನಾಗರಾಜಯ್ಯ ಅವರನ್ನು 
ನೆನೆಯುವುದು ನನ್ನ ಆದ್ಕ ಕರ್ತವ್ಯವಾಗಿದೆ. ಈ ಕೃತಿಯ ವಿಷಯದಲ್ಲಂತೂ ಪ್ರೊ. ಕಲಬುರ್ಗಿ 
ಅವರು ನನ್ನನ್ನು "ಬೆಂಬಿಡದ ಮಾಯೆ"ಯಾಗಿ ಕಾಡಿದ್ದಾರೆ. ಕನ್ನಡ ಭಾಷೆ-ಸಾಹಿತ್ಮ-ಸಂಸ್ಕೃತಿಯ 
ಕುರಿತಾದ ಕಾಳಜಿ ಮತ್ತು ಶಿಷ್ಠವಾತ್ಸಲ್ಕ ಗುಣಗಳು ಕಲಬುರ್ಗಿಯವರ ವ್ಯಕ್ತಿತ್ವದ 
ವೈಶಿಷ್ಟ್ಯಗಳಾಗಿವೆ. ಈ ಕೆಲಸಕ್ಕಾಗಿ ಅವರು ಮತ್ತೆ ಮತ್ತೆ ನನ್ನನ್ನು ಹುರಿದುಂಬಿಸಿ, ಬೇಸರ 
ವೃಕ್ತಪಡಿಸಿ, ಬಯ್ದು ಅಂತೂ ಇಂತೂ ಇದನ್ನು ಸಾಧ್ಯವಾಗಿಸಿದ್ದಾರೆ. ಒಂದೇ ಮಾತಿನಲ್ಲಿ 
ಹೇಳಬೇಕೆಂದರೆ ಇದು ನಾನು ಮಾಡಿದ ಕೆಲಸವಲ್ಲ, ನನ್ನಿಂದ ಮಾಡಿಸಲ್ಪಟ್ಟ ಕೆಲಸ! ಈ 
ಕಾರಣಕ್ಕಾಗಿ ಪ್ರೂ. ಕಲಬುರ್ಗಿ ಅವರಿಗೆ ನನ್ನ ವಿಶೇಷ ನೆನಕೆಗಳು ಸಲ್ಲುತ್ತವೆ. 

ಈ ಉಪಯುಕ್ತ ಯೋಜನೆಯನ್ನು ಕಾರ್ಕಗತಗೊಳಿಸುತ್ತಿರುವ ಕನ್ನಡ ಪುಸ್ತ 
ಪ್ರಾಧಿಕಾರದ ಅಧ್ಯಕ್ಷರಿಗೆ, ಕುಲಸಚಿವರಿಗೆ, ಈ ಯೋಜನೆಯ ಸಲಹಾ ಮಂಡಳಿಯ ಸದಸ್ಯರಿಗೆ 
ನನ್ನ ಕೃತಜ್ಞತೆಗಳು. ಡಿ.ಟಿ.ಪಿ. ಕೆಲಸದಲ್ಲಿ ನೆರವಾದ ಧಾರವಾಡದ ವಚನ ಗ್ರಾಪಿಕ್ಸ್‌ನ ಶ್ರೀ 


೧. "ವಡ್ಡಾರಾಧನೆಯ ಕರ್ತೃವಿನ ಬಗ್ಗೆ ಹಂಪನಾ ಹೊಸತನ್ನು ಪ್ರಮಾಣಭೂತವಾಗಿ ಹೇಳಿದರೇನೋ 
ನಿಜ. ಆದರೆ ಅವರು ನಿರೀಕ್ಷಿಸಿದಂತೆ ವಿದ್ವತ್ವಪಂಚದ ಅಭಿಪ್ರಾಯಗಳು ಗಟ್ಟಿಯಾಗಿ ಹೊರಬಂದಂತೆ 
ಕಾಣುವುದಿಲ್ಲ. ಕತೃವಿನ ಕುರಿತಾಗಿ ಹಂಪನಾ ತಳೆದಿರುವ ನಿಲುವಿನ' ಖಂಡನೆಯಾಗಲಿ 
ಮಂಡನೆಯಾಗಲಿ ಗಂಭೀರವಾಗಿ ನಡೆದಿಲ್ಲ. ಸಂಶೋಧನೆ ಮತ್ತು ವಿದ್ವತ್ತುಗಳ ಬೆಳಕಿನಲ್ಲಿ 
ನಡೆಯಬೇಕಾದ. ಗ್ರಂಥಸಂಪಾದನಾ ಕ್ಷೇತ್ರದ ಕುರಿತಾದ ವಿದ್ವಾಂಸರ ತೀವ್ರ ಅನಾಸಕ್ತಿಯೂ ಇದಕ್ಕೆ 
ಕಾರಣವಾಗಿರಬಹುದು. ಏನಿದ್ದರೂ ಹಂಪನಾ ಸಂಪಾದನೆ ತನ್ನದೇ ಆದ ಮಹತ್ವ 
ಹೂಂದಿದೆಯೆಂಬುದನ್ನು ಅಲ್ಲಗಳೆಯಲಾಗದು - ಕನ್ನಡ ಸಾಹಿತ್ಮ ಪರಿಷತ್ಪತ್ರಿಕೆ ಸಂಚಿಕೆ -೧, ೨೦೦೬ 


ಸ 4 
೫.111 


ದೇವರಾಜ ನಾಡಿಗ ಅವರಿಗೆ, ಪುಸ್ತಕವನ್ನು ಅಂದವಾಗಿ ಮುದ್ರಿಸಿದ ಮುದ್ರಕರಿಗೆ ನಾನು 
ಯಣಿಯಾಗಿದ್ದೇನೆ. 

ಅಪರೂಪದ ಗದ್ಕ ಪ್ರಕಾರ, ಧಾರ್ಮಿಕ ಕ್ಷೇತ್ರದ ಸೂಕ್ಷ್ಮ ವಿವರಗಳು ಹಾಗೂ 
ತನ್ನಲ್ಲಿ ಹುದುಗಿಸಿಕೊಂಡಿರುವ ಅಪೂರ್ವ ಸಾಂಸ್ಕೃತಿಕ ಸತ್ವದಿಂದಾಗಿ ಕನ್ನಡ ಸಾಹಿತ್ಯ 
ಪ್ರಪಂಚದಲ್ಲಿ ಈ ಕೃತಿಗೆ ವಿಶಿಷ್ಟ ಸ್ಥಾನವಿದೆ. ಕಾರಣ ಈ ಕೃತಿಯು ಮತ್ತೆ ಮತ್ತೆ ಚರ್ಚೆಗೆ 
ಗ್ರಾಸವಾಗಲಿ ಎಂಬುದು ನನ್ನ ಆಶಯವಾಗಿದೆ. ಇದನ್ನು ಸಾಧ್ಯವಾಗಿಸಬೇಕಾದವರು ಸಹೃದಯ 
ಓದುಗರು. ಕಾರಣ ತಮ್ಮ ಅಭಿಪ್ರಾಯ, ಸಲಹೆಗಳನ್ನು ಬಯಸುತ್ತ ಈ ಕೃತಿಯನ್ನು ತಮ್ಮ 
ಕೈಗಿಡುತ್ತಿದ್ದೇನೆ. ಸ 
ಧಾರವಾಡ ಶಾಂತಿನಾಥ ದಿಬ್ಬದ 


ಪರಿವಿಡಿ 


ಪುಟ ಸಂಖ್ಯೆ 
* ಪ್ರಸ್ತಾವನೆ xxiii 
೧.  ಸುಕುಮಾರಸ್ವಾಮಿಯ ಕಥೆ ೩ 
೨. ಸುಕೌಶಳ ಸ್ವಾಮಿಯ ಕಥೆ ೨೮ 
೩ ಗಜಕುಮಾರನ ಕಥೆ ೪೫ 
೪. ಸನತ್ಕುಮಾರ ಚಕ್ರವರ್ತಿಯ ಕಥೆ ೪೮ 
೫. ಅಣ್ಣಿಕಾ ಪುತ್ರನ ಕಥೆ | ೬೪ 
೬. ಭದ್ರಬಾಹು ಭಟ್ಟಾರರ ಕಥೆ ೬೬ 
೭. ಲಲಿತ ಘಟೆಯ ಕಥೆ ೮೪ 
೮. ಧರ್ಮಘೋಷ ಭಟಾರರ ಕಥೆ ೯೧ 
೯, ಸಿರಿದಿಣ್ಣನೆಂಬ ರಿಷಿಯ ಕಥೆ ೯೫ 
೧೦.  ವೃಷಭಸೇನ ಭಟ್ಟಾರರ ಕಥೆ ೯೯ 
೧೧. ಕಾರ್ತಿಕ ಯಷಿಯ ಕಥೆ ೧೦೪ 
೧೨. ಅಭಯ ಘೋಷ ಮುನಿಯ ಕಥೆ ೧೦೮ 
೧೩. ವಿದ್ಕುಚ್ಚೋರನೆಂಬ ರಿಸಿಯ ಕತೆ ೧೧೦ 
೧೪. ಗುರುದತ್ತ ಭಟಾರರ ಕಥ ೨೨ 
೧೫. ಚಿಲಾತ ಪುತ್ರನ ಕಥೆ ೧೪೪ 
೧೬. ದಂಡಕನೆಂಬ ರಿಸಿಯ ಕಥೆ ೧೫೦ 
೧೭. `ಮಹೇಂದ್ರದತ್ತಂ ಮೊದಲಾಗೊಡೆಯ ೧೫೫% 
ಅಯ್ನೂರ್ವ್ವಟ್‌ ರಿಸಿಯರ್ಕ್ಕಳ ಕಥ 

೧೮. . ಚಾಣಾಕ್ಕರಿಷಿಯ ಕಥೆ ೧೫೯ 
೧೯. ವೃಷಭಸೇನರೆಂಬ ರಿಸಿಯರ ಕಥೆ ೧೬೯ 
ಅನುಬಂಧ 

೧. ತೌಲನಿಕ ಪಾಠಸೂಚಿ ೧೭೩ 
೨. ಕಶಿಣ ಪದಕೋಶ ೨೩೪ 
೩. ಜೈನ ಪಾರಿಭಾಷಿಕ ಶಬ್ದಕೋಶ ೨೮೫ 


ಪ್ರಸ್ತಾವನೆ 


೧ 
"ಭ್ರಾಜಿಷ್ಣ್ವಾರಾಧನಾ ಶಾಸ್ತ್ರೇ ಕರ್ಣಾಟ ಟೀಕಾ ಕಧಿತ 
ಕ್ರಮೇಣೋಲ್ಲೇಖ ಮಾತ್ರಂ ಕಥಿತೇಯಂ ಕಥಾ" 

-ಪುಣ್ಮಾಸ್ರವ ಕಥಾಕೋಶ “ರಾಮಚಂದ್ರ ಮುಮಕ್ಷು 


ತ್ರ 
"ಇನ್ನು ಮುಂದೆ ಕನ್ನಡ ಕೃತಿಯ ಹಸರು 'ವಡ್ಡಾರಾಧನೆಯಲ್ಲ, "ಆರಾಧನಾ ಕರ್ಣಾಟ ಟೀಕಾ' 
ಎಂದೂ, ಕರ್ತೃವಿನ ಹಸರು 'ಶಿವಕೋಟ್ಕಾಚಾರ('ನಲ್ಲ 'ಬ್ರಾಜಿಷ್ಣು' ಎಂದೂ 
ಕರೆಯಬೇಕೆನಿಸುತ್ತದೆ. 

-ಎಂ.ಎಂ. ಕಲಬುರ್ಗಿ, ಕವಿರಾಜಮಾರ್ಗ ಪರಿಸರದಳಿಕನ್ನಡ ಸಾಹಿತ್ಯ ೨೩೪, ೧೯೭೩7 


ವಿ 
"ಪುಣ್ಮಾಸ್ರವ ಕಥಾಕೋಶವೆಂಬ ಗ್ರಂಥವನ್ನು ಸಂಸ್ಕೃತದಲ್ಲಿ ಬರೆದಿರುವ ರಾಮಚಂದ್ರ ಮುಮುಕ್ಷು 
ಆ ಗ್ರಂಥದ ಶ್ರೇಣಿಕನ ಕಥೆಯ ಅಂತ್ಯದಲ್ಲಿ 'ಭ್ರಾಜಿಷ್ಣ್ಟಾರಾಧನಾ ಕರ್ಣಾಟ ಟೀಕಾ ಕಥಿತ 
ಕ್ರಮೇಣೋಲ್ಲೇಖ ಮಾತ್ರಂ ಕಥಿತೇಯಂ ಕಥಾ" ಎಂದು ಹೇಳಿದ್ದಾನೆ. ಈ ಕರ್ಣಾಟ ಟೀಕಾ 
ಪ್ರಕೃತ ಕನ್ನಡ ಗ್ರಂಥವೇ. ಏಕೆಂದರೆ ಇಂಥ ಗ್ರಂಥ ಕನ್ನಡದಲ್ಲಿ ಬೇರೊಂದಿಲ್ಲ. ಆದ್ದರಿಂದ 
ಈ ಗ್ರಂಥವನ್ನು "ಆರಾಧನಾ ಕರ್ಣಾಟ ಟೀಕಾ" ಎಂದು ಬೇಕಾದರೂ ಕರೆಯಬಹುದು. 
-ಡಿ.ಎಲ್‌. ನರಸಿಂಹಚಾರ್‌, ವಡ್ಡಾರಾಧನೆ ಪೀಠಿಕೆ X1X-1970 


೧. ಈ ಪ್ರಬಂಧಕ್ಕೆ ಎಂ.ಎಂ. ಕಲಬುರ್ಗಿ ಅವರಿಗೆ ಪಿಎಚ್‌.ಡಿ ಪದವಿ ದೊರೆತದ್ದು ೧೯೭೦ರಲ್ಲಿ 
ಪದವಿಗಾಗಿ ಅವರು ಪ್ರಬಂಧವನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಅವಧಿಯ ಲೆಕ್ಕದಲ್ಲಿ 
ನೋಡಿದರೆ ಭ್ರಾಜಿಷ್ಣು ಮತ್ತು ಆರಾಧನಾ ಕರ್ಣಾಟಟೀಕಾದ ಬಗ್ಗೆ ಎಲ್‌. ಎನ್‌. ರಿಗಿಂತ ಮೊದಲು 
(೧೯೭೦) ಈ ಚರ್ಚೆಯನ್ನು ಆರಂಭಿಸಿದವರು ಕಲಬುರ್ಗಿ ಅವರೆಂಬುದು ತಿಳಿಯುತ್ತದೆ. 
ಡಿ.ಎಲ್‌.ಎನ್‌. ಅವರು ಆರಾಧನಾ ಕರ್ಣಾಟಟೀಕಾ ಕನ್ನಡ ಗ್ರಂಥವೇ ಎಂದು ಹೇಳಿದರಾದರೂ 
ಅದು ಭ್ರಾಜಿಷ್ಣುವಿನದು ಎಂದು ಹೇಳಿಲ್ಲ. 


ಛ 
"ಕರೆಯಬೇಕೆನಿಸುತ್ತದೆ" ಎಂಬಲ್ಲಿ ಅನುಮಾನ ಬೆಳೆಯುವುದರಿಂದ ಅದನ್ನು 'ಕರೆಯಬೇಕು' 
ಎಂದು ದೃಢಸೂಚಕ ಧ್ವನಿಯಿಂದ ಸ್ವೀಕರಿಸಬೇಕು. (ಕಲಬುರ್ಗಿಯವರ ಅಭಿಪ್ರಾಯವನ್ನು 
ಪುಷ್ಟೀಕರಿಸುತ್ತೆ | 
-ಹಂಪ ನಾಗರಾಜಯ್ಯ, ವಡ್ಡಾರಾಧನೆ, ಸಮಗ್ರ ಅಧ್ಯಯನ ೪೨೮, ೧೯೯೯ 


ಇಲ್ಲಿ ಉಲ್ಲೇಖಿಸಲಾಗಿರುವ ನಾಲ್ಕು ಅಭಿಪ್ರಾಯಗಳು ಕೇವಲ ಅಭಿಪ್ರಾಯಗಳಲ್ಲ. 
ಬೀಜ ಮೊಳತು ಹಣ್ಣಾದ ಪ್ರಕ್ರಿಯೆಯ ಕಾಲಬದ್ದ ಸೂಚನೆಗಳು. ಇವು 'ವಡ್ಡಾರಾಧನೆ'ಯನ್ನು 
'ಆರಾಧನಾ ಕರ್ಣಾಟ ಟೀಕಾ' ವನ್ನಾಗಿಸಿದ ಪ್ರಮುಖ ಪ್ರೇರಣೆಗಳು. ಈ ಒಟ್ಟು ಪ್ರಕ್ರಿಯೆಯನ್ನು 
ನಾನು ಹೀಗೆ ಗುರುತಿಸಬಯಸುತ್ತೇನೆ. ರಾಮಚಂದ್ರ ಮುಮುಕ್ಷು ಭೂಮಿಶೋಧ ಮಾಡಿದ. 
ಡಿ.ಎಲ್‌. ನರಸಿಂಹಾಚಾರ್ಕರು, ಎಂ.ಎಂ.ಕಲಬುರ್ಗಿ ಅವರು ಬೀಜ ಬಿತ್ತಿದರು. ನೀರುಣ್ಣಿಸಿದರು. 
ಹಂಪ ನಾಗರಾಜಯ್ಕ್ಯನವರು ಹಣ್ಣು ಬೆಳೆದರು! ಇವರೆಲ್ಲರ ಅಭಿಲಾಷೆಯಂತೆ ಈಗ ಆರಾಧನಾ 
ಕರ್ಣಾಟಟೀಕಾ ಎಂಬ ಹಣ್ಣು ಮಾರುಕಟ್ಟೆಗೆ ಬಂದಿದೆ. ಹಣ್ಣಿನ ರುಚಿ ಹಳೆಯದೇ. ಇದರ 
ಹಿಂದೆ ಈ ಸಾಹಿತ್ಯ ಕೃಷಿಕರ ಅಪಾರ ಶ್ರಮವಿದೆ. ಕಾರಣ ಇದರ ಶ್ರೇಯವೂ ಅವರಿಗೇ 
ಸಲ್ಲತಕ್ಕದ್ದು. ನಾನು ಈ ಹಣ್ಣನ್ನು ಹೊತ್ತು ಮಾರುಕಟ್ಟೆಗೆ ಸಾಗಿಸುತ್ತಿರುವ ಸಾಹಿತ್ಯ ಪರಿಚಾರಕ 
ಮಾತ್ರ. ಈ ಅವಕಾಶ ನನ್ನಲ್ಲಿ ಸ್ವಾಭಾವಿಕವಾಗಿ ಸಂತೋಷ ಮತ್ತು ಸಾರ್ಥಕ್ಕಭಾವವನ್ನುಂಟು 
ಮಾಡಿದೆ. 

ಒಂದು ಸಾಹಿತ್ಯಕೃತಿಯನ್ನು ಒಬ್ಬ ಕವಿ ರಚಿಸುತ್ತಾನೆ. ಹತ್ತು ಜನ ವಿದ್ವಾಂಸರು 
ಉಳಿಸುತ್ತಾರೆ. ನೂರು ಜನ ಓದುಗರು ಬೆಳೆಸುತ್ತಾರೆ. ಈ ಮೂರೂ ಗುಂಪಿನವರ ಕ್ರಮಾಗತ 
ಪರಿಶ್ರಮ ಒಂದು ನಾಡಿನ ಸಾಹಿತ್ಯ ಪರಂಪರೆಯ ಉಗಮ, ವಿಕಾಸ ಮತ್ತು ಪ್ರಚಾರಕ್ಕೆ 
ಕಾರಣವಾಗುತ್ತದೆ. ಇದು ಪರಸ್ಪರ ಪೂರಕ- ಪೋಷಕ ಸಂಬಂಧ. ಇದರಲ್ಲಿ ಒಬ್ಬರಿಗೊಬ್ಬರು 
ಯಣಿಯಾಗಿರುವ ಕ್ರಿಯೆ ನಡೆಯುತ್ತದೆ. ಹೀಗೆ ನೋಡಿದಾಗ ಒಂದು ಕಾವ್ಯದ ಅಧ್ಯಯನವೆಂದರೆ 
ಕೇವಲ ಒಬ್ಬ ಕವಿಯ ಒಂದು ಶಾಬ್ದಿಕ ರಚನೆಯ ಅಧ್ಯಯನ ಮಾತ್ರವಾಗಿರದೆ ಕವಿ-ವಿದ್ವಾಂಸ- 
ಓದುಗ ಈ ಮೂರೂ ಜನರ ಮನಸ್ಥಿತಿ ಮತ್ತು ಕಾಲದೇಶ ಸ್ಥಿತಿಯ ಅಧ್ಯಯನವೂ ಆಗಿರುತ್ತದೆ. 
ಈ ಬಗೆಯ ಓದನ್ನೇ ನಾವು ಸಾಂಸ್ಕೃತಿಕ ಓದು ಎಂದು ಕರೆಯುವುದು. 

ಈ ವಿವರಣೆ ಹಳಗನ್ನಡ ಕಾವ್ಕಕ್ಷೇತ್ರಕ್ಕೆ ನೂರಕ್ಕೆ ನೂರರಷ್ಟು ಅನ್ವಯವಾಗುತ್ತದೆ: 
ಇದುವರೆಗಿನ ನಮ್ಮ ಓದುಗಳು ಹೆಚ್ಚಾಗಿ ಕವಿಕೇಂದ್ರಿತವಾಗಿವೆ. ಇನ್ನು ಮುಂದೆ ಇದು 
ಸಂಪಾದಕ (ವಿದ್ವಾಂಸ) ಕೇಂದ್ರಿತ ಮತ್ತು ಓದುಗ (ವಿಮರ್ಶಕ) ಕೇಂದ್ರಿತ ನೆಲೆಗಳಿಗೂ 
ವಿಸ್ತರಿಸಿಕೊಳ್ಳಬೇಕಾಗಿದೆ. ಹೀಗೆ ನೋಡಿದಾಗ ಕವಿಚರಿತೆಗೆ ದೊರೆಯುವಷ್ಟೇ ಪ್ರಾಶಸ್ತ್ಯ 
ಮತ್ತು ಪ್ರಾಧಾನ್ಮ ಸಂಪಾದಕರ ಶ್ರಮಚರಿತೆಗೂ ದೊರೆಯುತ್ತದೆ. ಓದುಗರು ಪ್ರತಿಕ್ರಿಯಿಸಿದ 
ಪ್ರಾಮಾಣ್ಯಗಳಿಗೂ ಬೆಲೆ ಬರುತ್ತದೆ. ಒಟ್ಟಾರೆ ಕವಿಯ ಸೃಜನಪ್ರಜ್ಞೆ, ಗ್ರಂಥ ಸಂಪಾದಕರ 
ಸಂಶೋದನಾ ಪ್ರಜ್ಞೆ ಮತ್ತು ಸಂರಕ್ಷಣ ಪ್ರಜ್ಞೆ ಹಾಗೂ ಓದುಗರ ವಿಮರ್ಶನ ಪ್ರಜ್ಞೆ ಈ 
ಮೂರನ್ನೂ ಸಮಾನ ದೃಷ್ಟಿಯಿಂದ ಕಾಣುವ ಅಧ್ಯಯನ ಹೆಚ್ಚು ಸಮರ್ಪಕವೆನಿಸುತ್ತದೆ. 


XXIV 


ಈ ದೃಷ್ಟಿಯಿಂದ ಹಳಗನ್ನಡ ಭಾಷೆ ಮತ್ತು ಸಾಹಿತ್ಯದ ಅಡಿಪಾಯದಂತಿರುವ 
ವಡ್ಡಾರಾಧನೆಯ ರಚನೆ, ಪರಿಷ್ಕರಣೆ ಮತ್ತು ಅಧ್ಯಯನದ ವಿವರಗಳೊಂದಿಗೆ ಮೂಲಪಶ್ಯವನ್ನು 
ಇನ್ನೊಮ್ಮೆ ಪೂರೈಸುವ ಹಂಬಲದೊಂದಿಗೆ ಈ ಕೃತಿಯನ್ನು ವಿನ್ಕಾಸಗೊಳಿಸಲಾಗಿದೆ. ಇದು 
ಪೂರ್ವಸೂರಿಗಳ ವಿದ್ವತ್ತು ಮತ್ತು ಶ್ರಮಕ್ಕೆ ನಾನು ಸಲ್ಲಿಸುತ್ತಿರುವ ಗೌರವವಂದು ಭಾವಿಸಿದ್ದೇನೆ. 

ನನ್ನ ಮತ್ತು ಓದುಗರ ಅನುಕೂಲಕ್ಕಾಗಿ ಪಠ್ಯಕ್ಕೆ ನಾನು ಬರೆದಿರುವ ಪ್ರಸ್ತಾವನೆಯನ್ನು 
ಕವಿಕೇಂದ್ರಿತ, ಕೃತಿಕೇಂದ್ರಿತ, ಸಂಪಾದಕ ಕೇಂದ್ರಿತ ಮತ್ತು ಓದುಗ ಕೇಂದ್ರಿತ ಎಂಬ ನಾಲ್ಕು 
ನೆಲೆಗಳಲ್ಲಿ ಹೊಂದಿಸಿಕೊಂಡಿದ್ದೇನೆ. 

ಅ. ಕವಿ ಕೇಂದ್ರಿತ ವಿಚಾರಗಳು: 

ವಡ್ಡಾರಾಧನೆಯ ಕರ್ತೃ ಶಿವಕೋಟ್ಕಾಚಾರ್ಕ ಎಂಬುದರ ಸುತ್ತ ಇದುವರೆಗೆ ನಡೆದ 
ಚರ್ಚೆಯನ್ನೆಲ್ಲ ಅದಕ್ಕೆ ಸಲ್ಲಬೇಕಾದ ಸಕಲ ಮರ್ಕಾದೆಯೊಂದಿಗೆ ಬದಿಗೆ ಸರಿಸಬೇಕಾಗಿದೆ. 
ಈಗ ಭ್ರಾಜಿಷ್ಣುವಿನ ಮೇಲೆ ವಿದ್ವಾಂಸರ ಗಮನ. 

'ಆರಾಧನಾ ಕರ್ಣಾಟ ಟೀಕಾ' ಕೃತಿಯ ಕರ್ತೃ ಭ್ರಾಜಿಷ್ಣು ಎಂಬುದು ಈಗ ನಿರ್ವಿವಾದ. 
ಭ್ರಾಜಿಷ್ಣುವಿನ ಬಗ್ಗೆ ಮೊದಲ ಸಲ ಮಾತನಾಡಿದವ ಸಂಸ್ಕೃತ ಕವಿ ರಾಮಚಂದ್ರ ಮುಮುಕ್ಷು. 
ನಂತರ ಭ್ರಾಜಿಷ್ಣುವಿನ ಬಗ್ಗೆ ಹೆಚ್ಚಿನ ವಿವರ ನೀಡಿದವರು ಎ.ಎನ್‌. ಉಪಾಧ್ಯೆ ಅವರು. 
ಇಷ್ಟಾಗಿಯೂ ಭ್ರಾಜಿಷ್ಣುವಿನ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವಲ್ಲಿ ಉಪಾಧ್ಯಯವರು ಹಿಂಜರಿದರು. 
ನಂತರ ಆ ಬಗ್ಗೆ ಚರ್ಚಿಸಿದವರು ವಡ್ಡಾರಾಧನೆಯ ಸಂಪದಾಕರಾದ ಡಿ.ಎಲ್‌. ನರಸಿಂಹಾಚಾರ್ಯ 
ಅವರು. ಅವರೂ ಭ್ರಾಜಿಷ್ಣುವನ್ನು ಅಪ್ಪಿಕೊಳ್ಳದಿರುವುದನ್ನು ಗುರುತಿಸಿದ ಹಂಪನಾ ಅವರು 
"ವಡ್ಡಾರಾಧನೆಯ ಸಂಪಾದಕರು ಅರಸುವ ಬಳ್ಳಿ ಕಾಲಿಗೆ ತೊಡಗಿ ಭುಜವಲ್ಲರಿಯಾಗಿ ಅಡಗಿ 
ಕುಳಿತಿದ್ದರೂ ಬಿಡಿಸಿ ಕೊಡವಿದ್ದು ವಿದ್ವತ್‌ ಪ್ರಪಂಚದ ಅಚ್ಚರಿಗಳ ಸಾಲಿಗೆ ಸೇರಿದೆ" ಎಂಬ 
ಅಭಿಪ್ರಾಯದೊಂದಿಗೆ ಭ್ರಾಜಿಷ್ಣುವಿನ ಕುರಿತಾದ ಹೆಚ್ಚಿನ ಸಂಗತಿಗಳನ್ನು ಕನ್ನಡಿಗರ ಮುಂದೆ 
ತೆರೆದಿಟ್ಟಿದ್ದಾರೆ. y 

ಭ್ರಾಜಿಷ್ಟು ಎಂಬ ಒಬ್ಬ ಕವಿ ಇದ್ದ. ಆತ ಆರಾಧನಾ ಕರ್ಣಾಟ ಟೀಕಾ ಕೃತಿಯನ್ನು 
ರಚಿಸಿದ್ದ ಎಂಬುದಕ್ಕೆ ಆಧಾರಗಳಿರುವುದನ್ನು ಗುರುತಿಸಿದ ಹಂಪನಾ ಅವರು "ಇನ್ನು ಮುಂದೆ 
ನಾವು ಭ್ರಾಜಿಷ್ಣುವಿನ ಅಸ್ತಿತ್ವವನ್ನು ಪ್ರಶ್ನಿಸುವ ಸಂಶಯಕ್ಕೆ ಪೂರ್ಣವಿರಾಮವಿಡಬೇಕು" 
ಎಂದಿರುವುದು ಗಮನಾರ್ಹವಾಗಿದೆ. ಇಷ್ಟಾದರೂ ಕವಿಯ ಕಾಲ-ದೇಶಕ್ಕೆ ಸಂಬಂಧಿಸಿದ 
ಇನ್ನಷ್ಟು ವಿಚಾರಗಳು ಬೇಕೆಂದು ಯಾರಿಗಾದರೂ ಅನ್ನಿಸುತ್ತದೆ. ಸಧ್ಯಕ್ಕೆ ಲಭ್ಯ ಮಾಹಿತಿಗಳಿಂದ 
ನಾವು ತೃಪ್ತರಾಗಬೇಕಾಗಿದೆ. 
ಕವಿಯ ಕಾಲ: 

ಎ.ಎನ್‌. ಉಪಾಧ್ಯ ಅವರು ವಡ್ಡಾರಾಧನೆಯಲ್ಲಿನ ಉದ್ಭೃತ ಪದ್ಮಗಳನ್ನು 
ಆಧಾರವಾಗಿಟ್ಟುಕೊಂಡು ಕವಿಯ ಕಾಲನಿರ್ಣಯ ಮಾಡಲು ಪ್ರಯತ್ನಿಸಿದ್ದಾರೆ. ಅದರಂತೆ 
"“ಅದೌ ಜನ್ಮಜರಾರೋಗ....... "ಎಂಬ ಶ್ಲೋಕವು ಕ್ರಿ. ಶ. ೮೯೮ ರ ಗುಣಭದ್ರಾಚಾರ್ಮರ 


ಉತ್ತರ ಪುರಾಣದಲ್ಲಿ ರುವದನ್ನಾಧರಿಸಿ 'ಆರಾಧನಾ ಕರ್ಣಾಟ ಟೀಕಾ'ದ ಕಾಲ ೧೧ನೆಯ ಶತಮಾನ 
ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಆಂತರಿಕ ಆಧಾರಗಳನ್ನು ಗಮನದಲ್ಲಿಟ್ಟುಕೊಂಡು ಡಿ.ಎಲ್‌. 
ನರಸಿಂಹಾಚಾರ್‌ ಅವರು ಈ ಕೃತಿಯು ಪಂಪಭಾರತಕ್ಕಿಂತ ಹಿಂದಿನ ರಚನೆಯೆಂದೂ ಕ್ರಿ. ಶ. 
೯೨೦ರಲ್ಲಿ ರಚಿತವಾಗಿರಬಹುದೆಂದೂ ಅಭಿಪ್ರಾಯಪಟ್ಟಿದ್ದಾರೆ. ಈ ಇಬ್ಬರೂ ಮಹನೀಯರ 
ಅಭಿಪ್ರಾಯಗಳನ್ನು ವಿಶ್ಲೇಷಿಸುವ ಮೂಲಕ ಕೃತಿಯ ಭಾಷೆಯನ್ನಾಧರಿಸಿ ಅದರ ಕಾಲವನ್ನು 
ನಿರ್ಧರಿಸಬೇಕಾಗುತ್ತದೆಯೆಂದಿರುವ ಹಂಪನಾ ಆ ಸಂಬಂಧವಾಗಿ ಆಧಾರಗಳನ್ನು ಒದಗಿಸಿದ್ದಾರೆ. 
ಆ ಸಂಬಂಧವಾಗಿ ಡಾ. ಎಂ.ಬಿ. ಭೋಯಿ ಅವರು ಕೃತಿಯ ಭಾಷೆಯನ್ನಾಧರಿಸಿ ಅದರ ಕಾಲ 
ಕ್ರಿ.ಶ. ೮೦೦ ಎಂದಿರುವುದನ್ನು ಒಂದು ದಡವೆಂದು ಸ್ವೀಕರಿಸಿದ ಹಂಪನಾ ಅವರು ೧೦ನೆಯ 
ಶತಮಾನದ ರಾಮಚಂದ್ರ ಮುಮುಕ್ಷುವು ಭ್ರಾಜಿಷ್ಣುವನ್ನು ಉಲ್ಲೇಖಿಸಿರುವ ಕಾರಣ ೧೦ನೆಯ 
ಶತಮಾನವನ್ನು ಇನ್ನೊಂದು ದಡವೆಂದೂ ಸ್ಟೀಕರಿಸಿದ್ದುರೆ. ಕವಿಯ ಕಾಲ ಎಂಟರಿಂದ ಹತ್ತನೆಯ 
ಶತಮಾನದ ನಡುವಿನದು ಎಂಬ ಅಭಿಪ್ರಾಯ ಅವರದು. 
ಕವಿಯ ದೇಶ: ಬ್ರಾಜಿಷ್ಣುವಿನ ದೇಶದ ಕುರಿತಾಗಿಯೂ ಚರ್ಚೆಗಳು ನಡೆದಿವೆ. ಆತ ದಕ್ಷಿಣ 
ಕನ್ನಡ ಜಿಲ್ಲೆಯವನಿರಬೇಕೆಂದು ಕೆ.ಜಿ. ಕುಂದಣಗಾರರು ತಿಳಿಸಿದ್ದಾರೆ. ಕೋಗಳಿ ಅವನ 
ಪ್ರದೇಶವಾಗಿದ್ದಿತೆಂಬುದು ಡಿ.ಎಲ್‌. ನರಸಿಂಹಾಚಾರ್ಕರ ವಾದ. ಆದರೆ ಹಂಪನಾ ಮಾತ್ರ 
ಬೇರೆ ಆಧಾರಗಳ ಬೆಳಕಿನಲ್ಲಿ ಬ್ರಾಜಿಷ್ಣುವು ಗುಲಬರ್ಗಾ ಅರವಾ ಬೀದರ 
ಪರಿಸರದವನಿರಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. 

ಗುರುದತ್ತ ಭಟಾರರ ಕಥೆಯಲ್ಲಿ 'ಪಳ್ಳಿಖೇಡ' ಎಂಬ ಗ್ರಾಮದ ಹೆಸಿರಿರುವುದು ಹಾಗೂ 
ದಂಡಕರಿಸಿಯ ಕಥೆಯಲ್ಲಿ 'ಮಳಯಖೇಡ'ದ ಪ್ರಸ್ತಾವಿರುವುದು ವಿದ್ಯುಚ್ಚೋರ ರಿಸಿಯ 
ಕಥೆಯಲ್ಲಿ 'ವೆಂಣಾನದಿ' ಮತ್ತು 'ವೇಣಾತಟಾಕ'ದ ಪ್ರಸ್ತಾಪವಿರುವುದು ಹಂಪನಾ ಅವರ 
ವಾದಕ್ಕೆ ಮುಖ್ಯ ಅಧಾರಗಳಾಗಿವೆ. ಈ ಗ್ರಾಮ, ನದಿಯ ಹೆಸರು ಮೂಲಕಥೆಗಳಲ್ಲಿ ಬಂದಿರದೆ 
ಕೇವಲ ಆರಾಧನಾ ಕರ್ಣಾಟ ಟೀಕಾದಲ್ಲಿ ಮಾತ್ರ ಬಂದಿರುವುದು ಅವರಿಗೆ ವಿಶೇಷವೆನ್ನಿಸಿದೆ. 
ಕಾರಣ ಕವಿಯು ಗುಲಬರ್ಗಾ ಪ್ರದೇಶದವನಿರಬೇಕೆಂದೂ ಮಳಖೇಡದ ರಾಷ್ಟ್ರಕೂಟರ 
ಆಡಳಿತದ ಅವಧಿಗೆ ಸೇರಿದವನಿರಬೇಕೆಂದೂ ಕ್ರಿ.ಶ. ೮೦೦-೮೭೦ರ ಅವಧಿಯಲ್ಲಿ ಈ 
ಕೃತಿಯನ್ನು ರಚಿಸಿರಬಹುದೆಂದು ಅವರು ತಿಳಿಸಿದ್ದಾರೆ. ಇದಲ್ಲದೆ ಆರಾಧನಾ ಗ್ರಂಥಕ್ಕೆ. 
ರಚಿತವಾದ ಟೀಕಾಗ್ರಂಥಗಳಲ್ಲಿ ಇದುವರೆಗೆ ಪ್ರಾಚೀನವೆಂದು ತಿಳಿಯಲಾಗಿದ್ದ ಕ್ರಿ.ಶ. ೯- 
೧೦ನೆಯ ಶತಮಾನದ 'ವಿಜಯೋದಯಾ' ಕೃತಿಗಿಂತ ೯ನೆಯ ಶತಮಾನದಲ್ಲಿ ರಚಿತವಾದ 
ಆರಾಧನಾ ಕರ್ಣಾಟ ಟೀಕಾ' ಕೃತಿಯೇ ಹಚ್ಚು ಪ್ರಾಚೀನವೆಂಬುದು ಸಿದ್ದವಾಗುತ್ತದೆಯೆಂಬ 
ಅವರ ಅಭಿಪ್ರಾಯವು ಸಕಾರಣವಾಗಿದೆ. 
ಬ. ಕೃತಿಕೇಂದ್ರಿತ ವಿಚಾರಗಳು: | 

ಆರಾಧನಾ ಕರ್ಣಾಟ ಟೀಕಾ ಕೃತಿಯ ಮೂಲ ಆಕರ ಪ್ರಾಕೃತದ ಶಿವಕೋಟ್ಕಾಚಾರ್ಕ 
(ಶಿವಾರ್ಮ)ನ 'ಭಗವತೀ ಆರಾಧನಾ' ಎಂಬ ಕೃತಿಯಾಗಿದೆ. ಜೈನರಲ್ಲಿ ಆರಾಧನಾ ಗ್ರಂಥ 
ಪರಂಪರೆಗೆ ತುಂಬ ದೊಡ್ಡ ಸ್ಥಾನವಿದೆ. ಈ ಮಾಲಿಕೆಯಲ್ಲಿನ ಎರಡು ಶ್ರೇಷ್ಠ ಕೃತಿಗಳೆಂದರೆ 


XxXM ತ 


ಹರಿಷೇಣನ ಸಂಸ್ಕೃತ ಬೃಹತ್ಕಥಾ ಮತ್ತು ಶಿವಕೋಟ್ಕಾಚಾರ್ಕನ ಪ್ರಾಕೃತ 'ಭಗವತೀ ಆರಾಧನಾ". 
ಭಗವತೀ ಆರಾಧನಾ ಕೃತಿಯು ಜೈನ ಸಾಹಿತ್ಯದ ಮೂಲ ಎಂಬ ಹೆಗಳಿಕೆಗೆ ಪಾತ್ರವಾದ 
ಕಾರಣ ಆರಾಧನಾ ಇದ್ದುದು "'ಮೂಲಾರಾಧನಾ' ಆಗಿ, ತರುವಾಯ 'ಭಗವಾನ್‌' ಎಂಬ 
ಉಪಾಧಿ ಸೇರಿಕೊಂಡ ಕಾರಣ ಭಗವತೀ 'ಆರಾಧನಾ' ಆಗಿ ಪ್ರಸಿದ್ದಿ ಪಡೆದಿದೆ. 
ಜೈನರ ದಿನನಿತ್ಯದ ಜೀವನವಿಧಾನದಲ್ಲಿ ಆರಾಧನೆಗೆ ತುಂಬ ಮಹತ್ವದ ಸ್ಥಾನವಿದೆ. 
ಆರಾಧನೆಯು ಮನೋನಿಗ್ರಹ ಮತ್ತು ಮೋಕ್ಷ ಚಿಂತನೆಯ ಶಾಸ್ತ್ರೋಕ್ತ ಪ್ರಯತ್ನ. ಜೈನ 
ಗೃಹಸ್ಥರಿಗೆ ಹಾಗೂ ಮುನಿಗಳಿಗೆ ಇದು ಕಡ್ಡಾಯ. ಧ್ಯಾನಕ್ಕೆ ಅಲ್ಲಿ ಅಗ್ರಸ್ಥಾನ. ಕಾರಣ 
ಆರಾಧನಾ ಕೃತಿಗಳು ಧ್ಯಾನದ ಎಲ್ಲ ಸೂಕ್ಷ್ಮಗಳನ್ನು ಪ್ರತಿಪಾದಿಸಿವೆ. ಕನ್ನಡ ದ್ವಿಪದಿ 
ಮಾದರಿಯ ಪ್ರಾಕೃತ ಗಾಥಾ ಮತ್ತು ಸಂಸ್ಕೃತದ ಶ್ಲೋಕಗಳನ್ನು ಬಳಸಿಕೊಂಡು ವಿಷಯ 
ಪ್ರತಿಪಾದನೆ ಮಾಡಲಾಗಿದೆ. ಸಲ್ಲೇಖನಾ ವ್ರತ ಮತ್ತು ಸಮಾಧಿಮರಣಗಳನ್ನು: ಆರಾಧನಾವಿಧಿಯ 
ಪರಮೋಚ್ಚ ಸಾಧನೆಗಳೆಂದು ಪರಿಗಣಿಸಲಾಗಿದೆ. ಅಂತೆಯೇ ಆರಾಧನಾಗ್ರಂಥಗಳನ್ನು 'ಮರಣ 
ಮೀಮಾಂಸೆ'ಗಳೆಂದು ಕರೆಯಲಾಗಿದೆ. 
ಶಿವಾರ್ಕನ ಭಗವತೀ ಆರಾಧನಾ ಕೃತಿಯಲ್ಲಿ ೪೦ ಅಧಿಕಾರಗಳು ಹಾಗೂ ೪೦ 
ಶೀರ್ಷಿಕೆಗಳಿವೆ. ಇದರಲ್ಲಿನ ೩೫ನೆಯ ಅಧಿಕಾರವೇ ಕವಚಾಧಿಕಾರ. 'ಕವಚ' ಎಂಬುದಕ್ಕೆ 
ಪ್ರಾಚೀನ ಜೈನ ಧಾರ್ಮಿಕ ವಲಯದಲ್ಲಿ ವಿಶಿಷ್ಟ ಅರ್ಥವಿದೆ. ಹುಟ್ಟಿ ಬಂದ ಮನುಷ್ಯ 
ಚತುರ್ಗತಿಗಳಲ್ಲಿ ಸಿಲುಕಿ ದುಃಖಿತನಾದಾಗ ಆ ದುಃಖವನ್ನು ದೂರ ಮಾಡಲು 
ಪ್ರಯತ್ನಿಸಬೇಕಾಗುತ್ತದೆ. ಆ ದುಃಖ ತನಗೆ ಅಂಟದಂತೆ ಮನೋಬಲದ ಹೊರ ಆವರಣವನ್ನು 
ನಿರ್ಮಿಸಿಕೊಳ್ಳಬೇಕಾಗುತ್ತದೆ. ಇದೊಂದು ಬಗೆಯಲ್ಲಿ ಆತ್ಮನನ್ನು ಸುಭದ್ರ ಮತ್ತು ನಿರ್ಮಲ 
ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವ ವಿಧಿಕ್ರಿಯಾಪೂರ್ವಕವಾದ ರಕ್ಷಣಾತಂತ್ರ. ಕವಚವು ಒಂದು 
ಬಗೆಯ ಮಾನಸಿಕ ಅಸ್ತ. ಆಚಾರ್ಕರಾದವರು ಸಲ್ಲೇಖನಾ ವ್ರತಧಾರಿಗೆ ಈ ನಿಯಮವೆಂಬ 
ಕವಚವನ್ನು ತೊಡಿಸುವುದು ವಾಡಿಕೆ. ಈ ಕಾರಣದಿಂದ ಆರಾಧನಾ ಗ್ರಂಥದ ಒಂದು 
ಅಧಿಕಾರವನ್ನು ಕವಚಾಧಿಕಾರ ಎಂದು ಕರೆಯಲಾಗಿದೆ. ಪ್ರಸ್ತುತ ಭ್ರಾಜಿಷ್ಣುವಿನ ಆರಾಧನಾ 
ಕರ್ಣಾಟ ಟೀಕಾದಲ್ಲಿ ಬಂದಿರುವ ಕಡ್ಗ'ಗಳು ಈ ಕವಚಾದಿಕಾರದಿಂದ 
ಆಯ್ದುಕೊಂಡವುಗಳಾಗಿವೆ. 
ಆರಾಧನಾ ಕರ್ಣಾಟ ಟೀಕಾ : 
ಆರಾಧನಾ ಕರ್ಣಾಟ ಟೀಕಾ ಕೃತಿಯನ್ನು ಆರಾಧನಾ ಕಥಾ ಪರಂಪರೆಯ ಪ್ರಾದೇಶಿಕ 
(ಕನ್ನಡ) ಮುಂದುವರಿಕೆಯೆನ್ನಬಹುದು. ಅದು ಶಿವಕೋಟಾಚಾರ್ಕನ ಮೂಲಾರಾಧನಾ ಕೃತಿಯು 
ಕನ್ನಡ ವ್ಕಾಖ್ಕಾನವೆಂಬುದು ನಿಜವಾದರೂ ಅದು ಆರಾಧನಾದ ಕನ್ನಡ ಅವತರಣಿಕೆಯಲ್ಲ. 
ಅದರಲ್ಲಿ ಈಗ ನಮಗೆ ದೊರೆತಿರುವ ಹತ್ತೊಂಬತ್ತು ಕಥೆಗಳು ಮಾತ್ರ ಇದ್ದವೆಂದು 
ಭಾವಿಸಬಾರದು. ಈ ಹತ್ತೊಂಬತ್ತು ಕಥೆಗಳ ಹಿಂದೆ ಮತ್ತು ಮುಂದೆ ಇದ್ದಿರಬಹುದಾದ 
ಕಥೆಗಳ ಭಾಗವು ಲುಪ್ತವಾಗಿದೆ. ಮೂಲದ ಆರಾಧನೆಯ ಅಥವಾ ವಡ್ಡಾರಾಧನೆಯ ಒಟ್ಟು 


೫೧/1॥ 


ಶರೀರದಿಂದ ಈ 'ಕವಚ'ವೆಂಬ ಘಟಕ ಮಾತ್ರ ಏಕೆ ಮತ್ತು ಯಾವಾಗ ಹೊರಬಂದಿರಬಹುದು? 

ಹಾಗೂ ಕನ್ನಡದಲ್ಲಿ ಆರಾಧನಾ ಕರ್ಣಾಟ ಟೀಕಾ ಹೇಗೆ ಮೈದಾಳಿರಬಹುದು ಎಂಬುದನ್ನು 

ಹಂಪನಾ ಅವರು ಆಧಾರಸಹಿತವಾಗಿ ಚರ್ಚೆ ಮಾಡಿದ್ದಾರೆ. ಅದರ ಮುಖ್ಕಾಂಶಗಳು ಹೀಗಿವೆ. 

೧೭೦ ಕಥೆಗಳಿರುವ ಶ್ರೀ ಚಂದ್ರನ ಅಪಭ್ರಂಶ ಪ್ರಾಕೃತದ 'ಕಹಕೋಸು' (ಕಥಾಕೋಶ)ವು 
ವಿಸ್ಕಾರವಾಗಿದ್ದ ಆರಾದ'ನಾ ಕರ್ಣಾಟ ಟೀಕಾದ ನಷ್ಟಭಾಗದ ನೆರವಿನಿಂದ 
ರಚನೆಯಾದದಿ ರಬಹುದೆಂಬುದು ವಿದ್ವಾಂಸರ ಅಭಿಪ್ರಾಯ. ಆರಾಧನಾ ಕರ್ಣಾಟ ಟೀಕಾ 
ಮತ್ತು ಕಹಕೋಸುವಿನ ನಡುವಿನ ಐದು ಸಮಾನಾಂಶಗಳನ್ನು ಎಂ.ಎಂ. ಕಲಬುರ್ಗಿಯವರು 
ಹೀಗೆ ಗುರುತಿಸಿದ್ದಾರೆ. 
೧... ಎರಡೂ ಕೃತಿಗಳ ಕಥೆಗಳ ಆರಂಭದಲ್ಲಿ ಗಾಹೆ ಬಂದಿರುವುದು. 
೨. ಆರಾಧನಾ ಕರ್ಣಾಟ ಟೀಕಾದಲ್ಲಿರುವುದು ಕನ್ನಡ ಟೀಕೆ, ವಿವರಣೆ. ಶ್ರೀ 
ಚಂದ್ರನಲ್ಲಿರುವುದು ಸಂಸೃತ ಟೀಕೆ. 
೩... ಕನ್ನಡ ಕಥೆಗಳಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಪದ್ಯಗಳಿವೆ. ಶ್ರೀ ಚಂದ್ರನಲ್ಲಿ ಸಂಸ್ಕೃತ, 
ಪ್ರಾಕೃತ ಉದ್ದರಣೆಗಳಿವೆ. 
೪. ಕನ್ನಡ ಕೃತಿಯ ಕೊನೆಗೆ 'ಕಚವಮೆಂಬಧಿಕಾರ' ಎಂದಿದ್ದರೆ ಶ್ರೀಚಂದ್ರನಲ್ಲಿ 
'ಕವಚಾಹಿಯಾರೋಯಂ' ಎಂದಿದೆ. 
೫... ಮೂಲಾರಾಧನಾದಲ್ಲಿ ಕವಚಾಧಿಕಾರದ ೧೬೩೩, ೧೬೪೩, ೧೬೪೯, ೧೬೫೦ ಈ 
ಸಂಖ್ಯೆಯ ಗಾಹೆಗಳಿಗೆ ಹರಿಷೇಣನು ಸಂಸ್ಕೃತ ಬೃಹತ್ಮಥಾ ಕೋಶದಲ್ಲಿ ಶ್ರೀಪಾಲ, 
ನಾಮವಾದಿ, ಶಾಲಿಸಿಕ್ಸ, ಸುಭೌಮ ಚಕ್ರವರ್ತಿಗಳ ಕಥೆಗಳನ್ನು ಹೇಳಿದ್ದಾನೆ. 
ಬ್ರಾಜಿಷ್ಟು ಮತ್ತು ಶ್ರೀ ಚಂದ್ರರು ೧೫೫೭ನೆಯ.ಗಾಹಯಲ್ಲಿ ವೃಷಭಸೇನ ಮುನಿಯ 
ಕಥೆಯನ್ನು ಜೋಡಿಸಿದ್ದಾರೆ. 
ಉಪಾಧೈಯವರ ಜಾಡನ್ನು ಹಿಡಿದು ಕಲಬುರ್ಗಿ ಅವರು ಗುರುತಿಸಿರುವ ಈ 
ಸಂಗತಿಗಳು ಆರಾಧನಾ ಕರ್ಣಾಟ ಟೀಕಾದ ಮೇಲೆ ಹೆಚ್ಚಿನ ಬೆಳಕು ಬೀರುವ ಸಾಮಗ್ರಿಗಳಾಗಿವೆ. 
ಇದರಂತೆಯೇ ೧೫೭ ಕಥೆಗಳನ್ನುಳ್ಳ ನೇಮಿದತ್ತನ ಕಥಾಕೋಶದೊಂದಿಗೆ ಆರಾಧನಾ 
ಕರ್ಣಾಟ ಟೀಕಾವನ್ನು ತೌಲನಿಕವಾಗಿಟ್ಟು ನೋಡುವುದೂ ಆರಾಧನಾ ಕರ್ಣಾಟ ಟೀಕಾದ 
ಲುಪ್ತಭಾಗವನ್ನು ಗುರುತಿಸುವ ದೃಷ್ಟಿಯಿಂದ ಅಗತ್ಮವಾಗಿದೆಯೆಂದು ಹಂಪನಾ ಅವರು 
ಅಭಿಪ್ರಾಯ ಪಟ್ಟಿದ್ದಾರೆ. ಅಲ್ಲದೆ ಹರಿಷೇಣ, ಶ್ರೀಚಂದ್ರ, ಪ್ರಭಾಚಂದ್ರ, ನೇಮಿದತ್ತ, 
ನಯನಂದಿ, ಸಿಂಹಣಂದಿ, ಛತ್ರಸೇನ, ಬ್ರಹ್ಮದೇಪ, ರತ್ನಕೀರ್ತಿ, ರಾಮಚಂದ್ರಮುನಿ, 
ನಾಗರಾಜ ಮುಂತಾದವರ ಅಧ್ಯಯನದಿಂದಲೂ ಸಾಕಷ್ಟು ಸಂಗತಿಗಳು ಸಿಗುವ ಸಾಧ್ಯತೆಯತ್ತ 
ಹಂಪನಾ ಗಮನ ಸೆಳೆದಿದ್ದಾರೆ. 

ಆರಾಧನಾ ಕರ್ಣಾಟ ಟೀಕಾದ ಮೂಲಕ ದೊರೆತಿರುವ ಕತೆಗಳು ಕೇವಲ ೧೯ ಮಾತ್ರ. 
ಉಳಿದ ೧೫೦ ಕಥೆಗಳು ಕಳೆದು ಹೋಗಿವೆ. ಈ ೧೯ ಕಥೆಗಳು ನಮಗ್ಗೆ ದಕ್ಕಿದ್ದು ಸುಮಾರು 


700/11 


೧೧ನೆಯ ಶತಮಾನದ ಉತ್ತರಾರ್ಧದ ಕಡೆಕಡೆಗೆ ಮತ್ತು ೧೨ನೆಯ ಶತಮಾನದ 
ಅವಧಿಯಲ್ಲಿರಬಹುದೆಂಬುದು ಹಂಪನಾ ಅವರ ತರ್ಕ. ರಾಜಕೀಯ ಸ್ಥಿತ್ಯಂತರಗಳು, ಧಾರ್ಮಿಕ 
ಮೇಲಾಟಗಳು ಅಂದಿನ ಜೈನ ಸಮಾಜದ ಮೇಲೆ ತುಂಬ ಕಠೋರ ಪ್ರಭಾವ ಬೀರಿದವು. 
ಕಾರಣ ಅವನತಿಯ ಅಂಚಿಗೆ ಸರಿಯುವ ಅಪಾಯದಲ್ಲಿದ್ದ ಜೈನ ಧರ್ಮಕ್ಕೆ ಪುನಃಶ್ಚೇತನ 
ನೀಡುವ ಉದ್ದೇಶದಿಂದ ನಯಸೇನ, ಬ್ರಹ್ಮಶಿವ, ವೃತ್ತವಿಲಾಸನಂಥವರು ಜನಸಾಮಾನ್ಯರಲ್ಲಿ 
ಜೈನನಿಷ್ಠೆ ಮೂಡಿಸಬಲ್ಲ ಸಾಹಿತ್ಯ ಸೃಷ್ಟಿ ಮಾಡಿದರು. ಭ್ರಾಜಿಷ್ಣುವಿನ ಆರಾಧನಾ ಕರ್ಣಾಟ 
ಟೀಕಾದಿಂದ ಈ ಕವಚಾಧಿಕಾರದ ೧೯ ಕಥೆಗಳ ಗುಚ್ಛವು ಬೇರ್ಪಟ್ಟದ್ದು ಬಹುಶಃ ಇದೇ 
ಅವದಿಯಲ್ಲಿ. ಅಲ್ಲದೆ ಆರಾದ'ನಾ ಕರ್ಣಾಟ ಟೀಕಾದ ಹಸ್ತಪ್ರತಿಗಳಲ್ಲಿ 
ಮೊಟ್ಟಮೊದಲನೆಯದೆನ್ನಿಸಿದ ಹಸ್ತಪ್ರತಿ ಸಿದ್ದವಾದದ್ದು ೧೪೦೩ರಲ್ಲಿ ಎರಿಬ ಆಧಾರದ ಮೇಲೆ 
೧೯ ಕಥೆಗಳ ಗುಚ್ಛ ಹೊರಬಂದದ್ದು ಸುಮಾರು ೧೨ನೆಯ ಶತಮಾನದ ಆರಂಭದಲ್ಲಿ ಎಂದು 
ಹಂಪನಾ ಅವರು ತಿಳಿಸಿದ್ದಾರೆ. 
ಕೃತಿಯ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಮಹತ್ವ : 

ಕಥೆಯಲ್ಲಿ ಕಥೆ ಅದರಲ್ಲಿ ಉಪಕಥೆ ಹಣೆಯುವವಿಶಿಷ್ಟ ಕಥನಕೌಶಲ ಭ್ರಾಜಿಷ್ಟುವಿಗೆ 
ಚೆನ್ನಾಗಿ ಕರಗತವಾಗಿದೆ. ಉದಾ : ಸುಕುಮಾರ ಸ್ಟಾಮಿಯದು ಮುಖ್ಯ ಕಥೆ, ನಾಗಶ್ರೀಯದು 
ಅದರೊಳಗಿನ ಕಥೆ, ಮತ್ತೆ ಎಂಟು ಜನ ಕಳ್ಳರದು ನಾಗಶ್ರೀ ಕಥೆಯೊಳಗಿನ ಉಪಕಥೆ, 
ಬಿಡಿಕಥೆಯನ್ನು ಓದುತ್ತ ಹೋದಾಗ ನಿಜಕ್ಕೂ ಆನಂದವಾಗುತ್ತದೆ. ಆದರೆ ಕೆಲವೊಮ್ಮೆ ಈ 
ಇತರ ಕಥೆಗಳನ್ನು ತಿಳಿದುಕೊಂಡು ಹೂಂದಿಕೊಳ್ಳುವಷ್ಟರಲ್ಲಿ ಮುಖ್ಯ ಕತೆ ಕೈಜಾರಿದಂತೆ 
ಭಾಸವಾಗುತ್ತದೆ. ಸುಕುಮಾರಸ್ಪಾಮಿಯ ಕಥೆಯ ಒಳಗೆ ಮತ್ತೆ ಅಗ್ನಿಭೂತಿ -ವಾಯುಭೂತಿಯ 
ಕಥೆ, ಸೂರ್ಮಮಿತ್ರನ ಉಂಗುರದ ಕಥೆ, ಪೊಲೆಯರ ಕೂಸಿನ ಕಥೆ, ನಾಗಶ್ರೀಯ ಕಥೆ, 
ವರಸೇನನೆಂಬ ಜೂಜುಕೋರನ ಕಥೆ, ವೈನಯಿಕನೆಂಬ ಭತ್ತದ ವ್ಯಾಪಾರಿಯ ಕಥೆ, ಭತ್ತವನ್ನು 
ಅಳತೆ ಮಾಡುವಾಗ ಜನರನ್ನು ಮೋಸ ಮಾಡಲು ಆತ ಹೇಳುತ್ತಿದ್ದ ಕನ್ನೆಯ ಕಥೆ, ಬಂಟನ 
ಕಥೆ, ವೃದ್ದ ಸ್ತ್ರೀಯ ಕಥೆ, ನಂದ-ಬೋದರ ಕಥೆ, ಹೀಗೆ ಹಲವು ಕಥೆಗಳು ಹೆಣೆಯಲ್ಪಟ್ಟಿವೆ. 
ಇವುಗಳ ಅಬ್ಬರದಲ್ಲಿ ಮುಖ್ಯಕತೆ ಎಲ್ಲೋ ಕಳೆದುಹೋದಂತೆ ಭಾಸವಾಗುತ್ತದೆ. ಇದೇ 
ಮಾತು ಇತರ ಕಥೆಗಳಿಗೂ ಅನ್ವಯಿಸುತ್ತದೆ. ಹಾಗಿದ್ದರೂ ಕವಿಯ ಅಪೂರ್ವ ಕಥನಕೌಶಲವನ್ನು 
ನಾವು ಮೆಚ್ಚಲೇಬೇಕು. ವಿಶೇಷವೆಂದರೆ ಇವೆಲ್ಲ ಕಥೆಗಳು ಜಾನಪದರ ನಾಲಗೆಯಿಂದ ಆಗತಾನೆ 
ಬಿಡಿಸಿಕೊಂಡು ಬಂದಿರುವ ಹಾಗೆ ತಾಜಾತನ ಮತ್ತು ದೇಸೀಯತೆಯಿಂದ ಕೂಡಿರುವುದು. 

ಕಥೆಗಳಲ್ಲಿ ಸಂವಾದಗುಣ ಮತ್ತು ನಾಟಕೀಯತೆಯನ್ನು ಬೆರೆಸಿರುವುದರಿಂದ 
ಸ್ವಾಭಾವಿಕವಾಗಿ ಕಥೆಗಳ ಆಕರ್ಷಣೆ ಹಚ್ಚಿದೆ. ಉದಾ : ಸುಕುಮಾರ ಸ್ವಾಮಿಯ ಕಥೆಯ 
ಸೂರ್ಯಮಿತ್ರ - ಸೋಮಶರ್ಮರ'ನಡುವೆ ನಡೆದ ಸಂವಾದ. 
ಸೂರ್ಯಮಿತ್ರ : 'ಈ ಕೂಸೆಂಬುದು ನಮ್ಮ ಮಗಳ್‌' 
ಸೋಮಶರ್ಮ : 'ನಾಗಶ್ರೀ ಎನ್ನ ಮಗಳ್‌, ನಾಗರಿತ್ತರ್‌' 


ಶರೀರದಿಂದ ಈ 'ಕವಚ'ವೆಂಬ ಘಟಕ ಮಾತ್ರ ಏಕೆ ಮತ್ತು ಯಾವಾಗ ಹೊರಬಂದಿರಬಹುದು? 

ಹಾಗೂ ಕನ್ನಡದಲ್ಲಿ ಆರಾಧನಾ ಕರ್ಣಾಟ ಟೀಕಾ ಹೇಗೆ ಮೈದಾಳಿರಬಹುದು ಎಂಬುದನ್ನು 

ಹಂಪನಾ ಅವರು ಆಧಾರಸಹಿತವಾಗಿ ಚರ್ಚೆ ಮಾಡಿದ್ದಾರೆ. ಅದರ ಮುಖ್ಯಾಂಶಗಳು ಹೀಗಿವೆ. 

೧೭೦ ಕಥೆಗಳಿರುವ ಶ್ರೀ ಚಂದ್ರನ ಅಪಭ್ರಂಶ ಪ್ರಾಕೃತದ 'ಕಹಕೋಸು' (ಕಥಾಕೋಶ)ವು 
ವಿಸ್ತಾರವಾಗಿದ್ದ ಆರಾದ'ನಾ ಕರ್ಣಾಟ ಟೀಕಾದ ನಷ್ಟಭಾಗದ ನೆರವಿನಿಂದ 
ರಚನೆಯಾದದಿ ರಬಹುದೆಂಬುದು ವಿದ್ವಾಂಸರ ಅಭಿಪ್ರಾಯ. ಆರಾಧನಾ ಕರ್ಣಾಟ ಟೀಕಾ 
ಮತ್ತು ಕಹಕೋಸುವಿನ ನಡುವಿನ ಐದು ಸಮಾನಾಂಶಗಳನ್ನು ಎಂ.ಎಂ. ಕಲಬುರ್ಗಿಯವರು 
ಹೀಗೆ ಗುರುತಿಸಿದ್ದಾರೆ. 
೧... ಎರಡೂ ಕೃತಿಗಳ ಕಥೆಗಳ ಆರಂಭದಲ್ಲಿ ಗಾಹೆ ಬಂದಿರುವುದು. 
೨. ಆರಾಧನಾ ಕರ್ಣಾಟ ಟೀಕಾದಲ್ಲಿರುವುದು ಕನ್ನಡ ಟೀಕೆ, ವಿವರಣೆ. ಶ್ರೀ 
ಚಂದ್ರನಲ್ಲಿರುವುದು ಸಂಸ್ಕೃತ ಟೀಕೆ. 
೩... ಕನ್ನಡ ಕಥೆಗಳಲ್ಲಿ ಸಂಸ್ಕೃತ, ಪ್ರಾಕೃತ, ಕನ್ನಡ ಪದ್ಮಗಳಿವೆ. ಶ್ರೀ ಚಂದ್ರನಲ್ಲಿ ಸಂಸ್ಕೃತ, 
ಪ್ರಾಕೃತ ಉದ್ದರಣೆಗಳಿವೆ. 
೪ ಕನ್ನಡ ಕೃತಿಯ ಕೊನೆಗೆ 'ಕಚವಮೆಂಬಧಿಕಾರ' ಎಂದಿದ್ದರೆ ಶ್ರೀಚಂದ್ರನಲ್ಲಿ 
'ಕವಚಾಹಿಯಾರೋಯಂ' ಎಂದಿದೆ. 
೫. ಮೂಲಾರಾಧನಾದಲ್ಲಿ ಕವಚಾಧಿಕಾರದ ೧೬೩೩, ೧೬೪೩, ೧೬೪೯, ೧೬೫೦ ಈ 
ಸಂಖ್ಯೆಯ ಗಾಹೆಗಳಿಗೆ ಹರಿಷೇಣನು ಸಂಸ್ಕೃತ ಬೃಹತ್ಕಥಾ ಕೋಶದಲ್ಲಿ ಶ್ರೀಪಾಲ, 
ನಾಮವಾದಿ, ಶಾಲಿಸಿಕ್ದ, ಸುಭೌಮ ಚಕ್ರವರ್ತಿಗಳ ಕಥೆಗಳನ್ನು ಹೇಳಿದ್ದಾನೆ. 
ಬ್ರಾಜಿಷ್ಣು ಮತ್ತು ಶ್ರೀ ಚಂದ್ರರು ೧೫೫೭ನೆಯ.ಗಾಹೆಯಲ್ಲಿ ವೃಷಭಸೇನ ಮುನಿಯ 
ಕಥೆಯನ್ನು ಜೋಡಿಸಿದ್ದಾರೆ. 
ಉಪಾಧ್ಮೆಯವರ ಜಾಡನ್ನು ಹಿಡಿದು ಕಲಬುರ್ಗಿ ಅವರು ಗುರುತಿಸಿರುವ ಈ 
ಸಂಗತಿಗಳು ಆರಾಧನಾ ಕರ್ಣಾಟ ಟೀಕಾದ ಮೇಲೆ ಹೆಚ್ಚಿನ ಬೆಳಕು ಬೀರುವ ಸಾವಗ್ರಿಗಳಾಗಿವೆ. 
ಇದರಂತೆಯೇ ೧೫೭ ಕಥೆಗಳನ್ನುಳ್ಳ ನೇಮಿದತ್ತನ ಕಥಾಕೋಶದೊಂದಿಗೆ ಆರಾಧನಾ 
ಕರ್ಣಾಟ ಟೀಕಾವನ್ನು ತೌಲನಿಕವಾಗಿಟ್ಟು ನೋಡುವುದೂ ಆರಾಧನಾ ಕರ್ಣಾಟ ಟೀಕಾದ 
ಲುಪ್ತಭಾಗವನ್ನು ಗುರುತಿಸುವ ದೃಷ್ಟಿಯಿಂದ ಅಗತ್ಯವಾಗಿದೆಯೆಂದು ಹಂಪನಾ ಅವರು 
ಅಭಿಪ್ರಾಯ ಪಟ್ಟಿದ್ದಾರೆ. ಅಲ್ಲದೆ ಹರಿಷೇಣ, ಶ್ರೀಚಂದ್ರ, ಪ್ರಭಾಚಂದ್ರ, ನೇಮಿದತ್ತ, 
ನಯನಂದಿ, ಸಿಂಹಣಂದಿ, ಛತ್ರಸೇನ, ಬ್ರಹ್ಮದೇಪ, ರತ್ನಕೀರ್ತಿ, ರಾಮಚಂದ್ರಮುನಿ, 
ನಾಗರಾಜ ಮುಂತಾದವರ ಅಧ್ಯಯನದಿಂದಲೂ ಸಾಕಷ್ಟು ಸಂಗತಿಗಳು ಸಿಗುವ ಸಾಧ್ಯತೆಯತ್ತ 
ಹಂಪನಾ ಗಮನ ಸೆಳೆದಿದ್ದಾರೆ. 

ಆರಾಧನಾ ಕರ್ಣಾಟ ಟೀಕಾದ ಮೂಲಕ ದೊರೆತಿರುವ ಕತೆಗಳು ಕೇವಲ ೧೯ ಮಾತ್ರ. 
ಉಳಿದ ೧೫೦ ಕಥೆಗಳು ಕಳೆದು ಹೋಗಿವೆ. ಈ ೧೯ ಕಥೆಗಳು ನಮಗೆ ದಕ್ಕಿದ್ದು ಸುಮಾರು 


700/11 


೧೧ನೆಯ ಶತಮಾನದ ಉತ್ತರಾರ್ಧದ ಕಡೆಕಡೆಗೆ ಮತ್ತು ೧೨ನೆಯ ಶತಮಾನದ 
ಅವಧಿಯಲ್ಲಿರಬಹುದೆಂಬುದು ಹಂಪನಾ ಅವರ ತರ್ಕ. ರಾಜಕೀಯ ಸ್ಥಿತ್ಯಂತರಗಳು, ಧಾರ್ಮಿಕ 
ಮೇಲಾಟಗಳು ಅಂದಿನ ಜೈನ ಸಮಾಜದ ಮೇಲೆ ತುಂಬ ಕಠೋರ ಪ್ರಭಾವ ಬೀರಿದವು. 
ಕಾರಣ ಅವನತಿಯ ಅಂಚಿಗೆ ಸರಿಯುವ ಅಪಾಯದಲ್ಲಿದ್ದ ಜೈನ ಧರ್ಮಕ್ಕೆ ಪುನಃಶ್ಚೇತನ 
ನೀಡುವ ಉದ್ದೇಶದಿಂದ ನಯಸೇನ, ಬ್ರಹ್ಮಶಿವ, ವೃತ್ತವಿಲಾಸನಂಥವರು ಜನಸಾಮಾನ್ಯರಲ್ಲಿ 
ಜೈನನಿಷ್ಠೆ ಮೂಡಿಸಬಲ್ಲ ಸಾಹಿತ್ಯ ಸೃಷ್ಟಿ ಮಾಡಿದರು. ಭ್ರಾಜಿಷ್ಣುವಿನ ಆರಾಧನಾ ಕರ್ಣಾಟ 
ಟೀಕಾದಿಂದ ಈ ಕವಚಾಧಿಕಾರದ ೧೯ ಕಥೆಗಳ ಗುಚ್ಛವು ಬೇರ್ಪಟ್ಟದ್ದು ಬಹುಶಃ ಇದೇ 
ಅವದಿಯಲ್ಲಿ. ಅಲ್ಲದೆ ಆರಾದ'ನಾ ಕರ್ಣಾಟ ಟೀಕಾದ ಹಸ್ತಪ್ರತಿಗಳಲ್ಲಿ 
ಮೊಟ್ಟಮೊದಲನೆಯದೆನ್ನಿಸಿದ ಹಸ್ತಪ್ರತಿ ಸಿದ್ದವಾದದ್ದು ೧೪೦೩ರಲ್ಲಿ ಎಂಬ ಆಧಾರದ ಮೇಲೆ 
೧೯ ಕಥೆಗಳ ಗುಚ್ಛ ಹೊರಬಂದದ್ದು ಸುಮಾರು ೧೨ನೆಯ ಶತಮಾನದ ಆರಂಭದಲ್ಲಿ ಎಂದು 
ಹಂಪನಾ ಅವರು ತಿಳಿಸಿದ್ದಾರೆ. 
ಕೃತಿಯ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಮಹತ್ವ : 

ಕಥೆಯಲ್ಲಿ ಕಥೆ, ಅದರಲ್ಲಿ ಉಪಕಥೆ ಹೆಣೆಯುವ ವಿಶಿಷ್ಟ ಕಥನಕೌಶಲ ಭ್ರಾಜಿಷ್ಣವಿಗೆ 
ಚೆನ್ನಾಗಿ ಕರಗತವಾಗಿದೆ. ಉದಾ : ಸುಕುಮಾರ ಸ್ವಾಮಿಯದು ಮುಖ್ಯ ಕಥೆ, ನಾಗಶ್ರೀಯದು 
ಅದರೊಳಗಿನ ಕಥೆ, ಮತ್ತೆ ಎಂಟು ಜನ ಕಳ್ಳರದು ನಾಗಶ್ರೀ ಕಥೆಯೊಳಗಿನ ಉಪಕಥೆ, 
ಬಿಡಿಕಥೆಯನ್ನು ಓದುತ್ತ ಹೋದಾಗ ನಿಜಕ್ಕೂ ಆನಂದವಾಗುತ್ತದೆ. ಆದರೆ ಕೆಲವೊಮ್ಮೆ ಈ 
ಇತರ ಕಥೆಗಳನ್ನು ತಿಳಿದುಕೊಂಡು ಹೊಂದಿಕೊಳ್ಳುವಷ್ಟರಲ್ಲಿ ಮುಖ್ಯ ಕತೆ ಕೈಜಾರಿದಂತೆ 
ಭಾಸವಾಗುತ್ತದೆ. ಸುಕುಮಾರಸ್ವಾಮಿಯ ಕಥೆಯ ಒಳಗೆ ಮತ್ತೆ ಅಗ್ನಿಭೂತಿ -ವಾಯುಭೂತಿಯ 
ಕಥೆ, ಸೂರ್ಮಮಿತ್ರನ ಉಂಗುರದ ಕಥೆ, ಪೊಲೆಯರ ಕೂಸಿನ ಕಥೆ, ನಾಗಶ್ರೀಯ ಕಥೆ, 
ವರಸೇನನೆಂಬ ಜೂಜುಕೋರನ ಕಥೆ, ವೈನಯಿಕನೆಂಬ ಭತ್ತದ ವ್ಕಾಪಾರಿಯ ಕಥೆ, ಭತ್ತವನ್ನು 
ಅಳತೆ ಮಾಡುವಾಗ ಜನರನ್ನು ಮೋಸ ಮಾಡಲು ಆತ ಹೇಳುತ್ತಿದ್ದ ಕನ್ನೆಯ ಕಥೆ, ಬಂಟನ 
ಕಥೆ, ವೃದ್ದ ಸ್ತ್ರೀಯ ಕಥೆ, ನಂದ-ಬೋದರ ಕಥೆ, ಹೀಗೆ ಹಲವು ಕಥೆಗಳು ಹೆಣೆಯಲ್ಪಟ್ಟಿವೆ. 
ಇವುಗಳ ಅಬ್ಬರದಲ್ಲಿ ಮುಖ್ಯಕತೆ ಎಲ್ಲೋ ಕಳೆದುಹೋದಂತೆ ಭಾಸವಾಗುತ್ತದೆ. ಇದೇ 
ಮಾತು ಇತರ ಕಥೆಗಳಿಗೂ ಅನ್ವಯಿಸುತ್ತದೆ. ಹಾಗಿದ್ದರೂ ಕವಿಯ ಅಪೂರ್ವ ಕಥನಕೌಶಲವನ್ನು 
ನಾವು ಮೆಚ್ಚಲೇಬೇಕು. ವಿಶೇಷವೆಂದರೆ ಇವೆಲ್ಲ ಕಥೆಗಳು ಜಾನಪದರ ನಾಲಗೆಯಿಂದ ಆಗತಾನೆ 
ಬಿಡಿಸಿಕೊಂಡು ಬಂದಿರುವ ಹಾಗೆ ತಾಜಾತನ ಮತ್ತು ದೇಸೀಯತೆಯಿಂದ ಕೂಡಿರುವುದು. 

ಕಥೆಗಳಲ್ಲಿ ಸಂವಾದಗುಣ ಮತ್ತು ನಾಟಕೀಯತೆಯನ್ನು ಬೆರೆಸಿರುವುದರಿಂದ 
ಸ್ವಾಭಾವಿಕವಾಗಿ ಕಥೆಗಳ ಆಕರ್ಷಣೆ ಹೆಚ್ಚಿದೆ. ಉದಾ : ಸುಕುಮಾರ ಸ್ವಾಮಿಯ ಕಥೆಯ 
ಸೂರ್ಯಮಿತ್ರ - ಸೋಮಶರ್ಮರ'ನಡುವೆ ನಡೆದ ಸಂವಾದ. 
ಸೂರ್ಕಮಿತ್ರ: 'ಈ ಕೂಸೆಂಬುದು ನಮ್ಮ ಮಗಳ್‌ 
ಸೋಮಶರ್ಮ :'ನಾಗಶ್ರೀ ಎನ್ನ ಮಗಳ್‌, ನಾಗರಿತ್ತರ್‌' 


ಸೂರ್ಯಮಿತ್ರ: . 'ನಿನ್ನ ಮಗಳಪ್ಪೊಡೆ ನಾಲ್ಕು ವೇದಮುಮಾಅಂಗಮಂ...... 
ಚ ಮೊದಲಾದ ಶಾಸ್ತ್ರಂಗಳೆಲ್ಲಮನೇನ್‌ ಈ ಕೂಸನೋದಿಸಿದಾ? 

ಸೋಮಶರ್ಮ: 'ಇಲ್ಲೋದಿಸಿದೆನ್‌'. 
ಸೂರೃಮಿತ್ರ : 'ಮತ್ತಂ ಅನಿತುಮಾ ಕೂಸನ್‌ ಆವು ಓದಿಸಿದೆಮದಟ್‌ಂದೆಮ್ಮ ಕೂಸು' 

ಇಂಥ ಇನ್ನೂ ಕೆಲವು ಪ್ರಸಂಗಗಳನ್ನು ಉದಾಹರಿಸಬಹುದು. 

ಚಿಕ್ಕ ಚಿಕ್ಕ ವಾಕ್ಕಗಳು, ಸೊಗಸಾದ ಕನ್ನಡ ಶಬ್ದಜೋಡಣೆ, ಕಥೆಯನ್ನು ತ್ವರಿತವಾಗಿ 
ಮುಂದೆ ಓಡಿಸುವ ಕುಶಲತೆಗಳೂ ಭ್ರಾಜಿಷ್ಣುವಿನ ಕಥನ ಶೈಲಿಯ ವೈಶಿಷ್ಟ್ಯಗಳಾಗಿವೆ. "ಈ 
ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ ಮಗದ್‌ೌಯೆಂಬುದು ನಾಡು. ಅಲ್ಲಿ 
ಪಾಟಳೀಪುತ್ರಮೆಂಬುದು ಪೊಳಲ್‌. ಅದನಾಳ್ವೊಂ ನಂದವಂಶದೊಂ ಪದ್ಮನೆಂಬೊನ್‌ 
ಅರಸನ್‌. ಆತನ ಮಹಾದೇವಿ ಸುಂದರಿಯೆಂಬೊಳ್‌. ಆ ಇರ್ವರ್ಗಂ ಮಗಂ 
ಮಹಾಪದ್ಮಂನೆಬೊಂ. ಮಂತ್ರಿ ಕಾಪಿಯೆಂಬೊನ್‌. ಆತಂಗೆರಡನೆಯ ಪಸರ್‌ 
ವಿಶ್ವಸೇನನೆಂಬುದು "(ಚಾಣಕ್ಕ ರಿಸಿಯ ಕಥೆ) ಇಲ್ಲಿಯ ಚಿಕ್ಕ ಚಿಕ್ಕ ವಾಕ್ಕಗಳು ಕಥೆಯ 
ಗತಿಗೆ ತೀವ್ರತೆಯನ್ನು ತಂದುಕೊಟ್ಟಿರುವುದನ್ನು ಗುರುತಿಸಬಹುದು. ಈ ಗುಣವು ಕೃತಿಯುದ್ದಕ್ಕೂ 
ಪ್ರವಹಿಸಿರುವುದನ್ನು ನೋಡಬಹುದು. 

ಕನ್ನಡ ಶಬ್ದ ಜೋಡಣೆಯ ಸೊಗಸಿಗೆ ಈ ಉದಾಹರಣೆಯನ್ನು ನೋಡಬಹುದು. 
ಜಃ ತಳಾಅನಂ ಕಂಡಿನ್ನೆನ್ನಂ ನೀಂ ಮೆಚ್ಚುಗೆಯ್ಕೆಂದು ನುಡಿದೊಡಾತನಿಂತೆಂದಂ ನೀಂ 
ಪೊಲ್ಲಮಾನಸಿಯೆ ಎಂದು ಮನದೊಳ ಬಗೆದೆಂ ನಿನ್ನಂತೊಳ್ಳಿದರಾರುಮಿಲ್ಲ ನುಡಿದ ನನ್ನಿಯಂ 
ತಪ್ಪದೆ ಬಂದೆ ಸತ್ಯವಾದಿಯಯ್‌ ಪೋಗಬ್ಬಾ ಎಂದು ಪೋಗಲ್ವೇಟ್ಹೊಡೆ ಬರ್ಪ್ವಳನ್ನೆಗಂ 
ಕಳ್ಳನಂ ಕಂಡು ತನ್ನ ತೊಟ್ಟಾಭರಣಮನೆಲ್ಲಮಂ ಕಳೆದೊಪ್ಪಿಸೆಯಾತನಿಂತಂದಂ ......... ಚ 
ಕ್ಲಿಷ್ಟತೆಯಿಲ್ಲದ ಸರಳ ಸುಂದರ ಶಬ್ದಜೋಡಣೆ ಇಲ್ಲಿದೆ. ಜಡವಾಗಬಹುದಾಗಿದ್ದ ಕ್ಲಿಷ್ಟ 
ಧಾರ್ಮಿಕ ಸಂಗತಿಗಳನ್ನು ಸಾಮಾನ್ಯರಿಗೆ ತಿಳಿಯುವಂತೆ ಕಥಾರೂಪದಲ್ಲಿ ತಿಳಿಸಿರುವುದು ಈ 
ಕೃತಿಯ ಹೆಚ್ಚುಗಾರಿಕೆಯಾಗಿದೆ. ಉದಾ ಧರ್ಮವಂ ಪೇಳಿಂ ಭಟ್ಟಾರಾ ಎಂದು ಬೆಸಗೊಂಡೊಡೆ 
ಭಟ್ಟಾರರಿಂತೆಂದು ಪೇಟಲ್‌ ತೊಡಗಿದರ್‌ : 'ಸೋ ಧಮ್ಮೋಜತ್ನದಯಾ ಸೋ ವಿ......" 
ಎಂದಿಂತು ಜೀವಂಗಳಂ ಕೊಲ್ಲದುದೆ ಧರ್ಮಂ ಬಾಹ್ಮಾಭ್ಮಂತರ ಪರಿಗ್ರಹಂಗಳಂ 
ತೊಟೆದಯ್ದುಮಿಂದ್ರಿಯಂಗಳಂ ಗೆಲ್ಲು ಇಪ್ಪತ್ತೆರಡು ಪರೀಷಹಂಗಳಂ ಸೈರಿಸಿ ಯಮನಿಯಮ 
ಸ್ವಾಧ್ಯಾಯ ಧ್ಕಾನಾನುಷ್ಕಾನ ಪರಾಯಣರಾಗಿ ತಪಂಗೈವ ರಿಸಿಯರ್ಕಳ ತಪಸ್ವಿಯರ್‌, ಪಸಿವು 
ನೀರಟ್ಕೆ ಮೊದಲಾಗೊಡೆಯ ಪದಿನೆಂಟು ದೋಷಂಗಳನಿಲ್ಲದೊಂ ಪರಮಾತ್ಮನೆಂದಿಂತು 
ಪೇಟ್ದು ಮತ್ತಮಿಂತೆಂದರ್‌ ....... "(ಲಲಿತ ಘಟೆಯ ಕಥೆ) 

ಆರಾಧನಾ ಕರ್ಣಾಟ ಟೀಕಾ ಕೃತಿಯಲ್ಲಿ ಹುದುಗಿರುವ ಸಾಂಸ್ಕೃತಿಕ ಸಂಪತ್ತು ಬಹುಶಃ 
ಕನ್ನಡದ ಬೇರಾವ ಕೃತಿಯಲ್ಲಿಯೂ ಕಂಡುಬರುವುದಿಲ್ಲ. ಈ ಕಾರಣದಿಂದ ಈ ಕೃತಿಯನ್ನು 
ನಾವು ಜೈನ ಧಾರ್ಮಿಕಪಶ್ಶವೆಂದು ಪರಿಗಣಿಸುವ ಬದಲು ಕರ್ಣಾಟಕದ ಸಾಂಸ್ಕೃತಿಕ ಪಠ್ಯವೆಂದು 


ಗೌರವಿಸಬೇಕಾಗುತ್ತದೆ. ಬದುಕಿನಲ್ಲಿ ಎದುರಾಗುವ ಯಾವುದೇ ವಸ್ತುವಾಗಲಿ, ವಿಚಾರವಾಗಲಿ ``". 
ಈ ಕಥೆಗಾರನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪ್ರತಿಯೊಂದು ಕಥಯೂ 
ಅಂದಂದಿನ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಕ್ಷೇತ್ರಗಳ ಅನೇಕಾನೇಕ ಸೂಕ್ಷ್ಮಗಳನ್ನು 
ತಿಳಿಸುತ್ತ ಹೋಗಿವೆ. ಜೈನ ಧರ್ಮದ ವಿಘಟನೆಯ*ಸೂಚನೆ, ಜೈನ ಪರಿಸರ, ಜೈನ 
ಮುನಿಜೀವನ, ಜಾತಿವಿರಸ, ವಿವಿಧ ವೃತ್ತಿಗಳು, ಕಲೆಗಳು, ವಿದ್ಮೆಗಳು, ವಿವಿದ ಸ್ವಭಾವದ 
ವಿವಿಧ ವರ್ಗದ ಜನರು, ಅರಸೊತ್ತಿಗೆಯ ಪರಿಸರ, ವೇಶ್ಕಾಬದುಕು, ಸಾಮಾಜಿಕ ಸ್ಲಿತಿಗತಿ, 
ನಂಬಿಕೆ ಆಚರಣೆ ವಿಧಿಕ್ರಿಯೆ ಮುಂತಾದ ಹತ್ತು ಹಲವು ವಿಚಾರಗಳು ಇಲ್ಲಿಯ ಕಥೆಗಳಲ್ಲಿ 
ಸಹಜವಾಗಿ ಬೆರೆತುಕೊಂಡಿವೆ. ಇವು ಕವಿಯ ಅದ್ಭುತ ಸಾಮಾಜಿಕ ಪ್ರಜ್ಞೆಗೆ ಸಾಕ್ಷಿಯಾಗಿವೆ. 
ಧಾರ್ಮಿಕ ಕೃತಿಯೊಂದು ಇಷ್ಟು ಪ್ರಮಾಣದಲ್ಲಿ ಇಷ್ಟು ಸೊಗಸಾಗಿ ಇತರ ಸಾಮಾಜಿಕ 
ವಿವರಗಳನ್ನು ಗರ್ಭಿಕರಿಸಿಕೊಂಡಿರುವ ರೀತಿ ನಿಜಕ್ಕೂ ಅಪರೂಪದ್ದಾಗಿದೆ. ಆಶ್ಚರ್ಕಕಾರವಾಗಿದೆ. 
ಎಲ್ಲಕ್ಕಿಂತ ಹೆಚ್ಚಾಗಿ ಸಂಸ್ಕತ ಮತ್ತು ಪ್ರಾಕೃತದ ದಟ್ಟ ಪ್ರಭಾವವಿರುವ ಆ ದಿನಗಳಲ್ಲಿ 
ಕನ್ನಡಕ್ಕೆ ಸ್ವಂತದ ನಡೆಯನ್ನು ಕಲಿಸಿಕೊಟ್ಟ ಕೀರ್ತಿ ಭ್ರಾಜಿಷ್ಣು ಕವಿಯದಾಗಿದೆ. ಒಟ್ಟಾರೆ 
ಜೈನ ಧರ್ಮದ ಚರಿತ್ರೆಯ ದೃಷ್ಟಿಯಿಂದ ಹಾಗೂ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಚರಿತ್ರೆಯ 
ದೃಷ್ಟಿಯಿಂದ ಆರಾಧನಾ ಕರ್ಣಾಟ ಟೀಕಾ ಕೃತಿಯು ತನ್ನದೇ ಆದ ಹಿರಿಮ ಗರಿಮೆಯನ್ನು 
ಹೂಂದಿದೆ. 

ಕ) ಸಂಪಾದಕ ಕೇಂದ್ರಿತ ವಿಚಾರಗಳು: 

ಯಾವುದೇ ಪ್ರಾಚೀನ ಗ್ರಂಥವು ಮುಂದಿನ ತಲೆಮಾರಿಗೆ ಉಳಿದು ಬರುವಲ್ಲಿ ಗ್ರಂಥ 
ಸಂಪಾದಕನ ಪಾತ್ರ ತುಂಬ ಮುಖ್ಯವಾಗಿರುತ್ತದೆ. ಜೊತೆಗೆ ಈ ಹಿಂದೆ ನಾನು ತಿಳಿಸಿದಂತೆ 
ಕವಿಕೃತಿಯೊಂದರ ಅಧ್ಯಯನದ ಸಂದರ್ಭದಲ್ಲಿ ಆ ಕೃತಿಯ ಸಂಪಾದನೆಯ ಚರಿತ್ರೆಯೂ 
ಅಷ್ಟೇ ಮುಖ್ಯವಾಗಿರುತ್ತದೆ. ಕಾರಣ ಆ ಕುರಿತ ಸಂಕ್ಸಿಪ್ಶ ವಿವರಗಳನ್ನಿಲ್ಲಿ ನೀಡಲಾಗಿದೆ. 

ಡಿ.ಎಲ್‌. ನರಸಿಂಹಾಚಾರ್‌ ಅವರು ಗ್ರಂಥ ಸಂಪಾದನೆಗೆ ವೈಜ್ಞಾನಿಕ ತಳಹದಿಯನ್ನು 
ಕೊಟ್ಟ ಆದ್ಕರು. ಅವರು ಸಂಪಾದಿಸಿಕೊಟ್ಟ ಏಳು ಗಖಥಗಳಲ್ಲಿ ವಡ್ಡಾರಾಧನೆ ಮತ್ತು 
ಶಬ್ದಮಣಿದರ್ಪಣ ಕೃತಿಗಳು ಮುಖ್ಯವಾದವು. ಡಿ.ಎಲ್‌.ಎನ್‌. ಸಂಪಾದಿತ 
ವಡ್ಡಾರಾಧನೆಯಯಲ್ಲಿ ಕಂಡುಬರುವ ಸಂಪಾದನಾ ಕಾರೃದ ವೈಶಿಷ್ಟ್ಯಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ 
ಗುರುತಿಸಲಾಗಿದೆ. 

1) ಡಿ.ಎಲ್‌.ಎನ್‌. ಆವೃತ್ತಿ : 

೧೯೩೧, ವಾಸ್ತವವಾಗಿ ಡಿ.ಎಲ್‌.ಎನ್‌. ವಡ್ಡಾರಾಧನೆಯ ಗ್ರಂಥಸಂಪಾದನಾ 
ರಂಗವನ್ನು ಪ್ರವೇಶಿಸಿದ ವರ್ಷ. ಕರ್ನಾಟಕ ಸಾಹಿತ್ಯ ಪರಿಷತ್‌ ಪತ್ರಿಕೆಯಲ್ಲಿ ವಡ್ಡಾರಾಧನೆಯ 
ಮೂರು ಕಥೆಗಳನ್ನು ಪ್ರಕಟಿಸುವ ಮೂಲಕ ಡಿ.ಎಲ್‌.ಎನ್‌. ವಡ್ಡಾರಾಧನೆಯ 
ಗ್ರಂಥಸಂಪಾದನಾ ಪ್ರಕ್ರಿಯೆಯನ್ನು ಭಾಗಶಃ ಉದ್ಭಾಟಿಸಿದ್ದರು. ಡಿ.ಎಲ್‌.ಎನ್‌. ಆ 
ಸಂದರ್ಭದಲ್ಲಿ ಬಳಸಿದ್ದು ಒಂದೇ ಒಂದು ಪ್ರತಿ. ಕೇವಲ ಒಂದು ಪ್ರತಿಯ ಆಧಾರದಿಂದ 
ಗ್ರಂಥ ಸಂಪಾದನಾ ಕಾರ್ಕ ಪರಿಪೂರ್ಣವಾಗುವುದಿಲ್ಲವೆಂಬ ಪ್ರಜ್ಞೆಯೊಂದಿಗೇ ಅವರು 


೫೦4 


ಮಾದರಿಗಾಗಿ ಮೂರು ಕಥೆಗಳನ್ನು ಮಾತ್ರ ಪರಿಷ್ಕರಿಸಿ ಪ್ರಕಟಿಸಿದ್ದರು. ಕಾಲಾನುಕ್ರಮದಲ್ಲಿ 
ವಡ್ಡಾರಾಧನೆಯ ಐದಾರು ಪ್ರತಿಗಳು ಲಭಿಸಿದ್ದು ಅವುಗಳ ನೆರವಿನಿಂದ ಡಿ.ಎಲ್‌.ಎನ್‌. ಈ 
ಗ್ರಂಥವನ್ನು ೧೯೪೯ರಲ್ಲಿ ಇಡಿಯಾಗಿ ಪ್ರಕಟಿಸಿದ್ದಾರೆ. 

ವಡ್ಡಾರಾಧನೆಯ ಮೂಲಪ್ರತಿಗಳು, ಕರ್ತೃ, ಕಾಲ, ಕಥೆಗಳ ಮೂಲ ಮತ್ತು ಬೆಳವಣಿಗೆ, 
ಶೈಲಿ, ಭಾಷೆ, ಕಾವ್ಯವಿಮರ್ಶೆ, ಶಬ್ದಕೋಶ, ಟಿಪ್ಪಣಿ ಮೊದಲಾದ ವಿಷಯಗಳನ್ನೊಳಗೊಂಡ 
ವಿವರವಾದ ಪೀಠಿಕೆಯನ್ನು ಮೊದಲ ಮುದ್ರಣದಲ್ಲೇ ಕೊಡುವ ಸಂಕಲ್ಪ ತಮ್ಮದಾಗಿದ್ದರೂ 
ಅದು ಸಾಧ್ಯವಾಗಲಿಲ್ಲವೆಂಬುದನ್ನು ಡಿ.ಎಲ್‌.ಎನ್‌. ಪ್ರಾಮಾಣಿಕವಾಗಿ ಹೇಳಿಕೊಂಡಿದ್ದಾರೆ. 
ತತ ಆದರೂ ಪೀಠಿಕೆಯನ್ನು ಬರೆಯುವುದು ಇದುವರೆಗೆ ಸಾಧ್ಯವಾಗಿಲ್ಲ ಮುಂದಿನ 
ಮುದ್ರಣದ ಹೊತ್ತಿಗೆ ಅದು ಸಿದ್ದವಾಗುವುದೆಂಬ ಭರವಸೆ ಇದೆ. ಡಾ. ಎ.ಎನ್‌. ಉಪಾಧ್ಯೆ 
ಇವರು ತಮ್ಮಿಂದ ಸಂಪಾದಿತವಾದ ಹರಿಷೇಣನ ಬೃಹತ್ಕಥಾಕೋಶಕ್ಕೆ ಬರೆದಿರುವ ಪ್ರೌಢವೂ, 
ಪರಿಪೂರ್ಣವೂ ಆದ ಪ್ರಸ್ತಾವನೆಯನ್ನು ಎಲ್ಲರೂ ಅವಲೋಕಿಸಬಹುದು" ಎಂಬ 
ಸೂಚನೆಯನ್ನು ಕೆ ಇಟ್ಟಿದ್ದಾರೆ. ಮುಂದೆ ಪೂರ್ಣ ಪ್ರಮಾಣದ ಗ್ರಂಥ ೧೯೭೦ರಲ್ಲಿ 
ಪ್ರಕಟವಾಯಿತು. ದ 

ಡಿ.ಎಲ್‌.ಎನ್‌. ತಮ್ಮ ಗ್ರಂಥವನ್ನು ಎರಡು ಪದ್ಮಗಳ ಮೂಲಕ ಬಿ.ಎಂ.ಶ್ರೀ 
ಅವರಿಗೆ ಅರ್ಪಿಸಿದ್ದಾರೆ. ಕನ್ನಡ ಸಾಹಿತ್ಮ ಪರಿಷತ್ತು ಅದನ್ನು ಪ್ರಕಟಿಸಿದೆ. ಡಿ.ಎಲ್‌.ಎನ್‌. 
ತಮ್ಮ ಕೃತಿಗೆ ಕೊಟ್ಟಿರುವ ಹೆಸರು "ಶಿವಕೋಟ್ಯಾಚಾರ್ಯ ವಿರಚಿತ ವಡ್ಡಾರಾಧನೆ" ಎಂಬುದು. 

೧೯೭೦ರಲ್ಲಿ ಹೊರಬಂದ ಮುದ್ರಣದಲ್ಲಿ ೩೫ ಪುಟಗಳಷ್ಟು ಸುದೀರ್ಥವಾದ ಪೀಠಿಕಾ 
ಭಾಗವು ಸೇರಿಕೊಂಡಿದೆ. ಹಸ್ತಪ್ರತಿಗಳು, ಹಸ್ತಪ್ರತಿಗಳ ಪರಸ್ಪರ ಸಂಬಂಧ, ಗ್ರಂಥದ ಹೆಸರು, 
ಕರ್ತೃತ್ವ, ವಿಚಾರ, ಕಾಲ, ದೇಶ, ಹಿನ್ನೆಲೆ ಮೊದಲಾದ ವಿಷಯಗಳನ್ನು ಅದರಲ್ಲಿ 
ಅಳವಡಿಸಿಕೊಳ್ಳಲಾಗಿದೆ. | 

ಅಲ್ಲಿಯ ಪೀಠಿಕಾ ಭಾಗವು ಸಂಪಾದಿತ ಕೃತಿಯ ಯಶಸ್ಸನ್ನು ನಿರ್ಧರಿಸುವಲ್ಲಿ ತುಂಬ 
ಮಹತ್ವದ ಪಾತ್ರ ವಹಿಸುತ್ತದೆ. ತರುವಾಯದ ಗ್ರಂಥ ಸಂಪಾದನಕಾರರಿಗೆ ಒಂದು 
ಮಾದರಿಯಾಗಿದೆ. ಆ ಪೀಠಿಕೆಯ ಮೂಲಕ ಗ್ರಂಥ ಸಂಪಾದನಾ ಕಾರ್ಯದ ವಿಧಿ -ವಿಧಾನಗಳೆಲ್ಲವೂ 
ಪ್ರಕಟವಾಗಿವೆ. | 

೧೯೩೦, ಡಿ.ಎಲ್‌.ಎನ್‌. ಮೈಸೂರಿನ ಓರಿಯಂಟಲ್‌ ಲೈಬ್ರರಿಯಲ್ಲಿ ಸೇವೆಗೆ ಸೇರಿದ 
ಕಾಲ. ಒಂದು ವೈದ್ಯಗೃಂಥವನ್ನು ಸಂಪಾದಿಸುವ ಕೆಲಸ ಡಿ.ಎಲ್‌.ಎನ್‌. ಅವರದಾಗಿದ್ದಿತು. 
ವಿರಾಮಕಾಲದಲ್ಲಿ ಕರ್ನಾಟಕ ಕವಿಚರಿತೆಯಲ್ಲಿ ಉಕ್ತವಾಗದಿರುವ ಗ್ರಂಥಗಳು ಯಾವುದಾದರೂ 
ಇವೆಯೇ? ಎಂಬ ಕುತೂಹಲದೊಂದಿಗೆ ಆ ಲೈಬ್ರರಿಯ ಕನ್ನಡ ಹಸ್ತಪ್ರತಿಗಳ ಪಟ್ಟಿಯನ್ನು 
ನೋಡುತ್ತಿರುವಾಗ ೧೯೨೨ರಿಂದ ೧೯೨೯ರ ವರೆಗೆ ಸಂಗ್ರಹಿಸಲಾದ ಕೈಬರೆಹದ ಕನ್ನಡ 
ಪುಸ್ತಕಗಳ ಪಟ್ಟಿಯೊಂದು (೧೯೩೦ರಲ್ಲಿ ಅಚ್ಚಾದುದು) ಡಿ.ಎಲ್‌.ಎನ್‌. ಅವರ ಕಣ್ಣಿಗೆ 
ಬಿದ್ದಿತಂತೆ. ತೆರೆದು ನೋಡಿದಾಗ ಅದರ ೩೦ನೆಯ ಪುಟದಲ್ಲಿ "ವೊಡ್ಡಾರಾಧಣಂ" ಎಂಬ 


ಗ್ರಂಥದ ವಿವರಗಳಿದ್ದವು. ಅದನ್ನು ಡಿ.ಎಲ್‌.ಎನ್‌. ಹೀಗೆ ತಿಳಿಸಿದ್ದಾರೆ. “ಇದರ ನಂಬರು 
ಕೆ-೪೧೫. ಇದರ ಕವಿಯ ಹೆಸರು ಉಕ್ತವಾಗಿಲ್ಲ. ಇದು ವಾ. ಷ. ಎಂದರೆ ವಾರ್ಧಕ 
ಷಟ್ಪದಿಯಲ್ಲಿ ರಚಿತವಾದುದೆಂದು ಅಲ್ಲಿ ಹೇಳಿದೆ. ಗ್ರಂಥದ ಹಸರು ಒಂದು ತೆರನಾದ 
ಔದಾಸೀನ್ಮ ತಲೆದೋರಿದರೂ ನೋಡಿಯೇ ಬಿಡೋಣವೆಂದು ಆ ಗ್ರಂಥವನ್ನು ತರಿಸಿ ಅದರ 
ಓಲೆಗಳನ್ನು ತಿರುವಿ ಹಾಕಿದಾಗ ಅದು ವಾರ್ಧಕ ಷಟ್ಪದಿಯಲ್ಲಿಲ್ಲದಿರುವುದೂ, ಗದ್ಯದಲ್ಲಿ 
ರಚಿತವಾಗಿರುವುದೂ ಗೊತ್ತಾಯಿತು. ಆರಂಭದ ಕೆಲವು ಓಲೆಗಳನ್ನು ಓದುತ್ತ ಹೋದಾಗ 
ಅಲ್ಲಿನ ಗದ್ಮಶೈಲಿ ನನ್ನನ್ನು ಆಕರ್ಷಿಸಿತ್ತು. ಇಷ್ಟು ಒಳ್ಳೆಯ ಗದ್ಯ ಹಳೆಗನ್ನಡದಲ್ಲಿ 
ರಚಿತವಾಗಿರುವುದನ್ನು ಕಂಡು ನನಗೆ ಮಿಗಿಲಾದ ಸಂತೋಷವೂ ಆಶ್ಚರ್ಯವೂ ಉಂಟಾದವು. 
ಕೂಡಲೇ ಅದರಲ್ಲಿರುವ ೧೯ ಕಥೆಗಳಲ್ಲಿ ಮೂರನ್ನು ಮಾತ್ರ ಆರಿಸಿಕೊಂಡು, ಅಚ್ಚಿಗಾಗಿ 
ಅವುಗಳ ಒಂದು ಪ್ರತಿಯನ್ನು ಸಿದ್ದಪಡಿಸಿ ಅದನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ಪತ್ರಿಕೆಯ 
ಸಂಪಾದಕರಿಗೆ ಈಗ ದಿವಂಗತರಾಗಿರುವ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರಿಗೆ 
ಕಳಿಸಿಕೊಡಲಾಯಿತು. ಅದು ಆ ಪತ್ರಿಕೆಯ ೧೯೩೧ನೆಯ ಅಕ್ಟೋಬರ್‌ ಸಂಚಿಕೆಯಲ್ಲಿ ಅಚ್ಚಾಗಿ 
'ಪ್ರಕಟವಾಯಿತು. (ಪುಟ ೧೭೩-೨೩೧). ಗ್ರಂಥದ ಮತ್ತು ಅದರ ಕರ್ತೃವಿನ ವಿಷಯವಾಗಿ 
ನನಗೆ ಆಗ ತಿಳಿದು ಬಂದಷ್ಟು ವಿಷಯಗಳನ್ನು ಒಳಗೊಂಡ ಒಂದು ಸಣ್ಣ ಮುನ್ನುಡಿಯೂ 
ಇದರಲ್ಲಿದೆ. (ಪುಟ ೧೭೩-೧೭೮). ಲಭ್ಯವಾಗಿದ್ದ ಒಂದೇ ಹಸ್ತಪ್ರತಿಯ ಸಹಾಯದಿಂದ 
ಗ್ರಂಥ ಪರಿಷ್ಕರಣ ಕಾರ್ಮ ಸಮರ್ಪಕವಾಗಿ ನಡೆಯಲು ಸಾಧ್ಯವಿಲ್ಲವೆಂದು ಇಡೀ ಗ್ರಂಥವನ್ನು 
ಮುದ್ರಿಸದೆ ಇಷ್ಟರಿಂದಲೇ ತೃಪ್ತಿ ಪಡಬೇಕಾಯಿತು. ಇನ್ನೂ ಒಂದೆರಡಾದರೂ ಹಸ್ತಪ್ರತಿಗಳು 
ದೊರೆತರೆ ಒಳ್ಳೆಯದೆಂಬ ನಿರೀಕ್ಷೆ ಇತ್ತು. 

ಹೀಗೆ ನಿರೀಕ್ಷೆಯಲ್ಲಿದ್ದಾಗ ಸುಮಾರು ಎಂಟು ವರ್ಷಗಳ ತರುವಾಯ ೧೯೩೯ರಲ್ಲಿ 
ಎನ್‌. ಅನಂತರಂಗಾಚಾರ್‌ ಅವರ ನೆರವಿನಿಂದ ಮೂಡುಬಿದಿರೆಯ ಲೋಕನಾಥ ಶಾಸ್ತ್ರಿಗಳಿಂದ 
ವಡ್ಡಾರಾಧನೆಯ ಒಂದು ಓಲೆಯ ಪ್ರತಿ ದೊರೆಯಿತಂತೆ. ಜೊತೆಗೆ ಸಾಲಿಗ್ರಾಮದ ಸರಾಫ್‌ 
ಪದ್ಮರಾಜಯ್ಯನವರಲ್ಲಿದ್ದ ಮತ್ತೊಂದು ಪ್ರತಿಯೂ ದೊರಕಿತಂತೆ. ಈ ಎರಡು ಪ್ರತಿಗಳ 
ನೆರವಿನಿಂದ ವಡ್ಡಾರಾಧನೆಯ ಮೊದಲನೆಯ ಕಥೆ 'ಸುಕುಮಾರ ಕಥೆ'ಯನ್ನು ಸಂಪಾದಿಸಿ 
ಪರಿಷತ್ಪತ್ರಿಕೆಯಲ್ಲಿ ಪ್ರಕಟಿಸಲಾಯಿತು. (೧೯೩೯, ಸಂಪುಟ ೨೪, ಸಂಚಿಕೆ -೪) 

ಮುಂದೆ ಕೆಲವೇ ದಿನಗಳಲ್ಲಿ ವಡ್ಡಾರಾಧನೆಯ ಮೂರು ಬೇರೆ ಹಸ್ತಪ್ರತಿಗಳು 
ಡಿ.ಎಲ್‌.ಎನ್‌. ಅವರಿಗೆ ದೊರೆತವು. ನಂತರ ಆರಾದ ಸೆಂಟ್ರಲ್‌ ಜೈನ್‌ ಲೈಬ್ರರಿಯಲ್ಲಿ 
ಇನ್ನೊಂದು ಪ್ರತಿಯೂ ದೊರಕಿತು. ಆಗ ಡಿ.ಎಲ್‌.ಎನ್‌. ಅವರಿಗೆ ಆನೆಯ ಬಲ 
ಬಂದಂತಾಯಿತು. ಈ ಆರು ಪ್ರತಿಗಳ ಸಹಾಯದಿಂದ ಗ್ರಂಥವನ್ನು ಸಂಸ್ಕರಣ ಮಾಡಿ 
ಪರಿಷತ್ಪತ್ರಿಕೆಯ ವಿವಿಧ ಸಂಚಿಕೆಗಳಲ್ಲಿ ಭಾಗಶಃ ಮುದ್ರಿಸುವ ಮೂಲಕ ೧೯೩೯ರಲ್ಲಿ ಇಡೀ 
ಗ್ರಂಥವನ್ನು ಪ್ರಕಟಿಸಲಾಯಿತು. 


XXX 


ಎಲ್‌. ಎನ್‌. ತಾವು ಬಳಸಿದ ಹಸ್ತಪ್ರತಿಗಳ ವಿವರಗಳನ್ನು ಒದಗಿಸಿದ್ದು ಅದರ 

ಸಾರ ಹೀಗಿದೆ : 
೧... 'ಕ' ಪ್ರತಿ - ಮೈಸೂರಿನ ಓರಿಯಂಟಲ್‌ ಲೈಬ್ರರಿಯಲ್ಲಿರುವ ಕೆ-೪೧೫ ನಂಬರಿನ 
ಓಲೆಯ ಪ್ರತಿ (ಕಾಲ ಬಹುಶಃ : ೧೪೩೪) (ಇದು ಮೊದಲು ಸರಾಫ್‌ ಪದ್ಮ 
ರಾಜಯ್ಯನವರಲ್ಲಿದ್ದಿತು. ಮುಂದೆ ೧೯೨೦ರಲ್ಲಿ ಅವರು ಅದನ್ನು ಓರಿಯಂಟಲ್‌ ಲೈಬ್ರರಿಗೆ 
ಕೊಟ್ಟರೆಂದು ತಿಳಿದುಬರುತ್ತದೆ). 
೨. 'ಖ'ಪ್ರತಿ- ಇದು ಓಲೆಯ ಪ್ರತಿ. ಈ ಪ್ರತಿ ಮೂಡಬಿದಿರೆಯ ಶ್ರೀ ಚಾರುಕೀರ್ತಿ 
ಪಂಡಿತಾಚಾರ್ಯರ ಮಠಕ್ಕೆ ಸೇರಿದ್ದು. ಅದೇ ಊರಿನ ಲೋಕನಾಥ ಶಾಸ್ತ್ರಿಗಳಿಂದ ಎನ್‌. 
ಅನಂತರಂಗಾಚಾರ್‌ ಅವರ ಮೂಲಕ ಡಿ.ಎಲ್‌.ಎನ್‌. ರಿಗೆ ದೊರೆಯಿತು. (ಇದರ ಕಾಲ 
೧೪೦೩) 
೩. 'ಗೆ' ಪ್ರತಿ - ಇದು ಸಾಲಿಗ್ರಾಮದ ಸರಾಫ್‌ ಪದ್ಮರಾಜಯ್ಯನವರ ಭಂಡಾರದ್ದು 
(ಇದರ ಕಾಲ ೧೮೯೮). 
೪, 'ಘ'ಪ್ರತಿ- ಇದೂ ಸರಾಫ್‌ ಅವರ ಭಂಡಾರಕ್ಕೇ ಸೇರಿದ್ದು. (ಇದರ ಕಾಲ ಸುಮಾರು 
೧೭ನೆಯ ಶತಮಾನದ ಕೊನೆಯ ಘಟ್ಟ) 
೫... 'ಚ'ಪ್ರತಿ- ಇದು ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕಿನ ಸರಗೂರಿಗೆ 
ಸೇರಿದ ಪ್ರತಿ. ಇದೂ ಸರಾಫ್‌ ಪದ್ಮರಾಜಯ್ಯನವರಿಂದಲೇ ದೊರೆತದ್ದು. (ಇದು ಸುಮಾರು 
೧೭ನೆಯ ಶತಮಾನದ ಆರಂಭದ ಕಾಲದ್ದು). 
೬... 'ಛ' ಪ್ರತಿ- ಇದು ಆರಾದ ಸೆಂಟ್ರಲ್‌ ಜೈನ್‌ ಓರಿಯಂಟಲ್‌ ಲೈಬ್ರರಿಗೆ ಸೇರಿದ್ದು. 
(ಇದರ ಕಾಲ ಸು. ೧೭ನೆಯ ಶತಮಾನ). | 

ಡಿ.ಎಲ್‌.ಎನ್‌. ಅವರು ಮೇಲೆ ತಿಳಿಸಿದ ಈ ಆರು ಪ್ರತಿಗಳ ನೆರವಿನಿಂದ ಪಾಠ 
ಸಂಕಲನ ಮಾಡಿದ ನಂತರ ಡಾ. ಎ.ಎನ್‌. ಉಪಾಧ್ಯೆ ಅವರಿಂದ ಮತ್ತೊಂದು ಓಲೆಯ ಪ್ರತಿ 
ದೊರಕಿತು. ಇದು ಕೊಲ್ಲಾಪುರದ ಲಕ್ಷ್ಮೀಸೇನ ಭಟ್ಟಾರಕರ ಜೈನ ಮಠಕ್ಕೆ ಸೇರಿದ್ದು. (ಕಾಲ 
೧೭ನೇ ಶತಮಾನ) ಆದರೆ ಅದು ಘ, ಚ, ಛ ಪ್ರತಿಗಳ ಸಂಪ್ರದಾಯಕ್ಕೆ ಸೇರಿದ್ದಾದ ಕಾರಣ 
ಡಿಎಲ್‌ಎನ್‌ ಇದನ್ನು ಕೆಲವು ಕತೆಗಳ ಪರಿಷ್ಕರಣಕ್ಕೆ ಮಾತ್ರ ಬಳಸಿದ್ದಾರೆ. 

ಹೀಗೆ ವಡ್ಡಾರಾಧನೆಯ ಸಂಪಾದನೆಗೆ ಡಿ.ಎಲ್‌.ಎನ್‌. ಬಳಸಿರುವುದು ಒಟ್ಟು ಏಳು 
ಪ್ರತಿಗಳನ್ನು. ಈ ಏಳು ಪ್ರತಿಗಳಲ್ಲಿನ ಸಾಮ್ಯ ವೈಷಮ್ಮಗಳ ಆಧಾರದಿಂದ ಡಿ.ಎಲ್‌.ಎನ್‌. 
ಅವುಗಳ ಪರಸ್ಪರ ಸಂಬಂಧವನ್ನು ಗುರುತಿಸಿದ್ದಾರೆ. ಅವರ ಪ್ರಕಾರ ಕಖಗ ಪ್ರತಿಗಳದು ಒಂದು 
ಗುಂಪು, ಉಳಿದ ನಾಲ್ಕು ಪ್ರತಿಗಳದು ಇನ್ನೊಂದು ಗುಂಪು (ಘಚಛ) ಮತ್ತು ಕೊಲ್ಲಾಪುರದ 
ಪ್ರತಿ 'ಗ' ಪ್ರತಿಯು 'ಕ' ಪ್ರತಿಯ ನಕಲು, ಎರಡನೆಯ ಗುಂಪಿನ ನಾಲ್ಕು ಪ್ರತಿಗಳಲ್ಲೂ 
ಸಮಾನ ಸ್ವಾಲಿತ್ಯಗಳಿರುವುದ್ನು ಸಂಪಾದಕರು ಗುರುತಿಸಿದ್ದಾರೆ. 


XXXIV 


ಗ್ರಂಥದ ಹೆಸರಿನ ಬಗ್ಗೆ ಅವರು ನಡೆಸಿರುವ ಚರ್ಚೆ ಸಾಕಷ್ಟು ವಿವರವಾಗಿದೆ. ಐದು 
ಪ್ರತಿಗಳಲ್ಲೂ ಗ್ರಂಥದ ಹೆಸರು 'ವಡ್ಡಾರಾಧನೆ' ಅಥವಾ ಅದರ ಇತರ ರೂಪಗಳಲ್ಲಿ 
ಲಿಖಿತವಾಗಿರುವುದನ್ನು ಡಿ.ಎಲ್‌.ಎನ್‌. ಗುರುತಿಸಿದ್ದಾರೆ. ಅದರ ಕಾರಣಗಳನ್ನು ಶೋಧಿಸಲು 
ಪ್ರಯತ್ನಿಸಿದ್ದಾರೆ. ಬೇರೆ ಬೇರೆ ಹಸ್ತಪ್ರತಿಗಳಲ್ಲಿ ಬಂದ ಕೃತಿಯ ಹೆಸರನ್ನು ಈ ಕೆಳಗಿನಂತೆ 


ನಾಲ್ಕು ಗುಂಪುಗಳಲ್ಲಿ ವಿಂಗಡಿಸಿದ್ದಾರೆ. 

೧ ೨ ೩ ಛ 
ವೃದ್ಧಾರಾಧನಂ ವ(ವುಡ್ಡಾರಾಧಣಂ ವೊಡ್ಡಾರಾಧಣಂ ಒಡ್ಡಾರಾಧಣಂ 
ವೃದ್ಧಾರಾಧನಾ ವ(ವುಡ್ಡಾರಾಧನೆ  ವೊಡ್ಡಾರಾಧನೆ 'ಓಡ್ಡಾರಾಧನೆ 


ಈ ಹೆಸರುಗಳ ಮೂಲದ ಬಗ್ಗೆ ಚರ್ಚಿಸಿ 'ವಡ್ಡಾರಾಧನೆ' ಎಂಬುದೇ 
ಅಂಗೀಕಾರಾರ್ಹವಾದ ರೂಪ ಎಂದು ನಿರ್ಣಯಿಸಿದ್ದಾರೆ. ಕೃತಿಯ ಹೆಸರಿನ ಬಗ್ಗೆ ಡಾ. 
ಉಪಾಧ್ಯೆ ಅವರು ಮಂಡಿಸಿದ ವಿಚಾರಗಳ ಬಗ್ಗೆ ಎರಡು ಶಂಕೆಗಳನ್ನು ಎತ್ತಿದ ಡಿ.ಎಲ್‌.ಎನ್‌. 
ಅವರು ಆ ಶಂಕೆಗಳು ಪರಿಹಾರವಾಗುವ ವರೆಗೆ ಕೃತಿಯನ್ನು 'ವಡ್ಡಾರಾಧನೆ' ಎಂದು ಕರೆಯುವುದೇ 
ಸೂಕ್ತ ಎಂಬ ನಿಲುವನ್ನು ತಳೆದಿದ್ದಾರೆ. 

ವಡ್ಡಾರಾಧನೆಯ ಕರ್ತೃವಿನ ಬಗೆಗೂ ಡಿ.ಎಲ್‌.ಎನ್‌. ಸಾಕಷ್ಟು ಮೌಲಿಕ ಚರ್ಚೆ 
ನಡೆಸಿದ್ದಾರೆ. ವಡ್ಡಾರಾಧನೆ ಗ್ರಂಥ ಪರಿಸಮಾಪ್ತಿ ವಾಕ್ಕದಲ್ಲಿ "ಈ ಪೇಲ್ಡ ಪತ್ತೊಂಬತ್ತು 
ಕಥಗಳಂ ಶಿವಕೋಟ್ಕಾಚಾರ್ಕರ್‌ ಪೇಟ್ದಾರ್‌" ಎಂಬ ವಾಕ್ಕವಿರುವುದನ್ನಾದರಿಸಿ, 
ಶಿವಕೋಟ್ಕಾಚಾರ್ಕ ಎಂಬ ಹೆಸರು ಕನ್ನಡ ಗ್ರಂಥಕರ್ತನ ಹಸರಲ್ಲವೆಂದೂ ಪ್ರಾಕೃತ ಗ್ರಂಥವಾದ 
'ಭಗವತೀ ಆರಾಧನಾ'ದ ಕರ್ತೃ ಶಿವಾರ್ಕ ಅಥವಾ ಶಿವಕೋಟಿಯನ್ನು ನಿರ್ದೇಶಿಸುತ್ತದೆಯೆಂದೂ 
ಡಾ. ಉಪಾಧ್ಯೆ ಅವರು ನೀಡಿದ್ದ ವಾದವನ್ನು ಡಿ.ಎಲ್‌.ಎನ್‌. ಒಪ್ಪಿಲ್ಲ. ಕನ್ನಡ ಕಥೆಗಾರನೊಬ್ಬ 
ತಾನು ಬರೆದ ಕೃತಿಗೆ ಬೇರೊಬ್ಬ ಪ್ರಾಕೃತ ಕಥೆಗಾರನ ಹೆಸರನ್ನು ಆರೋಪಿಸಿದ್ದಾನೆಂದು 
ಭಾವಿಸುವುದು ಸರಿಯೆ? ಕೃತಿಯ ಕರ್ತೃ ಹಾಗೆ ಮಾಡಿರುವುದು ಸಾಧ್ಯವೆ? ಅಲ್ಲದೆ 
ಶಿವಕೋಟ್ಕಾಚಾರ್ಕನೆಂಬ ಒಂದೇ ಹೆಸರಿನ ಬೇರೆ ಕವಿಗಳು ಕನ್ನಡದಲ್ಲಿ ಏಕೆ ಇದ್ದಿರಬಾರದು? 
ಎಂಬೆಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಡಿ.ಎಲ್‌.ಎನ್‌. ಆ ಕುರಿತು ಚರ್ಚೆ ಮಾಡಿದ್ದಾರೆ. 
ಏಳು ಪ್ರತ್ಕೇಕ ಉಲ್ಲೇಖಗಳನ್ನು ಸಂಗ್ರಹಿಸಿ ಅವುಗಳಲ್ಲಿ ಪ್ರಸ್ತಾಪಿತವಾದ ಶಿವಕೋಟಿ ಎಂಬವನ 
ವಿವರಗಳನ್ನು ಕ್ರೋಢೀಕರಿಸಿದ್ದಾರೆ. ಇಲ್ಲಿ ಸಂಗ್ರಹಿತವಾದ ವಿಷಯಗಳು ಸಾಮಾನ್ಮ ಓದುಗರ 
ಗೃಹಿಕೆಗೆ ನಿಲುಕುವುದು ಕೊಂಚ ಕಷ್ಟವೆನ್ನಿಸುತ್ತದೆ. ಆದರೆ ಗ್ರಂಥ ಸಂಪಾದಕರಿಗೆ ಮತ್ತು 
ಸಂಶೋಧಕರಿಗೆ ಇದು ತುಂಬ ಉಪಯುಕ್ತ ಮಾಹಿತಿಯೆನ್ನಿಸುತ್ತದೆ. ಉಪಾಧ್ಯೆ, ಪಾಠಕ್‌, 
ಡಿ.ಎಲ್‌.ಎನ್‌. ಮುಂತಾದವರಿಂದ ಆರಂಭವಾದ ವಡ್ಡಾರಾಧನೆಯ ಕರ್ತೃವಿನ ಕುರಿತಾದ 
ಚರ್ಚೆ ಕಲಬುರ್ಗಿ, ಜಾಗೀರದಾರ, ಬೋವಿ, ಹಂಪನಾ ಅವರ ವರೆಗೆ ಜೀವಂತವಾಗಿ ಸಾಗಿ 
ಬಂದುದು ಕುತೂಹಲದ ಸಂಗತಿಯೇ ಸರಿ. 


ಈ ಚರ್ಚೆಯ ಕೊನೆಗೆ ಡಿ.ಎಲ್‌.ಎನ್‌. ಹೇಳಿರುವುದಿಷ್ಟು: "ಒಟ್ಟಿನಲ್ಲಿ ಕನ್ನಡ 
ಗ್ರಂಥದ ಹೆಸರು ವಡ್ಡಾರಾಧನೆಯೆಂದೂ, ಅದನ್ನು ಹೇಳಿದವನು ಒಬ್ಬ ಶಿವಕೋಟಿಯೆಂದೂ 
ಸದ್ಯಕ್ಕೆ ನಿರ್ಣಯಿಸಬಹುದು. ಖಚಿತವಾದ ನೂತನಾಧಾರಗಳು ದೊರೆಯುವವರೆಗೆ ಬೇರೆ 
ಯಾವ ನಿರ್ಣಯಕ್ಕೂ ಅವಕಾಶವಿದೆಯೆಂದು ತೋರುವುದಿಲ್ಲ. ಗ್ರಂಥಸಮಾಪ್ತಿಯಲ್ಲಿರುವ 
ಗದ್ಯವನ್ನು ಎರಡು ವಾಕ್ಕಗಳಾಗಿ ಭಾವಿಸಿ ಮೊದಲನೆಯದು ಕವಿಯ ಹೆಸರನ್ನು 
ಹೇಳುವುದೆಂದೂ, ಎರಡನೆಯದು ಗ್ರಂಥದ ಹೆಸರನ್ನು ಸೂಚಿಸುವುದೆಂದೂ ಸ್ವಾಭಾವಿಕವಾದ 
ಅರ್ಥವನ್ನು ಗ್ರಹಿಸಬೇಕಾಗಿದೆ. ಇಲ್ಲಿಯ ತಮ್ಮ ನಿರ್ಣಯಗಳು 'ಸದ್ಮದ ನಿರ್ಣಯಗಳು' 
ಎಂಬ ಮಾತನ್ನು ಡಿ.ಎಲ್‌.ಎನ್‌. ತಿಳಿಸಿರುವುದು ಗಮನಾರ್ಹವಾಗಿದೆ. 

ಕವಿಯ ಕಾಲದ ಕುರಿತಾದ ಕೆ.ಬಿ. ಪಾಠಕ, ಆರ್‌. ನರಸಿಂಹಾಚಾರ್‌, ಗೋವಿಂದ 
ಪೈ, ಡಾ. ಎಸ್‌. ಶ್ರೀಕಂಠಶಾಸ್ತ್ರಿ, ಡಾ. ಉಪಾಧ್ಯ ಮೊದಲಾದವರ ಅಭಿಪ್ರಾಯಗಳನ್ನು 
ವಿಮರ್ಶಿಸಿ ಕವಿಯ ಕಾಲವು ಸುಮಾರು ಕ್ರಿ.ಶ. ೯೨೦ ಆಗಿರಬೇಕೆಂಬ ಅಭಿಪ್ರಾಯಕ್ಕೆ 
ಡಿ.ಎಲ್‌.ಎನ್‌. ಬಂದಿದ್ದಾರೆ. | 

ಕವಿಯ ದೇಶದ ಕುರಿತಾಗಿಯೂ ಸವಿಸ್ತಾರವಾಗಿ ಚರ್ಚಿಸಿದ್ದಾರಲ್ಲದೆ ಮೂಲಾರಾಧನಾ 
ಕೃತಿಯ ಕರ್ತೃ ಒಬ್ಬ ಶಿವಕೋಟಿ; ಕನ್ನಡದ ವಡ್ಡಾರಾಧನೆಯ ಕರ್ತೃ ಇನ್ನೊಬ್ಬ ಶಿವಕೋಟಿ, 
ಕನ್ನಡದ ಶಿವಕೋಟಿಯನ್ನು ಕೋಗಳಿಯ ಶಿವಕೋಟಿ ಎಂದು ಕರೆಯಬಹುದು ಎಂದಿದ್ದಾರೆ. 

ಡಿ.ಎಲ್‌.ಎನ್‌. ತಮಗೆ ಸರಿಯೆನ್ನಿಸುವ ಪಾಠವನ್ನು ಬಳಸಿಕೊಂಡು ಇತರ ಪ್ರತಿಗಳಲ್ಲಿ 
ಅದಕ್ಕಿರುವ ಪಾಠಾಂತರಗಳನ್ನು ತುಂಬ ಎಚ್ಚರಿಕೆಯಿಂದ ಸಂಗ್ರಹಿಸಿಕೊಟ್ಟಿದ್ದಾರೆ. ಇದಕ್ಕಾಗಿ 
ಬಳಸಿಕೊಂಡ ಪಾಠದ ಎಡಬಲದಲ್ಲಿ ಒಂದೊಂದು ಕ್ರಮಸಂಖ್ಯೆಯನ್ನು ಕೊಟ್ಟು ಮತ್ತೆ ಅದೇ 
ಅಂಕಿಯ ಮೂಲಕ ಅಡಿಟಿಪ್ಪಣಿಯಲ್ಲಿ ಪಾಠಾಂತರಗಳ ವಿವರಣೆ ಕೊಟ್ಟಿದ್ದಾರೆ. 

ಉದಾ. ೧'ಶ್ರೀ ವೀರ ವರ್ಧಮಾನ ಭಟ್ಟಾರಕರ್ಗ್ಗೆ'೧ ಎಂಬ ಮೂಲಪಾಶಕ್ಕಿರುವ 
ಪಾಠಾಂತರಗಳನ್ನು ಆಯಾ ಪುಟದ ಕೊನೆಗೆ ಅಡಿಟಿಪ್ಪಣಿಯಲ್ಲಿ1 ಎಂದಿಂತು ಶ್ರೀ 
ವೀರವರ್ಧಮಾನ ಭಟ್ಟಾರಕರ್ಗೆ (ಸ್ವಾಮಿಗಳ್ಗ-ಛ) ತ್ರಿಕರಣ ಶುದ್ದಿಯಿಂದಂ' (ಘಚಛಜ) ಎಂದು 
ಸಂಗ್ರಹಿಸಿ ಕೊಟ್ಟಿದ್ದಾರೆ. ಇದರಿಂದ ಓದುಗರು ನೋಡಿರಲಾರದ ಹಸ್ಮಪ್ರತಿಗಳೆಲ್ಲವನ್ನೂ 
ಅವನ ಮುಂದ ತರದಿಡುವುದು ಸಾಧ್ಯವಾಗುತ್ತದೆ. ಕೆಲವೊಮ್ಮೆ ತರುವಾಯದ ಸಂಪಾದಕರು 
ಈಗಿನ ಸಂಪಾದಕರಿಗಿಂತ ಭಿನ್ನ ಪಾಠವನ್ನು ಸ್ಟೀಕರಿಸಲೂ ಇದು ಸಹಕಾರಿಯಾಗುತ್ತದೆ. 

ಅಲ್ಲಲ್ಲಿ *, [], +, ಮೊದಲಾದ ಚಿಹ್ನೆಗಳನ್ನು ಬಳಸಲಾಗಿದೆ. ೧೦ ಸಾಲುಗಳಿಗೊಮ್ಮೆ 
೧೦,೨೦,೩೦ ಎಂಬ ಪಂಕ್ತಿ ಸಂಖ್ಶೆಗಳನ್ನು ಕೊಡಲಾಗಿದೆ. ಅಟ, ಕುಳ, ಶಕಟರೇಫಗಳ 
ಬಳಕೆಯ ವಿಷಯದಲ್ಲಿ ಮೂಲಕ್ಕೆ ಸಂಪೂರ್ಣ ಬದ್ಧತೆಯನ್ನು ಉಳಿಸಿಕೊಳ್ಳಲಾಗಿದೆ. ಒಟ್ಟಾರೆ 
ಡಿ.ಎಲ್‌.ಎನ್‌. ಅವರ ನಿಜವಾದ ವಿದ್ವತ್ತು, ತಾಳ್ಮೆ, ಪರಿಶ್ರಮಗಳನ್ನು ಪ್ರಸ್ತುತ ಕೃತಿಯಲ್ಲಿ 
ಧಾರಾಳವಾಗಿ ಗುರುತಿಸಬಹುದು. ಸಾಂಸ್ಕೃತಿಕ ಮಹತ್ವದ ಒಂದು ಪ್ರಾಚೀನ ಕನ್ನಡ ಕೃತಿಯನ್ನು 
ಉಳಿಸಿಕೊಟ್ಟ ಮಹತ್ಸಾಧನೆಗಾಗಿ ಕನ್ನಡಿಗರು ಡಿ.ಎಲ್‌.ಎನ್‌. ಆವರಿಗೆ ಯಣಿಗಳಾಗಿದ್ದಾರೆ. 


XXXM 


11) ಹಂಪನಾ ಆವೃತ್ತಿ : 


೧೯೯೩ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಮೂಲಕ ತಮ್ಮ 
ಕೃತಿ "ಭ್ರಾಜಿಷ್ಣು ವಿರಚಿತ ವಡ್ಡಾರಾಧನೆ"ಯನ್ನು ಪ್ರಕಟಿಸುವುದರೊಂದಿಗೆ ವಡ್ಡಾರಾಧನೆಯ 
ಗ್ರಂಥ ಸಂಪಾದನೆಯ ದ್ವಿತೀಯ ಘಟ್ಟವನ್ನು ಹಂಪನಾ ಅವರು ಆರಂಭಿಸಿದ್ದಾರೆ. ಕೃತಿಯ 
ಕರ್ತೃವಿನ ಹೆಸರು, ಪ್ರದೇಶ, ಕಾಲವನ್ನೊಳಗೊಂಡಂತೆ ಕೆಲವು ಪ್ರಾಕೃತ ಗಾಹೆಗಳ ಸ್ಥಾನ 
ನಿರ್ದೇಶನ ಹಾಗೂ ಮತ್ತೆ ಕೆಲವು ಪಾಠಾಂತರಗಳ ಅಳವಡಿಕೆಯ ಕಾರಣವಾಗಿ ಹಂಪನಾ 
ಸಂಪಾದನೆಗೂ ಅದರದೇ ಆದ ಮಹತ್ವವಿದೆ. 

ತಾವು ವಡ್ಡಾರಾಧನೆಯ ಮರುಪರಿಷ್ಯರಣೆಗೆ ಕೈ ಹಾಕಲು ಒದಗಿ. ಬಂದ ಸನ್ನಿವೇಶವನ್ನು 
ಕೃತಿಯ ''ಉಪಕಾರ ಸ್ಮರಣೆ' ಎಂಬ ಭಾಗದಲ್ಲಿ ಹಂಪನಾ ಅವರು ಹೀಗೆ ತಿಳಿಸಿದ್ದಾರೆ: 
'ಸಂಪಾದಕರು ಬಳಸದೆ ಇರಬಹುದಾದ ಹೊಸ ಹಸ್ತಪ್ರತಿಗಳಿಗಾಗಿ ಹುಡುಕುತ್ತಿರುವಾಗ 
ಮೂಡಬಿದ್ರೆಯ ಜೈನ ಮಠದಲ್ಲಿರುವ ಎರಡು ತಾಡಪತ್ರಿ ಹಸ್ತಪ್ರತಿಗಳನ್ನು ಗುರುತಿಸಿದೆ. 
ಅವುಗಳನ್ನು ಬಹಳ ಹಿಂದೆಯೇ ಗಮನಿಸಿದ್ದರೂ ಪೂರ್ತಿ ಓದಿರಲಿಲ್ಲ. ಈಗ ತಿಳಿದಿರುವುದಕ್ಕಿಂತ 
ಹೆಚ್ಚಿನ ಮಾಹಿತಿಗಳು ಅವುಗಳಲ್ಲಿ ಇರಲಾರದೆಂದೆಣಿಸಿ ಮತ್ತೆ ಅವುಗಳ ಕಟ್ಟುಗಳನ್ನು ಬಿಚ್ಚುವ 
ಗೊಡವೆ ಬೇಡವೆಂದು ಸುಮ್ಮನಿದ್ದೆ. ಮೂರು ವರ್ಷಗಳ ಹಿಂದೆ ಬೇಸಗೆ ರಜದಲ್ಲಿ ಈ 
ತಾಳೆಯೋಲೆಗಳನ್ನು ತಿರುವಿ ಹಾಕುವಾಗ ಭಿನ್ನಪಾಠಗಳ ಹೊರತು ಹೊಸ ಸಾಮಗ್ರಿ 
ಆದಿಯಲ್ಲಾಗಲಿ ಅಂತ್ಮದಲ್ಲಾಗಲಿ ದೊರೆಯಲಿಲ್ಲ. ಒಂದೊಂದೇ ಹಾಳೆಯನ್ನು ತಿರುವಿ 
ಹಾಕುತ್ತಾ ಪ್ರತಿಯೊಂದು ಕಥೆಯನ್ನು ಓದುತ್ತಾ ಹೊರಟೆ. ಇಡೀ ಒಂದು ಹಸ್ತಪ್ರತಿಯಲ್ಲಿ 
ಏನೇನೂ ಹೊಸ ಅಂಶ ಸಿಗಲಿಲ್ಲ. ನಿರಾಶೆಯಾಯಿತು..... ಆದರೆ ೧೯ನೆಯ ಕಥೆಗೆ ಕಟ್ಟಕಡೆಯ 
ಕಥೆಗೆ ಬಂದಾಗ, ಒಮ್ಮೆಲೆ ಅರಸುವ ತವನಿಧಿಯ ಮೇಲೆ ಎಡವಿ ಬಿದ್ದಂತಾಯಿತು. "ಮತ್ತೀ 
ಕಥೆಯಂ ಭ್ರಾಜಿಷ್ಟಾರಾಧನೆಯಭಿಪ್ರಾಯದೊಳ್‌ ಪೇಟ್ದುದು" ಎಂಬ ಪುಟ್ಟ ವಾಕ್ಕ ಫಳಾರೆಂದು 
ಮಿಂಚಿ ಇದುವರೆಗೆ ತಪ್ಪಿ; ಹೋಗಿದ್ದ ಸುವರ್ಣಕೊಂಡಿಯಾಗಿ ಪರಿಣಮಿಸಿತು. ಈ ಸಣ್ಣ 
ಸಾಲಿನಿಂದ ದೊಡ್ಡ ಸಹಾಯವಾಯಿತು. ಇಡೀ ಕೃತಿಯ ಮೇಲೆ ಹೊನಲು ಬೆಳಕು ಹಾಯಿಸುವ 
ಮಹತ್ವದ ಹೇಳಿಕೆಯಾಯಿತು. ಈ ಕೃತಿಯ ಹಸರು 'ಆರಾಧನಾ ಕರ್ಣಾಟ ಟೀಕಾ ಎಂಬುದೂ. 
ಈ ಕೃತಿಯ ಕರ್ತೃವಿನ ಹಸರು ಭ್ರಾಜಿಷ್ಣು ಎಂಬುದೂ ಸ್ಪಷ್ಟವಾಯಿತು. ಇಲ್ಲಿಯ ಕತೆಗಳು 
ಆರಾಧನೆಯ ಅಭಿಪ್ರಾಯದಂತೆ ಭ್ರಾಜಿಷ್ಣು ಹೇಳಿದವುಗಳು ಎಂಬುದು ಸ್ಫುಟವಾಯಿತು. 
ಮಹತ್ವದ ಕೃತಿಯೊಂದರ ಕರ್ತೃವಿನ ವಿಚಾರ ಸುಮಾರು ಆರು ದಶಕಗಳಿಂದಲೂ 
ಊಹಾಪೋಹಗಳ ನೆಲೆಯಲ್ಲಿ ಹೊಯ್ದಾಡುತ್ತಿರುವಾಗ ಅದರ ಗುಂಗಿನಲ್ಲಿದ್ದ ಹಂಪನಾ 
ಅವರಿಗೆ ಹೊಸ ಅಂಶವೊಂದು ದೊರೆತದ್ದು ಸ್ವಾಭಾವಿಕವಾಗಿ ಸಂತೋಷ ನೀಡಿದೆ. 
ಬಹುದಿನಗಳಿಂದ ಹುಡುಕುತ್ತಿದ್ದ ತವನಿಧಿಯು ದೊರೆತಿರುವ ಆನಂದ ಅವರ ಈ ಮಾತುಗಳಲ್ಲಿ 
ಹೊರಹೊಮ್ಮಿದೆ. 


XXXVI 


ತಮ್ಮ ಕಾರ್ಕವಿಧಾನದ ಬಗ್ಗೆ ಹಂಪನಾ ಹೀಗೆ ಹೇಳಿಕೊಂಡಿದ್ದಾರೆ. "ಈಗ 
ಚಾಲ್ತಿಯಲ್ಲಿರುವ ಮುದ್ರಿತ ಪುಸ್ತಕದ ಪ್ರತಿಯನ್ನು ಮೂಲ ಪಠೃವಾಗಿಟ್ಟುಕೊಂಡು ಅದಕ್ಕೆ 
ಹೊಸ ಪ್ರತಿಯಿಂದ ಪಾಠಾಂತರ ಹಾಕತೊಡಗಿ:. ಸುಮಾರು ಒಂದು ನೂರು ಪುಟಗಳವರೆಗೂ 
ಹಾಗೆ ಗುರುತಿಸಿದಾಗ ನೂರಾರು ಪಾಠಾಂತಲಗ೪£ ಎದ್ದು ಕಾಣಿಸಿದವು. ಆಗ ಅದುವರೆಗೆ 
ಅನುಸರಿಸಿದ ಕ್ರಮಬಿಟ್ಟು ಹೊಸ ಏರ್ಪಾಟಿಗೆ ಹೊರಳಿದೆ. ನನಗೆ ದೊರೆತ ಹೊಸ ಪ್ರತಿಯ 
ಪಾಠವನ್ನೇ ಪ್ರತ್ಯೇಕವಾಗಿ ತನಿಯಾಗಿ ಇರಿಸಿಕೊಂಡು ಹಸ್ತಪ್ರತಿಯನ್ನು ತಯಾರಿಸಿದೆ. ಪ್ರಾರಂಭದ 
ನೂರು ಪುಟಗಳವರೆಗಿನ ಪಾಠಾಂತರದ ದಾಖಲಿಸಿದ ತಿಂಗಳುಗಟ್ಟಲೆ ಪಟ್ಟಿದ್ದ ಶ್ರಮ 
ವೃರ್ಥವಾಯಿಶು. ಆದರೆ ಈ ಬದಲಿ ವ್ಯವಸ್ಥೆಯಿಂದ ತುಂಬ ಪ್ರಯೋಜನವಾಯಿತು. ಒಂದು 
ಪ್ರಾಚೀನ ಹಸ್ತಪ್ರತಿಯ ಪಾಠವನ್ನು ಯಥಾವತ್ತಾಗಿ ಓದುಗರ ಮುಂದಿಡುವುದು 
ಸಾಧ್ಯವಾಯಿತು. ಈ ಹೊಸ ಆವೃತ್ತಿಯ ವ್ಮೂಪ್ತಿ ಮತ್ತು ಸ್ವಾರಸ್ಕಗಳನ್ನು ವಿದ್ವತ್‌ ಪ್ರಪಂಚ 
ಗುರುತಿಸಿ ಅದರಲ್ಲಿ ಮತ್ತೇನಾದರೂ ತಿದ್ದುಪಡಿಗಳ ಅಗತ್ಯವಿದ್ದರೆ ಸೂರಿಗಳು ನನ್ನ ಗಮನಕ್ಕೆ 
ತರಬೇಕೆಂದು ಪ್ರಾರ್ಥಿಸುತ್ತೇನೆ." 

ಕೃತಿಯಲ್ಲಿ ಬರುವ 'ಪ್ರವೇಶದಾಯಿನಿ' ಎಂಬ ಭಾಗವು ಹಂಪನಾ ಸಂಪಾದನೆಯ 
ತಾಂತ್ರಿಕ ವಿವರಗಳನ್ನೊದಗಿಸುತ್ತದೆ. ಡಿ.ಎಲ್‌.ಎನ್‌. ಬಳಸಿದ ಏಳು ಹಸ್ತಪ್ರತಿಗಳ 
(ಕಖಗಘಚಛಜ) ವಿವರಗಳನ್ನಲ್ಲದೆ, ಡಿ.ಎಲ್‌.ಎನ್‌. ಬಳಸದೆ ಬಿಟ್ಟಿರುವ ಇತರ ಐದು 
ಹಸ್ತಪ್ರತಿಗಳ ವಿವರಗಳನ್ನು ಹಂಪನಾ ನೀಡಿರುವುದು ವಿಶೇಷವಾಗಿದೆ. 

೧. ಮೈಸೂರು ಪ್ರಾಚ್ಕ ಕೋಶಾಗಾರಕ್ಕೆ ಸೇರಿದ ಕೆ.ಎ.೨೯೭ ಪ್ರತಿ. ಇದು ಮೇಲೆ 
ಹೇಳಿರುವ 'ಖ' ಪ್ರತಿಯ ನಕಲು ಪ್ರತಿ. ಮೂಲ ಮಾತೃಕೆಯೇ ದೊರೆತಿರುವುದರಿಂದ ಅದರ 
ಈ ನಕಲನ್ನು ಸಂಪಾದನಾಕಾರೃಕ್ಕೆ ಉಪಯೋಗಿಸಿಲ್ಲ. 

೨. ಪಂಡಿತ ಕೆ. ಭುಜಬಲಿ ಶಾಸ್ತ್ರಿಯವರು ಕನ್ನಡ ಪ್ರಾಂತೀಯ ತಾಡಪತ್ರೀಯ 
ಗ್ರಂಥಸೂಚೀ (ಭಾರತೀಯ ಜ್ಞಾನಪೀಠ -೧೯೪೭) ಸಿದ್ಧಪಡಿಸಿದ್ದಾರೆ. ಇದು ದೇವನಾಗರಿ 
ಲಿಪಿಯಲ್ಲಿದೆ. ಇದರಲ್ಲಿ ವಡ್ಡಾರಾಧನೆಯ ಮೂರು ಹಸ್ತಪ್ರತಿಗಳ ವಿವರಣೆಗಳಿವೆ. ಈ 
ಮೂವರಲ್ಲಿ ಎರಡು ತಾಳ ಗರಿಯವು ಮತ್ತು ಒಂದು ಕಾಗದದ ಪ್ರತಿ. ಇವುಗಳಲ್ಲಿ ಗ್ರಂಥ 
ನಂ. (೩೭) ೩೦೯-ಪುಟ-೧೬೨ ಎಂಬುದೇ ವಡ್ಡಾರಾಧನೆಯ ಸಂಪಾದನೆಗೆ ಒಳಸಿಕೊಂಡಿರುವ 
'ಖ' ಪ್ರತಿ. 'ಖ' ಪ್ರತಿಯ ಪತ್ರಸಂಖ್ಯೆ, ಪಂಕ್ತಿ ಸಂಖ್ಯೆ, ಅಕ್ಬರಸಂಖ್ಕೆ ಇವನ್ನು ಆ ಪ್ರತಿ ಸಿಕ್ಕಾಗ 
ಗುರುತು ಹಾಕಿಕೊಳ್ಳಲಿಲ್ಲವಾಗಿ ಆ ವಿವರಗಳನ್ನು ಹೇಳಲಾಗುತ್ತಿಲ್ಲವೆಂದಿದ್ದಾರೆ. ಆದರೆ ಪಂಡಿತ 
ಕ. ಭುಜಬಲಿ ಶಾಸ್ತ್ರಿಯವರು ಆ ವಿವರಗಳನ್ನು ಕೊಟ್ಟಿದ್ದಾರೆ. ಮುಂದಿನ ಸಂಶೋಧಕರಿಗೆ 
ನೆರವಾಗಲೆಂದು ನಾನಿಲ್ಲಿ ಆ ವಿವರಗಳನ್ನು ಒದಗಿಸುತ್ತಿದ್ದೇನೆ. ಕೆ. ಭುಜಬಲಿ ಶಾಸ್ತ್ರಿ; ಕನ್ನಡ 
ಪ್ರಾಂತೀಯ ತಾಡಪತ್ರಿಯ ಗ್ರಂಥಸೂಚಿ (೧೯೪೭) ಪುಟ -೧೬೨; ಗ್ರಂಥ ನಂ, (೩೭) 
೩೦೯; ವಡ್ಡಾರಾಧನಾ : ಆಚಾರ್ಯ ಶಿವಕೋಟಿ; ಪತ್ರಸಂಖ್ಯೆ ೬೬, ಪಂಕ್ತಿ ಪ್ರತಿ ಪತ್ರ ೧೦; 
'ಅಕ್ಷರ ಪ್ರತಿ ಪಂಕ್ತಿ ೮೪; ಲಿಪಿ ಕನ್ನಡ; ವಿಷಯ ಕಥಾ; ಲೇಖನ ಕಾಲ್ರ ೧೩೨೫; ; ಪೂರ್ಣ 


XXXVI 


ಮತ್ತು ಸಾಮಾನ, ಶುದ್ಧ; ದಶಾ ಜೀರ್ಣ ; ವಿಶೇಷ ಶಾ. ಶಕ ೧೩೨೫ ಸುಭಾನು ಸಂವತ್ಸರ 
ಕಾರ್ತೀಕ ಕೃಷ್ಣ ಅಮಾವಾಸ್ಕಾ ಬುಧವಾರ ದಿನ ಕಲ್ಲಪ್ಪಶೆಟ್ಟಿ ಇದನ್ನು ಬರೆದವನು. 

೩ಿ ಅದೇ ಪುಟ ೨೩೬; ಗ್ರಂಥ ನಂ. (೧೫) ೬೫: ವಡ್ಡಾರಾಧನಾ ಕಥಾ: 
ಆಚಾರ್ಯ ಶಿವಕೋಟಿ: ಪತ್ರ ಸಂಖ್ಯೆ ೨೭; ಪಂಕ್ತಿ -ಪ್ರತಿ ಪತ್ರ ೧೮; ಅಕ್ಬರ-ಪ್ರತಿಪಂಕ್ತಿ- 
೧೬;ಲಿಪಿ- ಕನ್ನಡ; ಭಾಷೆ -ಕನ್ನಡ; ವಿಷಯ ಕಥಾ ; ವಸ್ತು-ಕಾಗದ; ಲೇಖನ ಕಾಲ XXX; 
ಅಪೂರ್ಣ ಮತ್ತು ಶುದ್ಧ; ದಶಾ -ಉತ್ತಮ (ಇದನ್ನು 'ಭ' ಪ್ರತಿಯೆಂದು ಕರೆಯಬಹುದು). 

೪. ಧಾರವಾಡದ ಕರ್ನಾಟಕ ಸಂಶೋಧನ (Kಗ॥ ಒಂದು ಕಾಗದದ ಹಸ್ತಪ್ರತಿ 
ಇದೆ. ಇದರಲ್ಲಿಯೂ ಪ್ರಾರಂಭದಲ್ಲಿ ಸಂಸ್ಕೃತ ಶ್ಲೋಕವಿಲ್ಲ. ಪ್ರಾಕೃತ ಗಾಹಯಿದೆ. ನಾನು 
ಇದನ್ನು ನೋಡಿರುವುದರಿಂದ ಇದು ಕೊಲ್ಲಾಪುರ ಓಲೆಗರಿ ಹಸ್ತಪ್ರತಿಯಾದ ಜ ಪ್ರತಿಯ 
ಗುಂಪಿಗೆ ಸೇರುತ್ತದೆಂದು ಭಾವಿಸಿದ್ದೇನೆ. ಪ್ರಾಯಃ ಇದು ಜ ಪ್ರತಿಯದೇ ಒಂದು ಕಾಗದದ 
ಪ್ರತಿಯೆಂದು ಹೇಳಬಹುದು. (ಇದನ್ನು 'ಧ' ಪ್ರತಿಯೆಂದು ಕರೆಯಬಹುದು). 

ಈ ನಾಲ್ಕು ಪ್ರತಿಗಳಲ್ಲದೆ ಇನ್ನೂ ಒಂದು ಓಲೆಗರಿ ಪ್ರತಿಯಿದೆ. ಅದೇ ಈಗ 
ನಾನು ಪ್ರಕೃತ ಗ್ರಂಥಸಂಪಾದನೆಗೆ ಉಪಯೋಗಿಸಿರುವ ಅಪೂರ್ವ ಹಸ್ತಪ್ರತಿ. ಅದರ ಆರಂಭ- 
ಅಂತ್ಯದ ಭಾಗಗಳು, ಅದರಲ್ಲಿಯೂ ಗ್ರಂಥಾಂತ್ಕದ ಭಾಗ ನಷ್ಟವಾಗಿರುವುದರಿಂದ ಕೆ. 
ಭುಜಬಲಿಶಾಸ್ತ್ರಿಗಳು ಕೊಟ್ಟಿರುವ ತಾಂತ್ರಿಕ ವಿವರಗಳನ್ನೇ ನಾನೂ ಪುನರುಚ್ಚರಿಸಬೇಕಾಗಿದೆ 
ಎಂದಿದ್ದಾರೆ ಹಂಪನಾ. 

೫. ಅದೇ ಪುಟ ೧೬೧;ಗ್ರಂಥ ನಂ. (೩೬)೩೦೯; ವಡ್ಡಾರಾಧನಾ: ಆಚಾರ ಶಿವಕೋಟಿ; 
ಪತ್ರಸಂಖ್ಯೆ -೪೬; ಪಂಕ್ತಿ- ಪ್ರತಿಪತ್ರ ೧೦; ಅಕ್ಷರ ಪ್ರತಿ ಪಂಕ್ತಿ ೨೪೫; ಲಿಪಿ ಕನ್ನಡ ; 
ವಿಷಯ-ಕಥಾ; ಲೇಖನಕಾಲ ೫ ೫X; ಅಪೂರ್ಣ ಮತ್ತು ಸಾಮಾನ್ಯ ಶುದ್ಧ; ದಶಾ - 
ಉತ್ತಮ." 

ಈ ಹೂಸ ಪ್ರತಿಯು 'ಮ'. ಹಂಪನಾ ಅವರು ಇದನ್ನೇ ಬಳಸಿದ್ದಾರೆ. 'ಮ' ಪ್ರತಿಯ 
ಸ್ವಭಾವದ ಬಗ್ಗೆ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. 

ಆಗಲೇ ಮುದ್ರಿತವಾಗಿರುವ ಡಿ.ಎಲ್‌.ಎನ್‌. ಕೃತಿಗೂ ತಮ್ಮ ಕೃತಿಗೂ ಇರುವ 
ವೃತ್ಕಾಸಗಳನ್ನು ಸ್ಪಷ್ಟಪಡಿಸುವ ದೃಷ್ಟಿಯಿಂದ ಹಂಪನಾ ಎರಡೂ ಕೃತಿಗಳ ಕೆಲವು ಪಾಠಗಳನ್ನು 
ಪಟ್ಟಿಮಾಡಿಕೊಟ್ಟಿದ್ದಾರೆ. ಉದಾ: 


ಮುದ್ರಿತ ಪ್ರತಿಯ ಸರ್ವಪ್ರತಿ ಪಾಠ ಹೊಸ ಪ್ರತಿಯ ಪಾಠ 

೧. ಕಣ್ಣೀರ್ಗ್ಗಳಂ ಸೂಸಿ ೧. ಕಣ್ಣ ನೀರ್ಗಳಂ ಸೂಸಿ 

೨. ಕುಷ್ಕಮಾಗಿ ೨. ಕೋಷ್ಕಮಾಗಿ 

೩. ಬಂದಿರ್ದರಂದಿನ ದಿವಸಂ ೩. ಬಂದಿರ್ದರನ್ನೆಗಂ ಅಂದಿನ ದಿವಸಂ 
೪. ಮಾನಗರ್ವದಿಂದ ೪. ಮಾನದಿಂದ 

೫. ಯಾವಜ್ಜೀವಂ ೫. ಜಾವಜ್ಜೀವಂ 

೬. ಬೆರಲಿಂದ ಮುರ್ಚಿ ೬. ಬೆರಲಿಂ ಜಗುಟ್ತು..... ಇತ್ಯಾದಿ 


'ಮ' ಪ್ರತಿಯು ಪ್ರಾಕೃತ ಗಾಹೆ ಮತ್ತು ಸಂಸ್ಕೃತ ಶ್ಲೋಕಗಳಲ್ಲಿ ಪಾಠಾಂತರ ಪಾಠಭೇದ 
ಹಾಗೂ ಪೂರ್ವದ ಹಳಗನ್ನಡದ ಭಾಷಿಕ ಲಕ್ಷಣ ಹೊಂದಿರುವುದನ್ನು ಹಂಪನಾ 
ಗುರುತಿಸಿದ್ದಾರೆ. ತಾವು ಬಳಸಿದ ಪ್ರತಿಯು ತುಂಬ ಪ್ರಾಚೀನವಾದುದೆಂದೂ, ಮೂಲಕ್ಕೆ 
ಸಮೀಪದ್ದೆಂದೂ ಹೇಳಿದ್ದಾರೆ. ಅದರ ಕಾಲ ಕ್ರಿ.ಶ. ೧೫೦೦ ಎಂದು ಊಹಿಸಿದ್ದಾರೆ. ಆ 
ಪ್ರತಿಯ ಮಿತಿಗಳನ್ನೂ ತಿಳಿಸಿದ್ದಾರೆ. 

- ಕೃತಿಯ ಗ್ರಂಥಾಂತ್ಕದಲ್ಲಿ ಬಂದಿರುವ ಪ್ರಾಕೃತ ಗಾಹೆಗಳ ವಿಷಯದಲ್ಲಿ ಹೊಸ 
ವಿಚಾರಗಳನ್ನು ತಿಳಿಸಿದ್ದಾರೆ. ಡಿ.ಎಲ್‌.ಎನ್‌. ತಾವು ಬಳಸಿರುವ 'ಘ' ಪ್ರತಿಯಲ್ಲಿ ಮೂರು 
ಪ್ರಾಕೃತ ಗಾಹೆಗಳು ಬಂದಿರುವುದಾಗಿ ತಿಳಿಸಿ ಅವನ್ನು ಮೂಲಪಾಠದೊಂದಿಗೆ ಸೇರಿಸದೆ 
ಅಡಿಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. (ನೋಡಿ-ಡಿಎಲ್‌ಎನ್‌ ವಡ್ಡಾರಾಧನೆ- ಪು. ೧೯೪). ಆದರೆ 
ಈ ಗಾಹೆಗಳೂ ಕೃತಿಯ ಪಾಠದಲ್ಲಿಯೇ ಸೇರಬೇಕೆಂಬುದು ಹಂಪನಾ ಅವರ ವಾದ. “ಕನ್ನಡ 
ಕಥಾಕೋಶಕಾರನಾದ ಭ್ರಾಜಿಷ್ಣುವು ಅವಲಂಬಿಸಿರುವ ಮೂಲ ಆಕರವಾದ ಆರಾಧನಾ 
(ಮೂಲಾರಾಧನೆ/ಭಗವಶೀ ಆರಾಧನೆ) ಗ್ರಂಥದಲ್ಲಿ, ಇಲ್ಲಿನ ಹತ್ತೊಂಬತ್ತು ಕಥೆಗಳ ಗಾಹಗಳು 
ಮುಗಿದೊಡನೆಯೇ (೧೯ನೆಯ ಕಥೆಯಾದ ವೃಷಭಸೇನ ಮುನಿಯ ಕಥೆಯಾದ ಕೂಡಲೇ) 
ಈ ಮೂರು ಗಾಹಗಳು ಒರುತ್ತವೆ. ಇವು ಶಿವಕೋಟ್ಕಾಚಾರ್ಕರ್‌ ಈ ಪೇಲ್ದ ಪತ್ತೊಂಬತ್ತು 
ಕಥೆಗಳ ಅವಿಭಾಜ್ಯ ಅಂಗವಾಗಿ, ಒಂದು ಚಿಂತನೆಯ ಮುಂದುವರಿಕೆಯಾಗಿ ಬಂದಿರುವ 
ಗಾಹೆಗಳು. ಇವು ನಿರ್ಯಾಪಕಾಚಾರ್ಕರ ಉಪದೇಶದ ಭಾಗವಾಗಿಯೇ ಬಂದಿರುವ ಗಾಹೆಗಳು. 
ಈ ಸಂಖ್ಯೆ ಮೂಲಾರಾಧನೆಯಲ್ಲಿ ೧೫೫೩, ೧೫೫೪, ೧೫೫೫ ಪುಟ ೬೭೫, ೧೯೯೦. 
ಇವುಗಳ ಹಿಂದಿನ ಗಾಹೆಗಳ ಸಂಖ್ಯೆ ೧೫೩೪ ರಿಂದ ೧೫೫೨ ರ ವರೆಗೆ ಎಂದು ಹೇಳಿ 
ಸರಿಯಾದ ಸ್ಥಾನಗಳಲ್ಲಿ ಗಾಹೆಗಳನ್ನು ಹಂಪನಾ ಜೋಡಿಸಿಟ್ಟಿದ್ದಾರೆ. ಭ್ರಾಜಿಷ್ಣು ಆಧರಿಸಿದ 
ಮೂಲ ಆಕರವಾದ ಆರಾಧನಾ ಗ್ರಂಥದಲ್ಲಿ ಬಂದಿರುವ ಗಾಹೆಗಳ ಕ್ರಮಸಂಖ್ಯೆಯ 
ದೃಷ್ಟಿಯಿಂದ ಮತ್ತು ಕವಿಯು ಅವುಗಳನ್ನು ಅಲ್ಲಿ ಬೆಸೆದಿರುವ ಉದ್ದೇಶದ ದೃಷ್ಟಿಯಿಂದ 
ನೋಡಿದಾಗ ಹಂಪನಾ ನಿಲುವು ಸಮರ್ಥನೀಯವೆನ್ನಿಸುತ್ತ ದೆ. ಹಾಗೆಯೇ ಡಿ.ಎಲ್‌. ಎನ್‌. 
ಅವರಲ್ಲಿ ಅಶುದ್ಧವಾಗಿ ಬಂದಿದ್ದ ಗಾಹೆಗಳ ಶುದ್ದಪಾಠಗಳು ಹಂಪನಾ ಸಂಪಾದನೆಯಲ್ಲಿ 
ಬಂದಿರುವುದು ವಿಶೇಷವಾಗಿದೆ. | 

ಹೋಲಿಕೆಯ ದೃಷ್ಟಿಯಿಂದ ಮತ್ತು ಓದುಗರ ಕುತೂಹಲದ ದೃಷ್ಟಿಯಿಂದ ಆ ಮೂರೂ 
ಪ್ರಾಕೃತ ಗಾಹಗಳನ್ನು ಇಲ್ಲಿ ಕೊಡಲಾಗಿದೆ. 
ಡಿ.ಎಲ್‌.ಎನ್‌. ಪಾಠಗಳು 
ಗಾಹ |! ಜದಿತಾ ಏವಂ ಏದೇ ಅವಗಾರಾ ತಿಬ್ಬ ವೇದಣ ವೋ ಪಿ! 

ಏಕಾರಿಯ ಪಡಿಕಮ್ಮಾ ಪಡಿವಣ್ಣೋ ಉತ್ತಮ ಅಟ್ಕಂ॥ 


ಕಿಂಪುಣ ಅಣಗಾರ ಸಹಾಯ ಗೇಣ ಕಿರದರ ಗಹಿ ಪಡಿಕಮ್ಮೇ | 
ಸಂಘೇ ಓ ಆಂಗತು ಆರಾದವೇ ದುಣ್ಣ ಸಕ್ಕಂಟಿ | | 
; pೆ 


XXXX 


ಜಿಣವಯಣ ಮರುದ ಭೂದಂದು ತಚ್ಛಣ್ಣಾಹುದಿಂ ಸುಣು। 

ತೇಣ ಸಕ್ಬುಸಪ..... ಮರ್ಗೇ ಸೋದೇದುಂ ಉತ್ತಮ ಆಟ್ಕಂ ॥ 
ಹಂಪನಾ ಪಾಠಗಳು' | 

ಜದಿದಾಂ ಏವಂ ಏದೇ ಅಣಗಾರಾ ತಿವ್ವ ವೇದಣಟ್ಟಾವಿ 

ಏಕಾರಿಯ ಪಡಿಕಮ್ಮಾ ಪಡಿವಣ್ಣೊ ಉತ್ತಮಂ ಅಟ್ಕಂ॥ 

ಕಿಂಪುಣ ಅಣಯಾರ ಸಹಾಯ ಗೇಣ ಕೀರಂತಂಕಹೇ ಪಡಿಕಮ್ಮೇ | 

ಸಂಘೇ ಓಲಗ್ಗಂತಂ ಆರಾಧೇದುಂಣ ಸಕ್ಕೇಜ್ಜ॥| 


ಜಿಣವಯಣಮಮಿದ ಭೂದಂ ಮಹುರಂ ಕಣಾಹುದಿಂಸುಣಂತೇಣ 
ಸಕ್ಕಾಹು ಸಂಘ ಮರೀ ಸಾಹೇದುಂ ಉತ್ತಮಂ ಅಟ್ಕಂ॥ 


ಡಿ.ಎಲ್‌.ಎನ್‌. ತಾವು ಬಳಸಿದ ಏಳು ಓಲೆ ಪ್ರತಿಗಳ ಪರಸ್ಪರ ಸಂಬಂಧವನ್ನು 
ಸೂಚಿಸಿರುವುದರ ಬಗ್ಗೆ ಚರ್ಚಿಸುತ್ತ ಹಂಪನಾ ಅವರು ತಮಗೆ ದೊರೆತ ಹೊಸ ಪ್ರತಿ'ಮ'ದ 
ಪರಿಶೀಲನೆಯ ಆಧಾರದ ಮೇಲೆ ಬೇರೊಂದು ರೀತಿಯಲ್ಲಿ ಹಸ್ತಪ್ರತಿ ಸಂಬಂಧವನ್ನು 
ಗುರುತಿಸಿದ್ದಾರೆ. 

ಡಿ.ಎಲ್‌.ಎನ್‌. ಹರಿಷೇಣನ ಬೃಹತ್ಕಥಾಕೋಶದ ಕಥೆಗಳ ಸಾರಾಂಶವನ್ನು 
ಕೊಟ್ಟಿದ್ದಾರೆ. (ಪು-೨೬೦-೨೮೩). ಹಂಪನಾ ಅವರು ಆರಾಧನಾ ಗ್ರಂಥದ ಕುರಿತಾದ ಉಪಯುಕ್ತ 
ವಿವರಗಳನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ.ಅನೇಕ ಜೈನ ತಾತ್ವಿಕ ಮತ್ತು ಪಾರಿಭಾಷಿಕ ವಿಚಾರಗಳು 
ಇಲ್ಲಿ ಬಂದಿವೆ (ಪುಟ ೨೩-೩೩). ಅವರು ಕೊಟ್ಟಿರುವ ವಿವರಗಳನ್ನು ಇಲ್ಲಿ ಒದಗಿಸುವುದು 
ಅಗತ್ಯವಾಗಿದೆ. ಆರಾಧನಾ ಗ್ರಂಥದ ಬಗ್ಗೆ ಹಾಗೂ ಗಾಹೆಗಳ ಬಗ್ಗೆ ತಿಳಿಸುತ್ತ "ಆರಾಧನಾ 
ಗ್ರಂಥವು ಜೈನಾಗಮ ಕೃತಿಶ್ರೇಣಿಗೆ ಕಥೆಗಳ ಕವಚವನ್ನು ತೊಡಿಸಿರುವ ಮಾಣಿಕ್ಕಕೋಶ. 
ಇದು ಜೈನ ಧರ್ಮದ ಉತ್ಪಷ್ಟ ಕೈಪಿಡಿ, ವಸ್ತುಕೋಶ, ಇದು ಸಾವಿರಾರು ವರ್ಷಗಳ 
ಪರಂಪರೆಯಿಂದ ಮೌಖಿಕವಾಗಿ ಗುರುವಿನಿಂದ ಶಿಷ್ಕಪರಂಪರೆಗೆ ತಲೆಮಾರಿನಿಂದ ತಲೆಮಾರಿಗೆ 
ಉಳಿದು ಬಂದ ಜಿನವಾಣಿ. ಸೈದ್ದಾಂತಿಕ ಸಂಗತಿಯೊಂದಿಗೆ ಆಯಾ ತತ್ತ್ವಗಳನ್ನು ತಿಳಿಯಾಗಿ 
ಸುಬೋಧವಾಗುವಂತೆ ದೃಷ್ಟಾಂತ ಕಥೆಗಳನ್ನು ನಿರೂಪಿಸಲಾಗಿದೆಯೆಂಬುದು ಈ ಆರಾಧನಾ 
ಗ್ರಂಧ ಹಿರಿಮೆ, .......... ಆರಾಧನಾದಲ್ಲಿರುವ ಗಾಹಗಳಲ್ಲಿ ಒಂದು ಸಂಯೋಜನೆಯಿದೆ. 
ಜೈನ ಪರಂಪರೆಯಲ್ಲಿ ಪ್ರಚಲಿತವಿದ್ದ ಐತಿಹ್ಮಗಳನ್ನು ಕಥೆ, ಆಖ್ಕಾನ, ಉಪಾಖ್ಕಾನಗಳನ್ನು, 
ಅದರ ಹೊರಮೈ ವಿವರಗಳನ್ನು, ವರ್ಣನೆ-ವಿಸ್ತಾರಗಳನ್ನು ಎರಡು ಸಾಲಿಗಿಳಿಸಿ 
ಸಂಕೇತೀಕರಣಗೊಳಿಸಲಾಗಿದೆ" ಎಂಬ ಉಪಯುಕ್ತವಾದ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. 

ನಾವು ಹಂಪನಾ ಸಂಪಾದನೆಯಲ್ಲಿ ತಪ್ಪದೆ ಗುರುತಿಸಬೇಕಾದ ಇನ್ನೊಂದು 
ಸಂಗತಿಯಿದೆ. ಆರಾಧನಾದ ಬಗ್ಗೆ ಸಂಸ್ಕೃತದಲ್ಲಿ ಬಂದಿರುವ ವ್ಕಾಖ್ಕಾನ ಗ್ರಂಥಗಳನ್ನೂ 
ಅವರು ಗುರುತಿಸಿದ್ದಾರೆ. ಅಲ್ಲದೆ ಆರಾಧನಾದ ಆವೃತ್ತಿಗಳನ್ನು ಸಂಕ್ಷಿಪ್ತವಾಗಿ 
ಪರಿಚಯಿಸಿಕೊಟ್ಟಿದ್ದಾರೆ. ಇವೆಲ್ಲ ಆರಾಧನಾ ಕರ್ಣಾಟ ಟೀಕಾದ ಓದಿಗೆ ಹಿನ್ನೆಲೆಯಾಗಿ 


XXL 


ನಿಲ್ಲಬಲ್ಲ ಉಪಯುಕ್ತ ವಿಚಾರಗಳಾಗಿದ್ದು ಇಲ್ಲೆಲ್ಲ ಹಂಪನಾ ಅವರ ವ್ಕಾಪಕ ಅಧ್ಯಯನದ 
ಛಾಪು ಒಡೆದು ಕಾಣುತ್ತದೆ. ಕವಿ ಭ್ರಾಜಿಷ್ಣುವಿನ ಚರಿತ್ರೆಯನ್ನು ಕಟ್ಟಿಕೊಡಲು ಹಂಪನಾ 
ಅವರು ಮಾಡಿದ ಪ್ರಯತ್ನ ಶ್ಲಾಘನೀಯವಾಗಿದೆ. (ಪುಟ ೩೪-೪೬) ಚರ್ಚೆಯ ಆರಂಭದಲ್ಲಿ 
'ಆರಾಧನಾ ಕರ್ನಾಟಕ ಟೀಕಾ'ದ ಕರ್ತೃ ಭ್ರಾಜಿಷ್ಣು ಎಂಬುದನ್ನು ಹಂಪನಾ ಮತ್ತೊಮ್ಮೆ 
ಪ್ರಮಾಣೀಕರಿಸಿದ್ದಾರೆ. | 

ಭ್ರಾಜಿಷ್ಣು ಎಂಬುದು ಜೈನರ ಆದಿತೀರ್ಥಂಕರನಾದ ವೃಷಭನಾಥನ ಹೆಸರುಗಳಲ್ಲಿ 
ಒಂದು ಎಂಬುದನ್ನು ಹಂಪನಾ ಗುರುತಿಸಿದ್ದಾರೆ. ಪುಣ್ಕಾಸ್ರವ ಕಥಾಕೋಶ' (ಸಂಸ್ಕೃತ) ಕೃತಿಯ 
ಕರ್ತ ರಾಮಚಂದ್ರಮುನಿಯು ಬ್ರಾಜಿಷ್ಣುವನ್ನು ನಮ್ಮ ಕಣ್ಣ ಮುಂದ ತಂದು 
ನಿಲ್ಲಿಸಿದವನೆಂಬುದನ್ನು ಅವರು ಆಧಾರಸಮೇತವಾಗಿ ಸಾಧಿಸಿದ್ದಾರೆ. ವಡ್ಡಾರಾಧನೆಯ ಮೂಲ 
ಮತ್ತು ಕರ್ತೃವಿನ ಕುರಿತಾಗಿ ಚರ್ಚಿಸಿದ ಡಾ. ಕಲಬುರ್ಗಿ ಅವರು ಡಿ.ಎಲ್‌.ಎನ್‌. ಮತ್ತು 
ಡಾ ಉಪಾಧ್ಯೆ ಅವರ ಅಭಿಪ್ರಾಯಗಳನ್ನು ವಿಮರ್ಶಿಸಿ ಸರಿಯಾದ ನಿರ್ಧಾರಕ್ಕೆ ಬಂದಿರುವುದನ್ನು 
ಹಂಪನಾ ಅವರು ತಪ್ಪದೆ ಗುರುತಿಸಿರುವುದು ವಿಶೇಷವಾಗಿದೆ. ಇದು ಪ್ರಾಮಾಣಿಕ ಸಂಶೋಧಕನ 
ಗುಣಲಕ್ಷಣ. "ಇನ್ನು ಮುಂದೆ ಕನ್ನಡ ಕೃತಿಯ ಹೆಸರು ವಡ್ಡಾರಾಧನೆಯಲ್ಲ. 'ಆರಾಧನಾ 
ಕರ್ಣಾಟ ಟೀಕೆ' ಎಂದೂ ಕರ್ತೃವಿನ ಹೆಸರು ಶಿವಕೋಟ್ಕಾಚಾರ್ಯನಲ್ಲ ಭ್ರಾಜಿಷ್ಣು ಎಂದೂ 
ಕರೆಯಬೇಕೆನಿಸುತ್ತದೆ" ಎಂಬ ಕಲಬುರ್ಗಿಯವರ ಅಭಿಪ್ರಾಯವು ಹಂಪನಾ ಅವರನ್ನು ನಿಜದ 
ನೆಲೆಗೆ ಕರೆದೊಯ್ದಿದೆ ಎನ್ನಬಹುದು. ಕಲಬುರ್ಗಿ ಅವರ ಅಭಿಪ್ರಾಯದಲ್ಲಿದ್ದ ಅನುಮಾನವನ್ನು 
ಪರಿಹರಿಸಿ ಕೃತಿಯ ಹಸರು 'ಆರಾಧನಾ ಕರ್ಣಾಟ ಟೀಕಾ' ಎಂದೂ, ಅದರ ಕರ್ತೃ ಭ್ರಾಜಿಷ್ಣು 
ಎಂದೂ ಅವರು ಆಧಾರಸಹಿತವಾಗಿ ಸ್ಲಿರೀಕರಿಸಿದ್ದಾರೆ. ವಾಸ್ತವವಾಗಿ ಇದು ಡಿ.ಎಲ್‌.ಎನ್‌. 
ಉಪಾಧ್ಯ, ಹಂಪನಾ ಅವರ ನಿರಂತರ ಪ್ರಯತ್ನದ ಫಲವೆನ್ನಬಹುದು. ಜೊತೆಗೆ ಡಾ. ಕಲಬುರ್ಗಿ, 
ಡಾ. ಸೀತಾರಾಮ ಜಾಗೀರದಾರ್‌, ಡಾ. ಎಂ.ಬಿ. ನೇಗಿನಹಾಳ ಮೊದಲಾದ ವಿದ್ವಾಂಸರ 
ಮಹತ್ವದ ಅಧ್ಯಯನಗಳೂ ಈ ಕೊಡುಗೆಗೆ ಸಾಧಕಗಳಾಗಿವೆ. . 

ಭ್ರಾಜಿಷ್ಣುವಿನ ಕಾಲ ನಿರ್ಣಯದ ಬಗ್ಗೆ ಹಂಪನಾ ಅವರು ಮಾಡಿದ ಚರ್ಚೆ 
ಮಹತ್ವದ್ದಾಗಿದೆ. ವಡ್ಡಾರಾಧನೆಯಲ್ಲಿರುವ ಉದ್ಧೃತ ಪದ್ಮಗಳ ಮೂಲ ಆಕರಗಳನ್ನು 
ಶೋಧಿಸಿ, 'ಅದೌ ಜನ್ಮಜರಾರೋಗ' ಎಂಬ ಶ್ಲೋಕವು ೮೯೮ರ ಗುಣಭದ್ರಾಚಾರ್ಕರ 
ಉತ್ತರಪುರಾಣದಲ್ಲಿರುವುದನ್ನಾಧರಿಸಿ ಈ ಕೃತಿಯ ಕಾಲ ೧೧ನೆಯ ಶತಮಾನ ಎಂದು 
ಉಪಾಧ್ಮಯವರು ತಿಳಿಸಿದ್ದರು. ಕೃತಿಯ ಕಾಲ ಪಂಪಭಾರತಕ್ಕಿಂತ ಹಿಂದಿನದೆಂದೂ, ಕ್ರಿ.ಶ. 
೯೨೦ ಇರಬಹುದು ಎಂದು ಡಿ.ಎಲ್‌.ಎನ್‌. ಭಾವಿಸಿದ್ದರು. ಡಾ. ಎಂ.ಬಿ. ನೇಗಿನಹಾಳ 
ಅವರು ಕ್ರಿ.ಶ. ೮೦೦ ಎಂದು ವಾದಿಸಿದ್ದರು. ಅವರ ಅಭಿಪ್ರಾಯಗಳನ್ನು ವಿಮರ್ಶಿಸಿ, ಕೃತಿಯ 
ಭಾಷೆಯ ಆಧಾರದಿಂದ ಸುಮಾರು ಕ್ರಿ.ಶ. ೮೦೦-೮೭೦ಇದರ ಕಾಲವಾಗಿರಬಹುದೆಂದು 
ಹಂಪನಾ ತಿಳಿಸಿದ್ದಾರೆ. 


700001 


ಭ್ರಾಜಿಷ್ಟುವು ದಕ್ಷಿಣ ಕನ್ನಡ ಜಿಲ್ಲೆಯವನಾಗಿರಬೇಕೆಂಬ ಕುಂದಣಗಾರರ ವಾದವನ್ನು 
ಕೋಗಳಿ(ಜಿ-ಬಳ್ಳಾರಿ)ಯವನಾಗಿರಬೇಕೆಂಬ ಡಿ.ಎಲ್‌.ಎನ್‌. ವಾದವನ್ನೂ ತಳ್ಳಿ ಹಾಕಿದ 
ಹಂಪನಾ ಅವರು ಕವಿಯು ಗುಲಬರ್ಗಾ ಬೀದರ್‌ ಪ್ರದೇಶದವನೆಂದು ಸಾಧಿಸಲು 
ಪ್ರಯತ್ನಿಸಿದ್ದಾರೆ. ಬೇರೆ ಬೇರೆ ಕಥೆಗಳಲ್ಲಿ ಪಳ್ಳಿಖೇಡ, ಮಳಯಖೇಡ, ವೆಂಣಾನದಿ, 
ವೇಣಾತಟಾಕ ಮೊದಲಾದ ರಾಷ್ಟ್ರಕೂಟ ಪರಿಸರದ ಗ್ರಾಮ ನದಿಗಳನ್ನು ಭ್ರಾಜಿಷ್ಟು 
ಹೆಸರಿಸಿರುವುದನ್ನಾಧರಿಸಿ (ಈ ಹೆಸರುಗಳು ಮೂಲದಲ್ಲಿರದೆ ಭ್ರಾಜಿಷ್ಣುವಿನಲ್ಲಿ ಮಾತ್ರ ಬಂದಿವೆ) 
ಅವನು .ಗುಲಬರ್ಗಾ-ಬೀದರ್‌ ಪ್ರದೇಶದವನಾಗಿರಬೇಕೆಂದು ಹಂಪನಾ ಸರಿಯಾಗಿಯೇ 
ಊಹಿಸಿದ್ದಾರೆ. ಕವಿಯು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿದ್ದವನೆಂದೂ ಕ್ರಿ.ಶ. ೮೦೦-೮೭೦ರ 
ಅವಧಿಯಲ್ಲಿ ಈ ಕೃತಿಯನ್ನು ರಚಿಸಿರಬಹುದೆಂದೂ ಹಂಪನಾ ಅವರು ತಿಳಿಸಿರುವುದು 
ಸತರ್ಕವಾಗಿದೆ. ದೊರೆತಿರುವ ಆರಾಧನಾ ಗ್ರಂಥದ ಟೀಕೆಗಳಲ್ಲಿ ಪ್ರಾಚೀನವೆಂದು 
ಭಾವಿಸಲಾಗಿದ್ದ ಅಪರಾಜಿತ ಸೂರಿಯ 'ವಿಜಯೋದಯ' (ಕಾಲ ಸುಮಾರು ೯-೧೦ನೆಯ 
ಶತಮಾನದ ಪೂರ್ವಾಧಗಿಕ್ಕಿಂತ ೯ನೆಯ ಶತಮಾನದ ಬ್ರಾಜಿಷ್ಣುವಿನ ಕನ್ನಡ ಟೀಕೆಯೇ 
ಪ್ರಾಚೀನವಾದುದು ಎಂಬ ವಿಶೇಷಾಂಶವನ್ನೂ ಹಂಪನಾ ಅವರು ಗುರುತಿಸಿದ್ದಾರೆ. 

ಬೃಹತ್‌ ಪ್ರಮಾಣದಲ್ಲಿದ್ದ ಆರಾಧನಾ ಕರ್ನಾಟಕ ಟೀಕಾ ಗ್ರಂಥದಿಂದ ಈಗಿರುವ 
೧೯ ಕತೆಗಳನ್ನಷ್ಟೇ ಏಕೆ ಆಯ್ದುಕೊಂಡರು ? ಯಾರು? ಯಾವಾಗ ? ಎಂಬ ಪ್ರಶ್ನೆಗಳಿಗೂ 
ಹಂಪನಾ ಅವರು ಕೊಟ್ಟಿರುವ ಉತ್ತರ ಸಮಾಧಾನಕಾರಿಯಾಗಿದೆ. 

೧೧-೧೨ನೆಯ ಶತಮಾನದ ಸುಮಾರಿಗೆ ರಾಷ್ಟ್ರಕೂಟರ ಕುಸಿತ, ಉತ್ತರ ಶೈವ ಮತ್ತು 
ಇತರ ಸಮಯಗಳ ಪ್ರಾಬಲ್ಯದ ಪರಿಣಾಮವಾಗಿ ಜೈನ ಧರ್ಮ ವಿಘಟನೆಯಾಗತೊಡಗಿತು. 
ಆ ಸಂದರ್ಭದಲ್ಲಿ ಜೈನ ಗೃಹಸ್ಥರಿಗೂ, ಗುರುಗಳಿಗೂ ಆತ್ಮಸ್ಸೈರ್ಮ ತುಂಬುವುದು 
ಅನಿವಾರ್ಯವಾಗಿತ್ತು. ಘೋರ ವಿಪತ್ತು ಒದಗಿದಾಗಲೂ ಧರ್ಮವನ್ನು ಬಿಡಲಾರದೆ ಬದುಕಿದ 
ಗಟ್ಟಿಗರ ದೃಷ್ಟಾಂತಗಳನ್ನು ಮುಂದಿಟ್ಟು ಜನತೆಯನ್ನು ಹುರಿದುಂಬಿಸಬೇಕಾಗಿತ್ತು. ಇದನ್ನು 
ಮನಗಂಡ ಜೈನ ಮುನಿಯೊಬ್ಬರು ೧೯ ಕಥೆಗಳನ್ನು ಮಾತ್ರ ಹೊರತೆಗೆದು ಹುರಿಗೊಳಿಸಿರಬೇಕು. 
ಅದು ಮುಂದೆ ನಾಡಿನಾದ್ಕಂತ ಪ್ರಸಾರ ಹೊಂದಿರಬೇಕು. ಈ ಕೆಲಸ ಮಾಡಿರುವ ಮುನಿಯೇ 
'ಭ್ರಾಜಿಷ್ಣುವಿನ ಅಭಿಪ್ರಾಯದಲ್ಲಿ ಈ ಕಥೆಯನ್ನು ಹಳುತ್ತೇನೆ* ಎಂದು ಹೇಳಿರಬೇಕು. 
ಈ ಕೆಲಸ ಸುಮಾರು ೧೨ನೆಯ ಶತಮಾನದಲ್ಲಿ ನಡೆದಿರಬೇಕು ಎಂಬ ಹಂಪನಾ ಅವರ 
ವಿಚಾರಗಳು ಕೃತಿರಚನೆಯ ಉದ್ದೇಶ, ಕಾಲ, ಮೊದಲಾದವುಗಳನ್ನು ಸಂಶಯಕ್ಕೆಡೆಯಿಲ್ಲದಂತೆ 
ಸ್ಪಷ್ಟಪಡಿಸುತ್ತವೆ. ಈ ವಿಚಾರಗಳ ಬಗ್ಗೆ ಇನ್ನಷ್ಟು ಸಂವಾದ ನಡೆಯಬೇಕು ಎಂದು ಹಂಪನಾ 
ಹೇಳಿರುವುದು ಉತ್ತಮ ಸಂಶೋಧಕನ ತೆರೆದ ಮನಸ್ಸಿನ ಪ್ರತೀಕವಾಗಿದೆ. 


ಪೂರ್ವೋಕ್ತವಾಗಿರುವ "ಮತ್ತೀ ಕಥೆಯಂ ಭ್ರಾಜಿಷ ಟರಾಧನೆಯಭಿಪ್ರಾಯದೊಳ್‌ ಪೇಟ್ದುದು" 
ಎಂಬ ಹೇಳಿಕೆಯನ್ನು ಇಲ್ಲಿ ಹಂಪನಾ ಬೇರೆ ರೀತಿಯಲ್ಲಿ ಅರ್ಥೈಸಿದಂತೆ ತೋರುತ್ತದೆ. 


೫೦1 


ಆರಾಧನಾ ಕರ್ಣ ಟೇಕ್‌ `: ಸಾಹಿತ್ಯ ಸಂಪತ್ತು ಎಂಬ ಭಾಗದಲ್ಲಿ ಕವಿಯ ಭಾಷೆ 
ಕಣ'ನಕಲೆ, ಸಾಮಾಜಿ" ಪ್ರಜ್ಞೆ ಚಾರಿತ್ರಿಕ ಪ್ರಜ್ಞ ಮೊದಲಾದ ವಿಷಯಗಳನ್ನು 
ಉದಾಹರಣೆಃ: ಇಂ! : ವಿಶ್ಲೇಷಿಸಿದ್ದಾರೆ. ` 

ಸಾಮಾನ್ಯ ನೋಟಕ್ಕೆ ಹಂಪನಾ ಆವೃತ್ತಿಯ ವಿಶೇಷವೇನೆಂಬುದು ಹೊಳೆಯಲಿಕ್ಕಿಲ್ಲ. 
ಸೂಕ್ಷ್ಮ ಓದಿಗೆ (Micro Level Reading) ಮಾತ್ರ ನಿಲುಕಬಹುದಾದ ಅನೇಕ ಹೊಸ 
ಅಂಶಗಳು ಅದರಲ್ಲಿ ವೆ. "ವಡ್ಡಾರಾಧನೆಯನ್ನು ಕುರಿತು ಇದುವರೆಗೆ ಸುಮಾರು ೫೨ ಲೇಖನಗಳು 
ಪ್ರಕಟವಾಗಿವೆ. ಅವುಗಳಲ್ಲಿ ಇಪ್ಪತ್ತು ಲೇಖನಗಳೂ ಮತ್ತು ಒಂದು ಮಹಾಪ್ರಬಂಧ ನನ್ನವು" 
ಎಂಬ ಹಂಪನಾ ಅವರ ಮಾತು ಗರ್ವದಿಂದ ಹೇಳಿರುವುದಲ್ಲ. ವಡ್ಡಾರಾಧನೆಯೊಂದಿಗಿನ 
ತಮ್ಮ ಆತ್ಮೀಯತೆ ಮತ್ತು ಅಧಿಕಾರದ ಬಗ್ಗೆ ಅರಿಕೆ ಮಾಡಿಕೊಳ್ಳಲು ಆ ಮಾತನ್ನು ಹೇಳಿದ್ದಾರೆ. 
ಡ) ಓದುಗ ಕೇಂದ್ರಿತ ವಿಚಾರಗಳು: 

ಒಂದು ಕೃತಿಯ ನಿಜವಾದ ಸಾರ್ಥಕತೆ ಅದು ಓದುಗರನ್ನು ತಲುಪುವದರಲ್ಲಿರುತ್ತದೆ. 
ಹಾಗೂ ಓದುಗರು ಆ ಕೃತಿಯ ಕುರಿತಾಗಿ ವೃಕ್ತಪಡಿಸುವ ಅಭಿಪ್ರಾಯಗಳ ಆಳದಲ್ಲಿರುತ್ತದೆ. 
ಈ ದೃಷ್ಟಿಯಿಂದ ನೋಡಿದಾಗ ವಡ್ಡಾರಾಧನೆ ಎಂಬ ಹೆಸರಿನೊಂದಿಗೆ ತಾನು ವಿದ್ವಾಂಸರ 
ಕಣ್ಣಿಗೆ ಬಿದ್ದಾಗಿನಿಂದ ಹಿಡಿದು ಇಂದಿನ ಆರಾಧನಾ ಕರ್ಣಾಟ ಟೀಕಾ ಆಗುವವರೆಗೂ ಈ 
ಕೃತಿ ವಿದ್ವಾಂಸರನ್ನು ಮತ್ತು ಓದುಗರನ್ನು ಕೆಣಕುತ್ತ ಬಂದಿದೆ. ಇದು ಈ ಕೃತಿಯ ಮಹತ್ವಕ್ಕೆ 
ಸಾಕ್ಸಿ. 

ಈ ಕೃತಿಯ ಕುರಿತಾಗಿ ಕೆ.ಬಿ. ಪಾಠಕ, ಆ.ನೇ. ಉಪಾಧ್ಯೆ, ಕೆ.ಜಿ. ಕುಂದಣಗಾರ, 
ಎಂ. ಗೋವಿಂದ ಪೈ ಮುಂತಾದವರು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಮಾಡಿದ ಬಿಡಿ ಬಿಡಿ 
ಚರ್ಚೆಗಳು ಸಾಕಷ್ಟಿವೆ. ಒಂದು ಅಂದಾಜಿನ ಪ್ರಕಾರ ಇದುವರೆಗೆ ಹಳೆಯ ವಡ್ಡಾರಾಧನೆಗೆ 
ಸಂಬಂಧಿಸಿ ಸುಮಾರು ೬೦ ರಷ್ಟು ಲೇಖನಗಳು ಪ್ರಕಟವಾಗಿವೆ. ೫ ಪಿಎಚ್‌.ಡಿ 
ಮಹಾಪ್ರಬಂಧಗಳು ಪ್ರಕಟವಾಗಿವೆ. ವಡ್ಡಾರಾಧನೆ ಸಂಬಂಧವಾದ ಕೃತಿಯ ವಿವರಗಳು 
ಇಲ್ಲಿವೆ." * 
ವಡ್ಡಾರಾಧನಾ ಕಥಾಲೋಕ :ಆರ್‌.ಎಲ್‌.. ಅನಂತರಾಮಯ್ಯ, ೧೯೭೧ 
ವಡ್ಡಾರಾಧನೆ (ಪ್ರಚಾರೋಪನ್ಮಾಸ ಮಾಲೆ): ಹಂಪ ನಾಗರಾಜಯ್ಕ-೧೯೬೮ 
ವಡ್ಡಾರಾಧನೆ (ಕವಿಕಾವ್ಮ ಪರಂಪರೆ) ವೀ. ಸೀತಾರಾಮಯ್ಯ -೧೯೭೭ 
ವಡ್ಡಾರಾಧನೆಯ ಕಥಾಗುಚ್ಛ; ಎಸ್‌.ಬಿ. ತೋಟದ -೧೯೭೯ 
ವಡ್ಡಾರಾಧನೆಯ ಕತೆಗಳು : ಕೆ. ನಾಗೇಂದ್ರಪ್ಪ -೧೯೬೩ 
ವಡ್ಡಾರಾಧನೆಯ ಕಥೆಗಳು : ಬಿ. ಶಂಕರಭಟ್ಟ - ೧೯೫೮ 
ವಡ್ಡಾರಾಧನೆಯಲ್ಲಿ ಸ್ತ್ರೀ: ಧವಳ ಶ್ರೀ -೧೯೬೯ 


ಣೆ ಜಿ ಚಿ ಏಂ 


(- 


ಕೃಪೆ : ವಡ್ಡಾರಾಧನೆ : ಸಮಗ್ರ ಅಧ್ಯಯನ, ಹಂಪನಾ, ಪುಟ -೪೦೩ 


XXXXIV p 


೧೦. 


೧೧. 
ಈ 


೧೩, 
೧೪. 
೧೫. 
೧೬. 
೧೭. 


ಶಿವಕೋಟಾಚಾರ್ಕರ ವಡ್ಡಾರಾಧನೆ :ಟಿ. ಕೇಶವ ಭಟ್ಟ (ಗದ್ಮಾನುವಾದ ಸಹಿತ - 
೧೯೭೬) 

ಶಿವಕೋಟಾಚಾರ್ಕ ವಿರಚಿತ ವಡ್ಡಾರಾಢನೆ: ಡಿ.ಎಲ್‌. ನರಸಿಂಹಾಚಾರ್‌ (೬ನೆಯ 
ಮುದ್ರಣ) ೧೯೭೯ 

ವಡ್ಡಾರಾಧನೆಯ ಕಥೆಗಳು : ಬಿ. ಶಂಕರಭಟ್ಟ ಮತ್ತು ಬಿ. ಮಹಾಬಲೇಶ್ವರ ಶರ್ಮ 
(೧೪ ಕಥೆಗೆಳು ಮಾತ್ರ) -೧೯೪೩ 

ಸುಕುಮಾರಸ್ವಾಮಿ : ಬಿ.ಎಸ್‌. ಸ್ವಾಮಿ -೧೯೭೯ 

A Descriptive Grammar of Vaddaradhane M. Litt Dissertation 
unpublished : Dr. K. Kushalappa Gowda 

Vaddaradhane - A study : Dr. B.K. Khadabadi- 1979 

ವಡ್ಡಾರಾಧನೆ : ಸಮಗ್ರ ಅಧ್ಯಯನ : ಹಂಪ ನಾಗರಾಜಯ್ಯ -೧೯೯೯ 
ವಡ್ಡಾರಾಧನೆ :ಹಂ.ಪ. ನಾಗರಾಜಯ್ಯ, ೧೯೯೩ 

ವಡ್ಡಾರಾಧನೆ : ಸಾಂಸ್ಕೃತಿಕ ಮುಖಾಮುಖಿ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
ಇವೆಲ್ಲ ಅಂದು ವಡ್ಡಾರಾಧನೆಯಾಗಿದ್ದ, ಇಂದಿನ ಆರಾಧನಾ ಕರ್ಣಾಟ ಟೀಕಾ 
ಕೃತಿಗೆ (ಪಠ್ಯಕ್ಕೆ) ಸಂಬಂಧಿಸಿದ ಕೃತಿಗಳೇ ಆಗಿವೆಯೆಂದು ಭಾವಿಸುವುದರಲ್ಲಿ ತಪ್ಪೇನಿಲ್ಲ. 
ಒಟ್ಟಾರೆ ಬಹುಚರ್ಚಿತ ಕನ್ನಡ ಕೃತಿಗಳಲ್ಲಿ 'ಆರಾಧನಾ ಕರ್ಣಾಟ ಟೀಕಾ' ಕೂಡ 
ಒಂದಾಗಿದೆಯೆಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. 


XXXXAV 


ಕ್ರ 


ಭ್ರಾಜಿಷ್ಣು ವಿರಚಿತ 
ಆರಾಧನಾ ಕರ್ಣಾಟಟೀಕಾ 


ಪೀಠಿಕೆ 


ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೇ 


ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಕಾ ದರ್ಪಣಾಯತೇ ॥ 


ಶ್ರೀ ವೀರ ವರ್ಧಮಾನ ಭಟ್ಟಾರಕರ್ಗೆ ನಮಸ್ಕಾರಂಗೆಯ್ದು ದೇವೋಪಸರ್ಗ 
ಮನುಷ್ಕೋಪಸರ್ಗ ತಿರಿಕೋಪಸರ್ಗಮಚೇತನೋಪಸರ್ಗಮುಂದಿಂತು 
ಚತುರ್ವಿಧಮಪ್ಪುಷಸರ್ಗಮುಮಂ ಪಸಿವು ನೀರಟ್‌ ಮೊದಲಾಗೊಡೆಯ ಇಪ್ಪತ್ತೆರಡು 
ಪರೀಷಹಂಗಳುಮಂ ಸೈರಿಸಿ ಅಯ್ದುಮಿಂದ್ರಿಯಂಗಳಂ ಗೆಲ್ಲು ಬಾಹ್ಮಾಭ್ಯಂತರ ಪರಿಗ್ರಹಂಗಳಂ 
ತೊಟ್‌ದು ದ್ವಾದಶವಿಧಮಪ್ಪ ತಪದೊಳ್‌ ನೆಗಟ್ಟು ಪ್ರಾಯೋಪಗಮನದಿಂ ಸನ್ಮಸನಂಗೆಯ್ದು 
ಕರ್ಮಕ್ಷಯಂಗೆಯ್ದು ಮೋಕ್ಷಕ್ಕೆವೋದ ಮತ್ತಂ ಸರ್ವಾರ್ಥಸಿದ್ಧಿಯೊಳ್‌ ಪುಟ್ಟಿದ 
ಮಹಾಪುರುಷರ್ಕಳ ಕಥೆಗಳಂ ಪೇಟ್ವಲ್ಲಿ ಮುನ್ನಂ ಸುಕುಮಾರಸ್ವಾಮಿಯ ಕಥೆಯಂ 
ಪೇೋಖ್‌ಂ. 


೧. ಸುಕುಮಾರಸ್ಪಾಮಿಯ ಕಥ 


ಗಾಹೆ ॥ ಭಲ್ಲುಕ್ಕಿಏ [ತಿರತ್ತಂ। ಖಜ್ಜಂತೋ ಘೋರವೇದಣಟ್ಟೋಪಿ 
ಆರಾಧಣಂ ಪವಣ್ಣೋ ಜ್ಹಾಣೇಣ ಅವಂತಿ ಸುಕುಮಾರೋ ॥ 


[ಬೆಲ್ಲುಕ್ಕೀ ಏ- ಮುನ್ನಿನ ಜನ್ಮಾಂತರದತ್ತಿಗೆಯಪ್ಪ ಪೆಣ್ಣುನರಿಯಿಂದಂ | ತಿರತ್ತಂ 
ಖಜ್ಜಂತೋ - ಮೂಟುದಿವಸಂ ನಿರಂತರಮಿರುಳು ಪಗಲುಂ ತಿನೆಪಡುತ್ತಿರ್ದೊನಾಗಿಯುಂ। 
ಘೋರ ವೇದಣಟ್ಕೋಪಿ -ಕಡಿದಪ್ಪ ವೇದನೆಯಿಂದಂ ಬಲ ದೊನಾಗಿಯುಂ। ಆರಾಧಣಂ- 
ಸಮ್ಮಗ್ಹರ್ಶನ ಜ್ಞಾನ ಚಾರಿತ್ರಾ ತ್ಮಕಮಪ್ಪಾರಾಧನೆಯಂ | ಜ್ಹಾಣೇಣ - ಉತ್ತಮ ಧ್ಯಾನ 
ದಿಂದಂ | ಅವಂತಿ ಸುಕುಮಾರೋ - ಅವಂತಿ ಸುಕುಮಾರಸ್ವಾಮಿ | ಪವಣ್ಣೋ 
ಪೂರ್ದ್ದಿದೊಂ!] 


೪ / ಆರಾಧನಾ ಕರ್ಣಾಟಟೀಕಾ 


ಅದೆಂತೆಂದೊಡೆ - 

ಈ ಜಂಬೂದ್ವೀಪದ ದಕ್ಷಿಣ ಭರತಕ್ಷೇತ್ರದೊಳ್‌ ವತ್ಸೆಯೆಂಬುದು ನಾಡಲ್ಲಿ 
ಕೌಶಂಬಿಯೆಂಬುದು 'ಪೊಟಲದನಾಳ್ದೊನತಿಬಳನೆಂಬೊನರಸನಾತನ ಮಹಾದೇವಿ 
ಮನೋಹರಿಯೆಂಬೊಳ್‌ ಪೆಸರ್ಗೆ ತಕ್ಕಂತೆ ನೋಡಿದವರ್ಗ್ಗೆಲ್ಲಂ ಸೊಗಯಿಸುವಳ್‌ ಸತ್ಯ 
ಶೌಚಾಚಾರ ಶೀಲಂಗಳಿಂ ಕೂಡಿದೊಳತ್ಕಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ 
ವಿಳಾಸ ವಿಭ್ರಮಂಗಳನೊಡೆಯಳಂತವರ್ಗ್ಗಳಿಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತಿರೆ, 
ಮತ್ತಾಯರಸನ ಮಂತ್ರಿ ಸೋಮಶರ್ಮನೆಂಬೊನಾತನ ಭಾರ್ಯೆ ಕಾಶ್ಮಪಿಯೆಂಬೊಳಾ 
ಇರ್ವ್ವರ್ಗ್ಗಂ ಮಕ್ಕಳಗ್ನಿಭೂತಿಯುಂ ವಾಯುಭೂತಿಯುಮೆಂಬೊರವರ್ಗ್ಗಳ್‌ ತಾಯ್‌ ತಂದೆಯ 
ಕಲ್ಪಿಯಂ ಗೆಯ್ಯದೆ ವೇದಂ ಮೊದಲಾಗೊಡೆಯ ಶಾಸ್ತ್ರಂಗಳನೋದದೆ ತಂದೆಯ ಪಡೆದ 
ಕಸವರಮಂ ಬಿಯಂಗೆಯ್ಕುತ್ತುಂ ಸಪ್ತಬ್ಧಸನಾಭಿಭೂತರಾಗಿ ನೆಗಟುತ್ತಿರೆ ಪಲಕಾಲದಿಂ ತಂದೆ 
ಕಲ್‌ದಡೆ ಸೋಮಶರ್ಮ್ಮಂಗೆ ಮಕ್ಕಳೊಳರಿಲ್ಲೆಂದರಸಂ ಬೆಸಗೊಂಡೊಡೊಳರೆಂದು 
ಪೇಟ್ಹೊಡವರ್ಗ್ಗೆ ಬಟ್‌ಯನಟ್ಟಿ ಬರಿಸಿ ಮಜ್ಜನದೊಳ್‌ ಮಿಸಿಸಿಯುಡಿಸಿ ತುಡಿಸಿಯೂಡಿ 
ತಂಬುಲಂಗೊಟ್ಟುಬ್ಬೆಗಂಬಡದಿರಿಮೆಂದು ನುಡಿದವರ್ಗ್ಗಳ ದುಃಖಮನಾಬ್‌ಸಿ ಬೀಡಿಂಗೆ 
ಪೋಗವೇಲ್ದ್ಟು ಕೆಲವು ದಿವಸದಿಂ ಬಟಕಿಯಟ್ಟಿ ಬರಿಸಿ ಯಾವ ವೋದುಗಳಂ 
ಬಲ್ಲಿರೆಂದಿರ್ವ್ವರುಮಂ ಬೆಸಗೊಂಡೊಡವರ್ಗ್ಗಳ್‌ ತಲೆಯಂ ಬಾಗಿ ಮಜುಮಾತುಗುಡದೆ 
ಕಣ್ಣನೀರಂ ತೀವಿ ನೆಲನಂ ಬರೆಯುತ್ತಮಿರೆ ಸಭೆಯೊಳಿರ್ದ್ದ್ವವರ್ಗ್ಗಳೆಲ್ಲಮಿವರ್‌ 
ಮೂರ್ಯರೇನುಮೋಡದುಗಳನಲಕಿಯರ್‌ ಸಪ್ತಬ್ಯಸನಾಭಿಭೂತರೆಂದರಸಂಗೆ 
ಪೇಖ್ದೊಡರಸನುಮವರ್ಗ್ಗಳನಟ್ಟಿ ಕಳೆದೊಡವರ ದಾಯಿಗಂ ಶಾಸ್ತ್ರಂಗಳಂ ಬಲ್ಲೊಂಗಂ 
ಮಂತ್ರಿಪದವಿಯಂ ಬಾಟುಂ ಪ್ರತಿಪತ್ತಿಯುಮಂ ಕೊಟ್ಟುದಂ ಕೇಳ್ದಿರ್ವ್ವರುಮುಬ್ಬೆಗಂಬಟ್ಟು 
ವೈರಾಗ್ಯಪರಾಯಣರಾಗಿ ಕಪ್ಪಡಮುಟ್ಟು ಒಯಂದಿರಿದಿನ್ನಪ್ಪೊಡಮೋದುವೆಮೆಂದು ತಾಯ್ಗೆ 
ನುಡಿದೊಡಂತಪ್ಪೊಡೆ ಮಕ್ಕಳಿರಾ ಮಗಧೆಯೆಂಬುದು ನಾಡಲ್ಲಿ ರಾಜಗೃಹಮೆಂಬುದು 
ಪೊಟಲ್‌ ಅದನಾಳ್ವೊಂ ಸುಬಲನೆಂಬರಸನಾತನ ಮಹಾದೇವಿ ಸುಪ್ರಭೆಯೆಂಬೊಳವರ್ಗ್ಗಂ 
ಮಂತ್ರಿಯೆಮ್ಮಣ್ಣಂ ಸೂರ್ಯಮಿತ್ರನೆಂಬೊನೆಲ್ಲೋದುಗಳಂ ಬಲ್ಲೊನಾತಂ ನಿಮ್ಮನೋದಿಸಿ 
ಯೋಗ್ಯರಂ ಮಾಡುವಂತಿರೆ ನಿರೂಪಿಸಿ ಕಲ್ಪಿಸಿಯೋಲೆಯಂ ಬರೆಯಿಸಿ ನಿಮ್ಮ ಕೆಯ್ಕೊಳಟ್ಟಿದಪೆಂ 
ನೀಮುಂ ಪೋಗಿ ನಿಮ್ಮ ಮಾವನ ಪಕ್ಕದೊಳೋದಿಮೆಂದೋಲೆಯಂ ಬರೆಯಿಸಿ 
ಕೂಟ್ಟೊಡವರ್ಗ್ಗಳುಂ ತಾಯಂ ಬೀ್ಕೊಂಡು ಕತಿಪಯ ದಿವಸಂಗಳಿಂ ರಾಜಗೃಹಮನೆಯ್ದಿ 
ಸೂರ್ಯಮಿತ್ರನ ಮನೆಯಂ ಬೆಸಗೊಂಡು ಪೋಗಿ ಕಂಡೋಲೆಯನಿಕ್ಕಿದೊಡೆ 
ಸೂರ್ಯವಮಿತ್ರನೆಲ್ಲಿಂ ಬಂದಿರಾರೋಲೆಯೆಂದು ಬೆಸಗೊಂಡೊಡೆ ಕೌಶಂಬಿಯಿಂ ಬಂದೆವು 
ನಿಮ್ಮ ತಂಗೆಯಪ್ಪ ಕಾಶ್ಮಪಿಯಟ್ಟಿದೋಲೆಯೆಂದೊಡೋಲೆಯಂ ಬಾಜಿಸಿ ನೋಡಿ 
ಸೋಮಶರ್ಮಂ ಕಟ್‌ದುದುಮಂ ಮಂತ್ರಿಪದವಿ ಪೆಅರ್ಗ್ಗಾದುದುಮಂ ಮಕ್ಕಳ್‌ 
ಸಪ್ತಬೃಸನಾಭಿಭೂತರಾಗಿ ಬಾಟಂ ಕೆಟ್ಟುದುಮಂ ಶಾಸ್ತ್ರಜ್ಞರುಂ ಬುದ್ದಿಯೊಡೆಯರುಂ 


ಆರಾಧನಾ ಕರ್ಣಾಟಟೀಕಾ / ೫ 


ಯೋಗ್ಕರುಮಪ್ಪಂತು ಮಾಡಿಮೆಂದು ಮಕ್ಕಳಂ ತನಗೆ ನಿರೂಪಿಸಿಯಟ್ಟಿದುದುಮಂ 
ಇಂತಿವೆಲ್ಲಮುಮಂ ಬಾಜಿಸಿ ನೋಡಿಯಖಿದವರ್ಗ್ಗೆ ಪಸರಂಗೊಟ್ಟೆನಪ್ಪೊಡೆ ಮುನ್ನಿನಂತುರ್ಕಿ 
ಕಿಡುವರೆಂದು ಮನದೆ ಬಗೆದಗ್ನಿಭೂತಿ ವಾಯುಭೂತಿಗಳ್ಲಿಂತೆಂದಂ 

ಕಾಶ್ಮಪಿಯೆಂಬೊಳೆನಗೆ ತಂಗೆಯಿಲ್ಲ ಸೋಮಶರ್ಮನೆಂಬೊಂ ಮೆಯಿದುನನುಮಿಲ್ಲ 
ಸೂರ್ಯವಮಿತ್ರನೆಂಬ ಪೆಸರೆನಗುಂಟು ನಿಮ್ಮ ಮಾವನಪ್ಪ ಸೂರ್ಯವಮಿತ್ರನಲ್ಲೆನೆಂದವರ್ಗ್ಗೆ 
ನುಡಿದು ಮತ್ತಮಿಂತೆಂದಂ ನೀಮಾರ್ಗಾರಾದೊಡಮೇಂ ವಿದ್ಕಾರ್ಥಿಗಳಾಗಿಯೋದಂ 
ಕಲ್ಪೆಮೆಂಬಟ್ಲಿಯೊಳ್‌ ಬಂದಿರಪ್ಪೊಡೆ ಬಯ್ಯಂದಿರಿದು ಕಪ್ಪಡಮುಟ್ಟಿರುಳುಂ ಪಗಲುಮಲಸದೆ 
ನಿರ್ಬಂಧದಿಂದೋದಲಾರ್ಪೊಡೆ ನಿಮ್ಮನೋದಿಸಲಕ್ಕುಮೆಂದೊಡವರ್ಗಳುಮಿಂ ದಯೆಗೆಯ್ಕಿಂ ' 
ಮಹಾಪ್ರಸಾದಮೆಂದು ಪೊಡೆವಟ್ಟು ಹರ್ಷಚಿತ್ತರಾಗಿಯೊಳ್ಳಿತಪ್ಪ ದೆವಸ ವಾರ 
ವಿದ್ಕಾನಕ್ಸತ್ರದಂದು ತಮ್ಮನುಕೂಲದೊಳೋಜರ್ಗ್ಗೆಅಲಗಿ ಪೊಡೆವಟ್ಟು 
ವಿದ್ಕಾಪ್ರಾರಂಭಂಗೆಯ್ದರ್‌ ಸೂರ್ಯಮಿತ್ರನುಮವರನಿರುಳುಂ ಪಗಲುಂ ನಿರಂತರಂ 
ನಿರ್ವ್ವಂದದಿಂದೋದಿಸಿಯೇಟ್‌ಂಟು ಬರಿಸದಿಂದೊಳಗ್ಗೆನಾಲ್ಕು ವೇದಮುಮಾಜಂಗಮುಂ 
ಪದಿನೆಂಟು ಧರ್ಮಶಾಸ್ತ್ರಂಗಳುಂ ಮೀಮಾಂಸಾ ನ್ಮಾಯವಿಸ್ತರಂ ವ್ಮಾಕರಣಂ ಪ್ರಮಾಣಂ 
ಛಂದಮಳಂಕಾರಂ ನಿಘಂಟು ಕಾವ್ಯ ನಾಟಕಂಗಳುಂ ಚಾಣಾಕ್ಕಂ ಸಾಮುದ್ರಿಕಂ ಶಾಳಿಹೋತ್ರಂ 
ಪಾಳಕಾಪ್ಕಂ ಹಾನಿತಂ ಚರಕಾಶ್ವಿನೀಮತಂ ಬಾಹಟಂ ಸುಶ್ರುತಂ ಕ್ಲಾರಪಾನೀಯಂ 
ಮೊದಲಾಗೊಡೆಯ ನವ ವೈದ್ಮ್ಧಂಗಳಂ ಜ್ಕೋತಿಷಂ ಮಂತ್ರವಾದಂ ಮೊದಲಾಗೊಡೆಯ 
ಶಾಸ್ತ್ರಂಗಳೆಲ್ಲಮಂ ನೆಜೆಯೆ ಕಲ್ಪಿಸಿ ಯೋಗ್ಕರ್‌ ಮಾಡಿದೊಡವರ್‌ ನಿಮ್ಮ 
ಪ್ರಸಾದದಿಂದಮೆಲ್ಲಾ ಶಾಸ್ತ್ರಂಗಳಂ ಕಲ್ತು ಪಂಡಿತರೆಮಾದೆಮೆಂದಾದಮಾನುಮೊಸೆದುಮಿನ್ನೆಮ್ಮ 
ನಾಡಿಗೆ ಪೋಪೆಮೆಂದೋಜರ್ಗೆಜಗಿ ಪೂಡೆವಟ್ಟು ಬೀಟ್ಕೊಂಡಾಗಳೋಜರೆಂದರ್‌ ನೀಮೆಮ್ಮ 
ತಂಗೆಯ ಮಕ್ಕಳಿರ್‌ ಸೋದರಳಿಯಂದಿರಪ್ಪಿರ್‌ ನಿಮಗಾಂ ಪಸರಂಗೊಟ್ಟಿನಿಲ್ಲೇಕೆಂದೊಡೆ 
ಮುನ್ನಿನಂತೆ ತಂದೆಯಲ್ಲಿಯುರ್ಕ್ಕಿ ಕೆಟ್ಟಂತಿಲ್ಲಿಯುಮೆತ್ತಾನುಮುರ್ಕ್ಕಿ ಕಿಡುವರೆಂದು ನಿಮ್ಮಂ 
ಯೋಗ್ಯರಂ ಮಾಡುವುದು ಕಾರಣಮಾಗಿ ನಿಮಗೆ ಪರಸಂಗೊಟ್ಟೆನಿಲ್ಲನದರ್ಕೆ ಮುಳಿಯದಿರಿಂ 
ಕ್ಷಮಿಯಿಸಿಮೆಂದು ನುಡಿದುಡಲುಂ ತೊಡಲುಂ ಸಂಬಳಮುಮಂ ಕೊಟ್ಟು ಕಟೌ್‌ಪಿದಾಗಳ್‌ 
ಪಿರಿಯಾತನಗ್ನಿಭೂತಿಯೆಂಬೊಂ ಮಾವನೆಮಗೆ ಪಸರಂಗುಡದಿರ್ವ್ವರುಮಂ ಯೋಗ್ಕರಂ 
ಮಾಡಿದರೆಂದುಪಕಾರಮಂ ಮನದೆ ಬಗೆದಾದಮಾನುಂ ಸಂತೋಷಂಬಟ್ಟಂ ಕಿಟಿಯಾತಂ 
ವಾಯುಭೂತಿ ಸೂರ್ಯಮಿತ್ರನ ಗೆಯ್ದುದೆಲ್ಲಮನಪಕಾರಮೆಂದು ಬಗೆದೆಂದಪ್ಪೊಡಮೆಮ್ಮ 
ಮಾವಂ ಬಯ್ಯಂದಿರಿದು ತಂದ ಕೂಲ ನೆರಮೆಣ್ಣೆಯನಕ್ಕುಪ್ಪನಕ್ಕೆ ಕಟಿಯನಕ್ಕೆಂದಪ್ಪಡ 
ಮಿಕ್ಕಿಯುಮೆಜ್‌ ಯಿಸಿಯುವುಜ್‌ ಯಂ ಕೆಅ್‌ಗೆ ಪೋಗಿಮೀವಾಗಳ್‌ ತಲೆಗೆ 
ಪೂಸಲೆಣ್ಣೆಯನಪ್ಪಮೆಟಬ್‌ಯಿಸಿಯಟೌಯಂ ತಾಂ ದಿವ್ಯಮಪ್ಪಾಹಾರಂಗಳಂ ದೆವಸದೆವಸಕ್ಕಂ 
ಪಲರುಂ ನಂಟರ್ಕ್ಕಳುಂ ಆಳ್ಗಳುಂ ಬೆರಸುಣ್ಣುಂ ಪರ್ವ ದಿವಸದೊಳಪ್ಪಡ 
ಮೆಂದಾನುಮಿವರ್ಗ್ಗುಣಲಿಕ್ಕಿಮೆಂದಖೌಿಯಂ ಪಂಚಮಹಾಪಾತಕನೆಮ್ಮನೇಟಿಂಟು ಬರಿಸಂ 


೬ / ಆರಾಧನಾ ಕರ್ಣಾಟಟೀಕಾ 
48 ಕ 
ಪಗೆವರಂ ಬಗೆವಂತೆ ದಂಡಿಸಿದನೆಂದು ಮನದೊಳ್‌ ಮುನಿಸಂ ಭಾವಿಸಿ ಪೊಜಮಟ್ಟು ಪೋದನ್‌ 
ಅಂತಿರ್ವ್ವರುಂ ಪೋಗಿ ಕತಿಪಯ ದಿವಸಂಗಳಿಂ ಕೌಶಂಬಿಯನೆಯ್ದಿ ತಮ್ಮ ಮನೆಯಂ ಪೊಕ್ಕು 
ತಾಯಂ ಕಂಡು ತುಲೌ್‌ಲ್ಲೆಯ್ದು ತಮ್ಮ ಪಂಡಿತರಾಗಿ ಬಂದುದಂ ಪೇಟ್ದು ಮಿಂದುಂಡು 
ವಿಶ್ರಮಿಸಿಯೊಳ್ಳಿತಪ್ಪ ದಿವಸವಾರ ನಕ್ಬತ್ರ ಮೂಹೂರ್ತದೊಳತಿಬಳ ಮಹಾರಾಜನಂ 
ಕಂಡಿರ್ವ್ವರುಂ ಬೇಟ್‌ವೇಟುಪಶ್ನೋಕಿಸಿ ಕ್ರಿಯಾಕಾರಕ ಸಂಬಂಧದಿಂದಂ ವಕ್ಚಾಣಿಸಿ ತಮ್ಮ 
ಪಂಡತಿಕೆಯನಟ್‌ಪಿದೊಡೆ ಸಭೆಯೊಳಿರ್ದ್ದ ಪಂಡಿತ ಜನಂಗಳೆಲ್ಲಂ ಮೆಚ್ಚಿ ಪೊಗಚ್ಹೊಡರಸಂ 
ಸಂತುಷ್ಟ ಚಿತ್ತನಾಗಿಯೊಸೆದು ನಿಮ್ಮ ತಂದೆಯ ಮಂತ್ರಿ ಪದಮುಮಂ ಬಾಯುಮಂ 
ಕೈಕೊಳ್ಳಿಮೆಂದು ಕೊಟ್ಟಡೆ ಪ್ರಸಾದಮೆಂದೆಜಗಿ ಪೊಡೆವಟ್ಟು ಕೈಕೊಂಡು ಸುಖದೊಳ್‌ 
ಬಾಟುತ್ತುಂ ಪಲಂಬುರುಂ ಪಂಡಿತರ್ಕ್ಯಳ್ಲೋದುಗಳಂ ವಕ್ಚಾಣಿಸುತ್ತುಂ ಲೋಕದೊಳಂ 
ಅರಮನೆಯೊಳಂ ಪೂಜ್ಮರಾಗಿ ಸುಖಸಂಕಥಾ ವಿನೋದದೊಳ್‌ ಕಾಲಂ ಸಲೆ 
ಮತ್ತಿತ್ತ ರಾಜಗೃಹದೊಳ್‌ ಸೂರ್ಯಮಿತ್ರಂ ಸುಬಲಮಹಾರಾಜನ ತೊಟ್ಟನರ್ಫ್ಕ 
ಮಾಣಿಕ್ಕದುಂಗುರಮಂ ಕಳೆದು ತನಗೆ ತುಡಲ್ಕೆಂದು ಕೊಟ್ಟೊಡೊಂದು ದಿವಸಂ 
ಸಂಜೆವಾರಿಸಲೆಂದು ಪೋದಲ್ಲಿಯಾದಿತ್ಮಂಗಿದಿರಂ ನೀರಂ ಸೂಸುವಾಗಳ್‌ ಬೆರಲಿಂ ಜಗುಟ್ಹು 
ನೀರ್ವೆರಸು ಸೂಸಿ ತಾಮರೆಯೊಳುಂಗುರಂ ಬಿಟ್ಟತ್ತು ತಾನುಂ ನೋಡದೆ ಬಗೆಯದೆ ಕೆಮ್ಮನೆ 
ಕಿಟಿದಂತರಮಂ ಪೋಗಿ ಕೆಯ್ಕಂ ನೋಡಿ ಬೆರಲುಂಗುರಮಂ ಕಾಣದೆಲ್ಲಿ 'ಕೆಟ್ಟಿತ್ತೆಂದು 
ಪ್ರಮಾಣಮನಜ್‌ಯದೆ ಮಲ್ಮಲಂ ಮಖುಗುತ್ತಂಜಿ ದೆಸೆಗಳಂ ನೋಟ್ಡಿ ಶನನ್ನೆಗಂ 
ದೂರಾಂತರದೊಳಿರ್ದ್ದ ಸುಧರ್ಮರೆಂಬಾಚಾರ್ಯರಂ ದಿಬ್ಕಜ್ಮಾನಿಗಳಂ ಕಂಡಿವರೇನಾನುಂ 
ಬಲ್ಲರಪ್ಪೊಡೆ ಬೆಸಗೊಂಡು ನೋಲಪ್ಲಿನೆಂದು ಪೋಗಿ ಭಟಾರರಂ ಕಂಡು ಪಕ್ಕದಿರ್ದ್ವಾಗಳೀತಂ 
ಭಬ್ಮನೆಂಬುದನಜೌ್‌ದು ಏನಯ್ಕಾ ಅರಸರ ವಾರಕದ ಮಾಣಿಕದುಂಗುರಮಂ ಕಿಡಿಸಿ ಬಂದಿರೆ 
ಎಂದಾಗಳೆಜಗಿ ಪೂಡೆವಟ್ಟಿಂತಖೌ್‌ದರೊಳರೆಯೆಂದು ಪೊಗಟ್ಸ್ಡ್‌ರ್ದಿಂತು ಬೆಸಗೊಂಡಂ ಭಟ್ಟಾರಾ 
ಬೆಸಸಿಮಾಯುಂಗುರಮಂ ಕಾಣಲಕ್ಕುಮೆ ಎಂದಂಗೆ ಭಟಾರರ್ಕಾಣಲಕ್ಕುಮೆಂದರ್‌ ನಿನ್ನೆ 
ನೀನಾದಿತ್ಮಂಗೆ ನೀರ ಸೂಸಿ ಪೊಡೆವಡುವಾಗಳಾ ನೀರ್ವೆರಸು ಸೂಸಿ ತಾಮರೆಗೆಜ್‌ಯೊಳಗ 
ಮುಟುಗಿರ್ದ್ದ ಮುಗುಳ ಮೇಗೆ ತಗುಳ್ದಿರ್ದ್ವುದು ನಾಳೆ ನೇಸಜ್‌ ಮೂಡುವಾಗಳ್‌ ನೀರಿಂದ 
ಮೇಗೆ ನೆಗೆದಿರ್ದ್ದುಂಗುರಮಂ ಕಾಣಲಕ್ಕುಮೆಂದೊಡೆ ಸಂತೋಷಂಬಟ್ಟು ಪೊಡೆವಟ್ಟು ಪೋಗಿ 
ಕೊಳಕ್ಕೆ ಮಾನಿಸರಂ ಕಾಪಿಟ್ಟು ಮಖುದಿವಸಂ ಸಂಜೆಯೊಳ್‌ ಬಂದು ನೋಟ್ಪ್ಟಿನನ್ನೆಗಂ 
ತಾಮರೆಯ ಮುಗುಳ ಮೇಗೆ ತೊಳಗುತ್ತಿರ್ದ್ದುಂಗುರಮಂ ಕಂಡು ಕೊಂಡರಸಂಗೊಪ್ಪಿಸಿ 
ತುರಿಪದಿಂದರಮನೆಯಂ ಪೊಜಮಟ್ಟು ಮನದೊಳಿಂತೆಂದು ಬಗೆದನ್‌ ಈ ಲೋಕದೊಳಿರ್ದ್ದ 
ಸೂಕ್ಷ್ಮಾಂತರಿತ ದೂರ ಪದಾರ್ಥವಸ್ತುಗಳೆಲ್ಲಮನಖೌವಂತಪ್ಪ ಸವಣರ ಜೋಯಿಸಮನೆಂತಪ್ಪಡಂ 
ಕ್ಲಪಣಕನಂ ಮಿಥ್ಯಾವಿನಯದಿಂದಿಳಿಸಿ ಕಲ್ಪೆನೆಂಬುದೊಂದು ಬುದ್ದಿಯಿಂದಂ ಮನೆಗೆ ವಂದು 
ಸುದೇವಿಯೆಂಬ ತನ್ನ ಪಾರ್ವಂತಿಗೆ ಸ್ವಾಭಿಪ್ರಾಯಮೆಲ್ಲಮಂ ಪೇಲ್ದು ಜ್ಯೋತಿಷ ನಿಮಿತ್ತಂ 
ಮನೆಯಿಂದಂ ಪೊಅಮಟ್ಟು ಸುಧರ್ಮಾಚಾರ್ಯರಲ್ಲಿಗೆ ಪೋಗಿ ಪೊಡ್ಜೆವಟ್ಟು ಭಟಾರಾ ನಿಮ್ಮ 


ಆರಾಧನಾ ಕರ್ಣಾಟಟೀಕಾ (೭ 


ಪಕ್ಕದೆ ಜ್ಕೋತಿಷಮಂ ಕಲ್ಪೆನೆಂಬುದೊಂದಲಸಿಯಿಂದಂ ಬಂದೆನೆನ್ನಂ ಜ್ಕೋತಿಷಮಂ 
ಕಲ್ಪಿಪ್ಪುದೆಂದೊಡೆ ಭಟಾರರೆಂದರ್‌ ತಮ್ಮಾ ಎಮ್ಮ ಜೋಯಿಸಮೆಮ್ಮಂತಪ್ಪ ರೂಪಿನ 
ರಿಸಿಯರ್ಗ್ಗಲ್ಲದೆ ಪೇಟಲುಂ ಕಲಲುಮಾಗದೆಂದೊಡಂತಪ್ಪ ದೀಕ್ಸೆಯಂ ದಯೆಗೆಯ್ಕಿಮೆಂದು 
ಬೇಡಿದೊಡೊಳ್ಳಿತಪ್ಪ ಮುಹೂರ್ತದೊಳ್‌ ದೀಕ್ಷೆಯಂ ಕೊಟ್ಟು ಪಂಚಮಹಾವ್ರತಂಗಳನೇರಿಸಿ 
ಪಡಿಕಮಣಂ ಪೇಲಟ್ದ್ಡಿ ತದನಂತರಮಿನ್‌ ಕಲ್ಪಿಸಿಮೆಂದೊಡೆ ನಮಸ್ಕಾರಂಗಳುಂ 
ಆಲೋಚನೆಗಳುಮಂ ನಿಯಮಮುಪುನೋದಿದೊಡಲ್ಲದೆ ಪೇಟಲಾಗದೆಂದೊಡೆಲ್ಲಮಂ ಬೇಗಂ 
ಬೇಗಂ ಪಾಠಂಗೊಂಡು ಭಟಾರಾ ಇಂ ಪೇಟೌಮೆನೆ ಭಟಾರರೆಂದರ್‌ ತ್ರಿಷಷ್ಠಿಶಲಾಕಾಪುರುಷರ್ಕ್ಕಳ 
ಚರಿತಂಗಳನಾಚಾರಮಾರಾಧನೆ ಮೊದಲಾಗೊಡೆಯ ಚರಣಗ್ರನ್ನಂಗಳಂ ಲೋಕಾಣಿ ಸಂಗಾಣಿ 
ಮೊದಲಾಗೊಡೆಯ ಕರಣ ಗ್ರನ್ನಂಗಳಂ ನೀವೆಲ್ಲಮಂ ಕಛ್ತೊಡಲ್ಲದೆ ಪೇಟಲಾಗದೆಂದೊಡೆ 
ಸೂರ್ಯಮಿತ್ರಂ ಪಂಡಿತನಪ್ಪುದಣಿಂದವೆಲ್ಲಮಂ ಕಿಟ್‌ದೆ ಕಾಲದಿಂದೋದಿ ಕಲ್ತು ಭಟಾರಾ 
ನಿಮ್ಮ ಪೇಟ್ಲೋದುಗಳೆಲ್ಲಮಂ ಗ್ರಂಥಾರ್ಥಸ್ಪರೂಪದಿಂದೋದಿ ಕಲ್ರೆಮಿಂ ಜ್ಮೋತಿಷಮಂ 
ವಕ್ಚಾಣಿಸಿಮೆಂದೊಂಗೆ ಭಟಾರರೆಂದರಿನ್ನೊಂದಧಿಕಾರಮುಂಟು ದ್ರವ್ಕಾನುಯೋಗಮೆಂಬುದದಂ 
ಕೇಳ್ದ.  ಬಳಿಕ್ಕೆ ಜ್ಯೋತಿಷ. 'ಶಾಸ್ತ್ರಮಂ ವಕ್ತಾಣಿಸುವೆಮಂದೂಡೆ 
_ಮನದೊಳಾದಮಾನುಮೊಸೆದೊಂದದಿಕಾರಮೆಂಬುದೆನಗೇಮುಟ್ಟೇಗಳೆ ಕಲ್ಪೆನೆಂದು 
ಬಗೆದೊಳ್ಳಿತಪ್ಪ ದಿವಸ ವಾರ ನಕ್ಷತ್ರ ಮಹೂರ್ತದೊಳ್‌ ಸಿದ್ಧಾಂತಮಂ ತೊಡಗಿಸಿ ಎಂತೆಂತು 
ಕೇಳ್ಗು ಮಂತಂತೆ ಮಿಥ್ಕಾತೃಮಿನಿಸಿನಿಸು ಪಿಂಗಿ ಬಂಧಂ ಬಂಧಕಾರಣಂ ಮೋಕ್ಷಂ ಮೋಕ್ಷ 
ಕಾರಣಮಾ ಎರಡಜ ಫಲವುಮೆಂದಿಂತು ಸಿದ್ದಾಂತದೊಳ್‌ ಪೇಟ್ಹ ವಸ್ತುಗಳಲ್ಲಮಂ ಕೇಳ್ದು 
ಜೀವಾಜೀವ ಪುಣ್ಮಪಾಪಾಸ್ರವ ಸಂವರ ನಿರ್ಜರ ಬಂಧ ಮೋಕ್ಷಮೆಂದಿಂತು ನವ 
ಪದಾರ್ಥಂಗಳಂ ಪಂಚಾಸ್ತಿಕಾಯ ಷಡ್‌ದ್ರವ್ಮಂಗಳುಮೆಂದಿವಯಜೊಳಾದಮಾನುಮಖಚಿತಮುಂ 
ಕುಶಳಿಕೆಯುಂ ನಂಬುಗೆಯುಮಾಗಿಯರ್ಹದ್ಬಟ್ಟಾರಕರ ಸಿದ್ದಸ್ವರೂಪಮಂ ಗುಣಂಗಳನಬ್‌ದು 
ಶಂಕಾದ್ಮಷ್ಟಮಲಂಗಳುಮೆಂಟು ಮದಂಗಳುಂ ಮೂಲು ಮೂಢಮುಮಾಜುಮನಾಯತನ 
ಸೇವೆಗಳುಮೆಂದಿಂತಿಪ್ಪತ್ತೈದು ದೋಷಂಗಳಿಂದಗಲ್ಲ ಸಮ್ಮಕ್ತೃಮನೊಡೆಯನಾಗಿ ಸಂಸಾರ ಶರೀರ 
ಭೋಗ ವೈರಾಗ್ಯಪರಾಯಣನುಮಾಗಿ ಎಮ್ಮುಕ್ಕೆವ ತಪದಿಂದಮನಂತಸುಖಕ್ಕೆ ಕಾರಣಮಪ್ಪ 
ಸನ್ಮಾರ್ಗ್ಗಮಂ ಪೆತ್ತೆವೆಂದತ್ಮಂತ ಹರ್ಷಚಿತ್ತನಾಗಿ ಗುರುಗಳ್ಗೆ ತಮ್ಮುಕ್ಕೆವದಿಂ 
ತಪಂಬಟ್ಟುದನಾಳೋಚಿಸಿ ಪ್ರಾಯಶ್ಚಿತ್ತಂಗೊಂಡು ಪಡಿಕಮಣಂಗೆಯ್ದು ಪರಮಾರ್ಥ 
ಯತಿವರನಾಗಿ ಪನ್ನೆರಡು ವರ್ಷಂಬರೆಗಂ ಗುರುಗಳನಗಲದೆ ತಂಪಗೆಯ್ದಾಚಾರ್ಯರಾಗಿ 
ಗುರುಗಳನುಮತದಿಂದೇಕ ವಿಹಾರಿಯಾಗಿ ಗ್ರಾಮೇ$ಕರಾತ್ರಂ ನಗರೇ ಪಂಚರಾತ್ರಮಟವ್ಕಾಂ 
ದಶರಾತ್ರಮಂದೀ ತೆಜದಿಂದಂ ಗ್ರಾಮಗನರ ಖೇಡ ಖರ್ವಡ ಮಡಂಬ ಪತ್ತನ 
ದ್ರೋಣಾಮುಖಂಗಳಂ ವಿಹಾರಿಸುತ್ತುಂ 
ಕೌಶಂಬಿಗೆ ವಂದುದಯಾವತ ಪರ್ವತದೊಳ್‌ ಸಿದ್ಧಕ್ಷೇತ್ರಂಗಳೆಲ್ಲಮಂ ಬಂದಿಸಿ 

ತೀರ್ಥೊೋಪವಾಸಂ ಗೆಯ್ದು ಭೈಕ್ಸಕ್ಕೆಂದು ಕೌಶಂಬಿಯ ನಗರಮಂ ಪೊಕ್ಕು ಕಿಲುಮನೆ 


ಆ / ಆರಾಧನಾ ಕರ್ಣಾಟಟೀಕಾ 


ಪೆರ್ಮನೆಯೆನ್ನದುಣಲ್‌ ತಕ್ಕ ಮನೆಗಳಂ ಚರಿಗೆದೊಟಲುತ್ತಂ ಬರ್ಪ್ಪೊರ್‌ ಅಗ್ನಿಭೂತಿ 
ಬ್ರಾಹ್ಮಣನ ಮನೆಯಂ ಪೊಕ್ಕೊಡಾತನುಂ ಕಂಡಿದಿರಂ ಪರಿತಂದಾದಮಾನುಂ ಭಕ್ತಿಯಿಂದಂ 
ನಿಟೌ್‌ಸಿ ಕಾಲಂ ಕರ್ಚಿ ಪಡಿಗಹಮುಚ್ಛಟ್ಟಾ ಣಮೆಂದೀಯೊಂಬತ್ತುಂ ತೆಜದಿಂದಂ ಪುಣ್ಮಮಂ 
ಕೈಕೊಂಡು ಶ್ರದ್ಧೆ ಮೊದಲಾಗೊಡೆಯ ಏ'ಖಂ ಗುಣಂಗಳಿಂ ಕೂಡಿ ಪ್ರಾಸು 
ಕಮಪ್ಪಾಹಾರಮನಾದಮಾನುಂ ಭಕ್ತಿಯಿಂದಂ ಬಡ್ಡಿಸೆಯುಂಡಿಂ ಬಲಕ್ಕೆ ಪರಸಿ ಪೋಪಾಗಳ್‌ 
ಭಟ್ಟಾರಾ ನಿಮ್ಮ ಕಿಆೌಯ ಗುಡ್ಡನಂ ಪರಸಿ ಪೋಗಲ್ವೇಟ್ಕುಮೆಂದು ವಾಯುಭೂತಿಯ 
ಮನೆಗೊಡಗೊಂಡು ಪೋದೊಡಾತನುಂ ಪಿರಿಯ ಲೋಹಾಸನಮನೇಜ್‌ ಪಲಂಬರುಂ 
ಪಾರ್ವರ್ಗ್ಗೆ ವಕ್ಕಾಣಿಸುತ್ತಿದ್ದಮಾನಗರ್ವದಿಂದಿರಂ ಬಂದು ಒಂದಿಸದಿರ್ದೊನನನ್ನಿ ಭೂತಿ 
ಪೋಗಿ ವಾಯುಭೂತಿಯ ಕೆಯ್ಯಂ ಪಿಡಿದೆಂಗುಂ ಭಟ್ಟಾರರ್‌ ನಮಗೆ ಸ್ವಾಮಿಗಳ್‌ ಭಟ್ಟಾರರ 
ಪ್ರಸಾದದಿಂದಂ ನಮಗಿನಿವಿರಿದು ಶ್ರೀಯುಂ ಸಂಪತ್ತುಂ ವಿಭವಮುಮಾದುದಖಿಂದಮೆಲ್ಹು 
ಭಟ್ಟಾರರಂ ಪೋಗಿ ಬಂದಿಸೆಂದೊಡೆ ಅವನಿಂತೆಂದಂ ಒಳ್ಳಿದರ್ಗ್ಗೆನ್ನಂ ಪೂಡೆವಡಿಸಿದಪ್ಪೈ 
ಪೇಟ್‌ಂದುಮಶುಚಿಗಳ್‌ ಮಲಗ್ರಸ್ತರೆಂದಪ್ಪೊಡಂ ಮಿಂದಟ್‌ಯದವರಿವರ ಕಾಲ್ಗೆಅಗುವೆಂ 
ಗಡಮೆಂದು ಪಾರ್ವರ ಸಭೆಯ ನಡುವಿರ್ದ್ದು ಕಷ್ಟನಿಷ್ಠುರ ವಚನಂಗಳಿಂ ನಾನಾ ಪ್ರಕಾರದಿಂದಂ 
ನಿರಾಕರಿಸಿ ನುಡಿದು ಪೊಲ್ಲದು ಪೇಟ್ದಟ್ಟಿ ಕಳೆಯೆ ಅಗ್ನಿಭೂತಿಯೆಂದಂ ಕೊಯ್ತಲೆ ಅಧಮಾ 
ನೀಚಾ ಸ್ವಾಮಿಯನಿಂತೆಂಬಾ ಎಂದವನಂ ಬಯ್ದೊಡೆ ಭಟ್ಟಾರರೆನ್ನುಂ 


ಗಾಹೆ |! ಣಿಂದಂತಂ ಸಿಳಹಂತಂ ಸತ್ತುಂ ಮಿತ್ತುಂ ತಹೇವ ಸುಹದುಕ್ಟಂ 
ಜೋ ಸಮಭಾವ ಇ ಪೆಚ್ಚ ಇ ಸೋ ಸಮಣೋ ಸೋಯ ಪವ್ವ ಇಓ ॥ 


ವೃತ್ತ ಆಕೃಷ್ಟ ಏವ ವಚಸಾ ನ ತು ತಾಡಿತೋಸಸ್ಮಿ . 
'ಸಂತಾಪಿತೋಇಸ್ಮಿನತು ಮೇ ಹೃತಮುತ್ತಮಾಂಗಂ 
ಪ್ರಾಣಾ ಹೃತಾಂ ಮಮ ಪರೈರ್ನತು ಮೇ ಸಮಾಧಿಃ 
ಇತ್ಕಾತ್ಮ ಚಿಂತನ ಪರಂಪರಯಾ ಕ್ಪಮೇತಂ॥ 


ಎಂದಿಂತು ಕ್ಷಮೆಯಂ ಭಾವಿಸಿದರಗ್ನಿಭೂತಿಯುಂ ಭಟ್ಟಾರರೊಡನುದಯಾವತ 
ಪರ್ವತಕ್ಕೆ ಪೋಗಿ ಇಂತೆಂದಂ ಭಟಾರಾ ನಿಮ್ಮಂ ಪಂಚಮಹಾಪಾತಕನ ಮನೆಗೊಡಗೊಂಡು 
ಪೋಗಿ ಬಯಿಸಿದೆನದನಾತಂ ಒಯ್ದನಿಲ್ಲನಾಂ ಬಯ್ದೆನೀಯಪರಾಧಕ್ಕೆನಗೆ ಕ್ಷಮಿಯಿಸುವುದೀ 
ಬಯಿಸಿದ ಪಾಪಮಿಂತಲ್ಲದೆ ಪಿಂಗದೆನಗೆ ದೀಕ್ಷೆಯಂ ದಯೆಗೆಯ್ಯಿಮೆಂದು ಕೀಲ್‌ ಬೇಡಿದೊಡೆ 
ಭಟ್ಟಾರರುಮೊಳ್ಳಿತಪ್ಪ ಮಹೂರ್ತದೊಳ್‌ ದೀಕ್ಷೆಯಂ ಕೊಟ್ಟೊಡಾತನುಂ ತಪಂಬಟ್ಟು 
ಕ್ರಿಯೆಗಳೆಲ್ಲಮನೋದಿಯಾಗಮಂಗಳನೋದುತ್ತಂ ತಮ್ಮ ಗುರುಗಳೊಡನೆ 
ವಿಹಾರಿಸುತ್ತಿರ್ದ್ದರ್‌ 

ಇತ್ತ ಅಗ್ನಿಭೂತಿಯ ಪಾರ್ವಂತಿ ಸೋಮದತ್ತೆಯೆಂಬೊಳ್‌ ತನ್ನೊಂದು 
ಸೇ" ಮುಂದಮಟಲಿಂದಂ, ಷಾಯುಭೂತಿಯನಿಂತೆಂದಳ್‌ ಸೂರ್ಯಮಿತ್ರ ಭಟ್ಟಾರರ್‌ 


ಆರಾಧನಾ ಕರ್ಣಾಟಟೀಕಾ / ೯ 


ಮುನ್‌ಬ್ರಾಹ್ಮಣರ್‌ ನಿಮ್ಮ ಸೋದರಮಾವಂಗಳೀಗಳ್‌ ಮಹಾತಪೋದನರ್‌ 
ಗುಣವಂತರಪ್ಪರ್‌ ನಿಮ್ಮ ಮನೆಗೆವಂದೊಡೆ ಮಣೆಯಿಂದೆರ್ದಿದಿರಂ ಪೋಗಿ ಪೊಡೆವಟ್ಟಿರಿಲ್ಲೀ 
ಬಾಯಿಂ ಸಂಪತ್ತುಂ ಶ್ರೀಯುಮೆಂಬುದು ನಿಮಗವರ ಪ್ರಸಾದದಿಂದಮಾದುದಂತಪ್ಪ 
ಮಹಾರಿಷಿಯರಂ ನಿಮಗೆ ಪಚೌಯಲುಂ ಬಯ್ಮಲುಂ ತಿರಸ್ಕರಿಸಿ ನುಡಿಯಲುಮಕ್ಕುವು ಅಧಮರ 
ಪೊಲ್ಲಮಾನಸರ ದುರ್ಜನಂಗಳ ಜಾರಜಾತರ ವಿಜಾತಿಗಳ್ಗೆ ಯೋಗೃಮಪ್ಪಯೋಗ್ಕಮಂ 
ಗೆಯ್ದಿರೆಂದು ಪಾರ್ವರ ಸಭೆಯ ನಡುವೆ ನುಡಿದಡೆ ವಾಯುಭೂತಿಯುಂ ಮುಳಿದು ಬಯ್ದು 
ಬಡಿದು ಕಾಲಿಂದಂ ತಲೆಯನೊದೆದು ಮನೆಯೊಳುಳ್ಳುದೆಲ್ಲಮಂ ಕವರ್ದುಕೊಂಡು ನಿಮ್ಮ 
ಸವಣನಾಗಿರ್ದ್ದಾಣ್ಮನ ಪೋದಲ್ಲಿಗೆ ಪೋಗಂದೆಬ್ಬಟ್ಟಿ, ಕಳೆದೊಡಾಕೆಯುಂ ಮುಳಿದು ಕ್ರೋಧಾಗ್ನಿ 
ಪೆರ್ಚಿ. ದುರಾತ್ಮಾ ಎನ್ನನೂದದ ನಿನ್ನ ಕಾಲ್ಗಳಂ ಜನ್ಮಾಂತರದೂಳ್‌ 
ನಾಯಿನರಿಯುಮಾಗಿಯಪ್ಪೊಡಂ ಕೊಂದು ಮಕ್ಕಳ್‌ವೆರಸು ತಿಂಬೆನಕ್ಕೆಂದು ನಿದಾನಂಗೆಯ್ದು 
ಮನೆಯಿಂದಂ ಮಕ್ಕಳ್ಳೆರಸು ಪೊಜಟಿಮಟ್ಟು ಪೋಗಿ ಕೆಲವು ಕಾಲದಿಂ ಸತ್ತು ತಾನುಂ ಮಕ್ಕಳುಂ 
ಸಂಸಾರದೊಳ್ಳಿರಿಯುತ್ತಮಿರ್ದ್ದರ್‌ 

ಇತ್ತ ವಾಯುಭೂತಿಯುಮತಿಮಾನದಿಂದಂ ರಿಷಿಯರಂ ಪರಿಭವಿಸಿ ಬಯ್ದು ನುಡಿದು 
ಜಿನಧರ್ಮಮಂ ಪಟೌದ ಪಾಪದ ಫಲದಿಂದಮೇಲು ದಿವಸದಿಂದೊಳಗೌದುಂಬರಕುಷ್ಕಮಾಗಿ 
ಪುಟಕಿತು ನಮದು ಸತ್ತು ಕೌಶಂಬಿಯೆಂಬ ಪೊಟಲೊಳ್‌ ಮಿಳಿಯ 
ಬಿದಿರಮೇಗೇಟ್‌ಯಾಕಾಶದೊಳಾಡುವ ವಿದ್ಯಾಧರ ಲಂಗಿಗರ ಮನೆಯೊಳ್‌ ಪಣ್ಗತ್ತೆಯಾಗಿ 
ಪುಟ್ಟಿ ಪಿರಿದಪ್ಪ ಪೊಟ್‌ಗಳಂ ಪೊತ್ತುಪೋಗಿ ಬೆನ್ನೊಳ್‌ ಕಟಮೆಯಾಗಿ ಪುಟ್‌ತು ನಮೆದು 
ಸತ್ತು ಮತ್ತಮಾ ಪೊಟಿಲೊಳ್‌ ಪೇಪಂದಿಯಾಗಿ ಸತ್ತು ಮತ್ತಂ ಮಗಧೆಯೆಂಬುದು ನಾಡಲ್ಲಿ 
ಚಂಪಾನಗರಮೆಂಬುದು ಪೊಟಲೊಳ್‌ ಪಣ್ನಾಯಾಗಿ ಮಾದೆಗರ ಮನೆಯೊಳ್ಳುಟ್ಟಿ, ಸತ್ತು 
ಮತ್ತಮಾ ಪೊಟಲೊಳ್‌ ಮಾದೆಗರ್ಗ್ಗೆ ಪ್ರಧಾನನಪ್ಪ ನೀಳನೆಂಬ ಮಾದೆಗಂಗಂ ಕೇಶಿಯೆಂಬ 
ಮಾದೆಗಿಂಗಂ ಮಗಳು ದುರೂಪೆ ದುರ್ವರ್ಣ ದುರ್ಗಂಧೆ ದುಸ್ವರೆ ಪುಟ್ಟುಂಗುರುಡಿ 
ಪೊಲತಿಯಾಗಿ ಪುಟ್ಟಿ ವ್ಯಾಧಿಪೀಡಿತೆ ಕ್ಷುಧಾಗ್ನಿಯಿಂ ಬರ್ದಿದೊಳೂಂದು ದಿವಸಮುದ್ಧಾನವನಕ್ಕೆ 
ಪೋಗಿ ನೇಟ್‌ಲ ಪಣ್ಣಳೆಂ ತಡವರಿಸಿಯಾಯ್ದು ತಿನುತಿರ್ಪನ್ನೆಗಂ 

ಇತ್ತ ಸೂರ್ಯಮಿತ್ರಾಚಾರ್ಯರುಮಗ್ಗಿ ಭೂತಿ ಮುನಿಯುಂ ಗ್ರಾಮ ನಗರ ಖೇಡ 
ಖರ್ವಡ ಮಡಂಬ ಪಟ್ಟನ ದ್ರೋಣಾಮುಖಂಗಳಂ ವಿಹಾರಿಸುತ್ತುಂ ಚಂಪಾನಗರಮನೆಯ್ತಿ 
ವಾಸುಪೂಜ್ಯ ಭಟ್ಟಾರರ ನಿಸಿದ್ದಿಗೆ ಸಂದ ತೀರ್ಥಸ್ಥಾನಮನಾದಮಾನುಂ ಶುದ್ಧ ಪರಿಣಾಮದಿಂದಂ 
ಬಂದಿಸುತ್ತಿರ್ದ್ದ ಸೂಯಮಿತ್ರಾಚಾರ್ಯರ್ಗ್ಗವಧಿಜ್ಞಾನಂ ಪುಟ್ಟಿತ್ತು ಮತ್ತೆ ಬಹಿರುದ್ಕಾನದೊಳ್‌ 
ಶಂಬರ ನಾಗಠಾಣದೊಳ್‌ ಬಂದಿರ್ದ್ದರನ್ನೆಗಂ ಅಂದಿನ ದಿವಸಂ 
ಸೂರ್ಯಮಿತ್ರಾಚಾರ್ಯರುಪವಾಸಂ ಗೆಯ್ದಿರ್ದ್ದರಗ್ನಿಭೂತಿಮುನಿಯುಂ ಭೈಕ್ಸನಿಮಿತ್ತಂ 
ಚರಿಗೆವುಗುತ್ತಲೆಡೆಯೊಳುದ್ಕಾನವನದೊಳ್‌ ನೇಟ್‌ಲ ಮರದ ಕೆಳಗೆ ನೇಜ್‌ಲ ಪಣ್ಗಳಂ 
ತಡವರಿಸಿಯಾಯ್ದು ತಿಂಬ ಜಾತ್ಮಂಧೆಯಪ್ಪ ಪೊಲತಿಯಂ ಕೂಸಂ ಕಂಡತ್ಕಂತ ಸ್ನೇಹಮಾಗಿ 


೧೦ / ಆರಾಧನಾ ಕರ್ಣಾಟಟೀಕಾ 


ಪರವಸದಿಂ ಕಣ್ಣನೀರ್ಗ್ಗಳಂ ಸೂಸಿ ಎಯ್ತಂದು ಮನ್ಮುಮಿಕ್ಕು ಕರುಣದಿಂದಂ ಕುಂಚದ 
ಕೋಲೊಳ್‌ ಪರೆದಿರ್ದ ಪಣ್ಣ ಳಂ ಕೂಸಿನ ಮುನ್ತೆ ಸಾರ್ಚ್ವುತ್ತುಂ ನೀಡುಂ ಬೇಗಮಿರ್ದ್ದಿದೇಂ 
ಪಾಪದ ಫಲಮೋ ಎಂದು ಸಂಸಾರನಿರ್ವೇಗಂ ಮಾಡಿಯಂದಿನ ದಿವಸಮಲಾಭಂ ಮಾಡಿ 
ತಮ್ಮಾವಾಸಕ್ಕೆ ಪೋದೊಡೆ ಭಟಾರರೆಂದರೇನಲಾಭಮಾದುದೇ ಎಂದು ಬೆಸಗೊಂಡಡೆ 
ಭಟ್ಟಾರರ್ಗಿಂತೆಂದು ಪೇಟ್ದರ್‌ ಚರಿಗೆವೋಗುತ್ತಲೊಂದೆಡೆಯೊಳುದ್ಕಾನವನದೊಳ್‌ ನೇಖಿಲ 
ಮರದ ಕೆಳಗೆ ತಡವರಿಸಿ ನೇಖೌಲ ಪಣ್ಣಳಂ ತಿಂಬ ಜಾತ್ಮಂಧೆಯಪ್ಪ ಪೊಲೆಯರ ಕೂಸಂ 
ಕಂಡಾದಮಾನುಂ ಸ್ನೇಹಮಾಗಿ ಕರುಣದಿಂದಂ ಪರವಸದಿಂದಂ ಕಣ್ಣೀರ್ಗ್ಸಳ್‌ ವಂದು ನೀಡುಂ 
ಬೇಗಮಿರ್ದು ನೋಡಿ ಅಹೋ ವಿಧಾತ್ರಾ ಸಂಸಾರಮೆಂದು ಅಲಾಭಂ ಮಾಡಿ ಬಂದೆಮೆನೆ 
ಭಟಾರರೆಂದರ್‌ ಆ ಕೂಸೆಂಬುದು ನಿಮ್ಮ ತಮ್ಮನಪ್ಪ ವಾಯುಭೂತಿಯೆಂಬ 
ಜೀವಮೆನೆಯದೆಂತು ಭಟಾರಾ ಎಂದು ಬೆಸಗೊಂಡಡೆ ಭಟಾರರಿಂತೆಂದು ಪೇಬ್ದರ್‌ 
ವಾಯುಭೂತಿ ತನ್ನೊಂದು ಮಾನಗರ್ವದಿಂದೆಮ್ಮಂ ಪಲೌದು ಒಯ್ದು ನುಡಿದ ಪಾಪದ 
ಫಲದಿಂದೇಲು ದಿವಸದಿಂದೊಳಗೌದುಂಬರ ಕುಷ್ಕಮಾಗಿ ಪುಟೌತು ನಮೆದು ಸತ್ತಾ ಪೊಟಿಲೊಳ 
ಲಂಕಿಗರ ಮನೆಯೊಳ್‌ ಪೆಣ್ಣತ್ತೆಯಾಗಿ ಪುಟ್ಟಿ ನಮೆದು ಸತ್ತು ಪೇಪಂದಿಯಾಗಿ ಪುಟ್ಟಿ 
ಪೆಣ್ಣಾಯಾಗಿ ಪುಟ್ಟಿ ಸತ್ತೀಗಳ್‌ ಜಾತ್ಮಂಧೆ ಪೊಲೆಯರ ಮಗಳಾಗಿ ಪುಟ್ಟಿದಳದಲೌಂ ಮುನ್ನಿನ 
ಸ್ನೇಹಂ ಕಾರಣಮಾಗಿಯಾ ಕೂಸಿನ ಮೇಗೆ ನಿಮಗೆ ಕೂರ್ಮೆಯಾದುದೆನೆ ಭಟ್ಟಾರಾ ಅದೇಂ 
ಭವ್ಯ ಜೀವನೋ ಅಭವ್ಯಜೀವನೋ ಎಂದು ಬೆಸಗೊಂಡಡೆ ಭವ್ಯ ಜೀವಮೆಂದರ್‌ ನಿಮ್ಮ 
ಪೇಟೆ ಬ್ರತಂಗಳಂ ಕೈಕೊಳ್ಳು ಮೆಂದೊಡೆ ಭಟಾರರನುಮತದಿಂದಗ್ನಿಭೂತಿ ರಿಷಿಯರ್‌ ಪೋಗಿ 
ಇಷ್ಟತಹ್ಟು ಮುನ್ನಿನ ಜನ್ಮಾಂತರದ ಸಂಬಂಧಮುಮಂ ಖಷಿಯರಂ ಏಳಿದು ನುಡಿದ ಪಾಪದ 
ಘಲಿದಿಂದೆಯ್ದಿದ ಭವಂಗಳುಂ ದುಃಖಂಗಳುಮನಾ ಕೂಸಿಂಗಟ್‌ವಂತು ತಿಳಿಯೆ 
ಪೇಟ್ದ್ಹಿ ಮತ್ತಮಿಂತಂದರ್‌ ಮುನ್ನೆ ನೀನೀ ಭವದಿಂ ತೊಟ್ಟಯ್ದನೆಯ ಭವದೊಳ್‌ 
ವಾಯುಭೂತಿಯಪ್ಪಂದು ಮಾನಗರ್ವದಿಂ ರಿಷಿಯರಂ ಬಯ್ದು ಪಾಪದ ಫಲದಿಂದಿಂತಪ್ಪ 
ದುಃಖಗಳನೆಯ್ದಿದೆ ಇನ್ನು ಮತ್ತಂ ಮಧು ಮದ್ಮಮಾಂಸಗಳಂ ಭಕ್ಷಿಸಿ ನರಕ ತಿರಿಕ ಮನುಷ್ಕ 
ಭವಂಗಳೊಳಪ್ಪ ದುಃಖಂಗಳನನಂತಾನಂತಕಾಲಮನುಭವಿಸಿ ನೀಡಟೆಂದೆತ್ತಾನುಮಲ್ಲದೆ . 
ಮನುಷ್ಯ ಭವಮಂ ಪೆಜದು ಪೆತ್ತೊಡಮಿಂತಾಗಿ ಪುಟ್ಟುಗುಂ 






ವೃತ್ತ |! ವೈರೂಪ್ಕ ದುರ್ಭಗತ್ವಂ ಕುಮತಿ ಕುಜನತಾಂ ಕುತ್ತಿತತ್ವಂ ಕುಜಾತಿಂ 
ಕುತ್ರಷ್ಣಾ ಪೀಡಿತತ್ವಂ ವಿರಸ ವಿಕಳತಾಂ ಬ್ಯಾಧಿತಾಂ ಚಾಪಳತ್ವಂ 
ಹೀನತ್ಚಂ ಪ್ರೇಷಣತ್ವಂ ಲಘುತರಮರಣಂ ಶೋಕಕಾಂಕ್ಲಾಳೆಯತ್ವಂ 
ಮಾಂಸಾಶೀ ಪ್ರಾಣಘಾತೀಹ್ಮನುಭವತಿ ಚಿಠಂಪ್ರಾಪ್ಯ ಮಾನುಷ್ಯಜನ್ಮಂ ॥ 
ಮತ್ತಂ - 


ಆರ್ಯೆ || ಪಾಪಾತ್ಮಿಲಜಾಯಂತೇ ವಾಮನ ಪಂಗ್ಯಂಧ ಖಂಜ ಕರಾಲಾಃ 
ಜಡ ಬಧಿರ ಮೂಕ ಕೃಶರೋಮಪಶವಕ್ರೆನಿಬಿಡಾಳಿಸ್ಕೇ ॥ 


ಮತ್ತಂ- 


ಆರಾಧನಾ ಕರ್ಣಾಟಟೀಕಾ / ೧೧ 


ವಸಂತ ತಿಳಕಂ॥ ಉದ್ದಂತ ಕುಬ್ಬ ಕುಣಿಕುಂಡ ಕರಾಳಕಾಣಾಃ 


ಸಂಸ್ಥೂಳ ದೀರ್ಥ ಕೃಶಲೋಮ ಸುರೂಕ್ಷರೂಪಾಃ 
ಕುಷ್ಕಾರ್ದಿತಾಂ ಕೃಪಣ ಪಾಮನ ವಾಮನಾಶ್ಚ 


ಪಾಪೇನ ಪೂರ್ವಚರಿತೇನ ನರಾ ಭವಂತಿ | 

ವೃತ್ತ ॥1 ಕುಲಹೀನಂ ದೀನಮಾನಂ ಪರಿಭವ ವಿಭವಂ ದುಷ್ಟತಂ ಪಾಪಕರ್ಮಂ 
ಮಳಿನಂ ದುರ್ಗಂಧಗಂಧಂ ಜಡಮತಿ ಕಿವುಡಂ ಪಂಗು ಮೂಕಂ ಕರಂ ನಾ 
ಣಿಲಿಪಾಂಬಂ ಪಂದೆ ಲೋಭಂ ಖಳನಳಿಕಮನಂ ವಂಚಕಂ.ನಿತ್ಕರೋಗಾ 
ಕುಳನೆಂಬೀನಾಮ ನಾಮಾವಳಿಗೆ ನಿಳಯನಕ್ಕುಂ ಬ್ರತ್ರಬ್ರಾತಹೀನಂ ॥| 

ವ॥ ಇಂತು ಪೂರ್ವಕೃತ ಪಾಪದ ಫಲದಿಂದಂ ಬ್ರತ್ಕಂಗಳಂ ಕೈಕೊಂಡಉಖೌದುದಜೆಂದಂ 

ಮನುಷ್ಯಜನ್ಮದೊಳ್‌ ಪುಟ್ಟಿಯುಂ ದುಃಖಂಗಳೆನೆಯ್ದುಗುಂ ಜೀವಂ ಮತ್ತೆ ಧರ್ಮದ 

ಫಲದಿಂದಂ 

ವೃತ್ತ ಶ್ರೀ ವಕ್ಷಶ್ನಾರುರೂಪಂ ಕುಲ ಬಲ ವಿನಯಂ ಖ್ಯಾತಿ ದೀರ್ಫಾಯುಷತ್ಟಂ 


ಆರ್ಕೆ ॥ 


ಪೂಜ್ಮಂ ದೇವಾಸುರೇಂದ್ರಸ್ಸುರವರವನಿತಾ ಪ್ರೀತಿಮಷ್ಟಾಂಗಭೋಗಂ 
ಸ್ವರ್ಗೇಮರ್ತ್ಕಾಲಭಂತೇ ದ್ಕುತಿಮತಿ ಪಟುತಾಂ ರಾಜರಾಜಶ್ರಿಯಂ ಚ 
ಸೌಬಾಗ್ಕಂ ಪೂಜ್ಮವಾಕ್ಕಂ ಜಗತಿ ಮಧುಸುರಾಮಾಂಸಸೇವಾನಿವೃತ್ತಾಃ। 
ಮತ್ತಂ- 


ಪ್ರಣ್ಕಾದುತ್ಪಾದ್ಕಂತೇ ಜೀವಾ ವಿಖ್ಯಾತ ವಿಪುಳವಂಶೇಷ್ಟೇಕೇ 
ದ್ಕುತಿಮತಿಧೃತಿಕಾಂತಿ ಶ್ರೀಶ್ರೀ ರೂಪಾರೋಗ್ಯ ಸತ್ವಬಳಸಂಪನ್ನಾಃ॥ 
ಮತ್ತಂ - 


ಆಜ್ಞಾಯಶೋ ಧೃತಿಮತಿ ದ್ಕುತಿಕಾಂತಿ ಲಕ್ಷ್ಮೀ 
ಶೌರ್ಯಪ್ರತಾಪ ಪರಿವಾರಧನೋಪಭೋಗಾಃ॥ 
ತೇ ಲೋಕವೇದಸಮಯೇಷು ಸುನಿಶ್ಚಯೇನ 
ಪುಣ್ಕೋದಯೇನ ಸುಲಭಾ ಇತಿ ವರ್ಣಯಂತಿ ॥ 


ವರಯುನತಿಭವನವಾಹನ ನಾಟಕ ಧನಕನಕರಜತ ಮಣಿಸುರಥಾಃ 
ಅತಿಲಲಿತ ತುರಗ ಮದಗಳಿತನಾಗಭೃತ್ಕಾಶ್ಚ ಭವತಿ ಧರ್ಮೇಣ ॥ 


ಇಂತು ಧರ್ಮದ ಫಲದಿಂದಂ ದೇವಲೋಕದ ಮನುಷ್ಕಲೋಕದ ಸುಖಂಗಳ 


ನನುಭವಿಸಿ ಬಿಕ್ಕೆ ನಿರ್ವಾಣಸುಖಮನೆಯ್ದುಗುಂ ಜೀವಮಿನ್ನಾಧರ್ಮಮೆಂಬುದೆಂತೆಂದೊಡೆ 


೧೨ 1 ಆರಾಧನಾ ಕರ್ಣಾಟಟೀಕಾ 


ಗಾಹೆ ।॥ ಸೋ ಧಮ್ಮೋಜತ್ನ ದಯಾ ಸೋವಿತವೋ ವಿಸಯ ಣಿಗ್ಗಹೋ ಜತ್ನ 
ದಸಅಟ್ಟದೋಸರಹಿಓ ಸೋ ದೇವೋ ಣತ್ಲಿ ಸಂದೇಹೋ॥ 


ಎಂದಿಂತು ಪದಿನೆಂಟು ದೋಷಂ ಮೊದಲಾಗೊಡೆಯನಿಲ್ಲದೊಂ ದೇವನಂತಪ್ಪದೇವನ 
ಪೇಟ್ದುದಾಗಮಮೆಂಬುದಕ್ಕುಂ ಆಗಮದ ಪೇಟ್ದಂತು ಬಾಹ್ಮಾಭ್ಯಂತರ ಪರಿಗ್ರಹಂಗಳೆಲ್ಲಮಂ 
ತೊಟ್‌ದು ದ್ವಾದಶ ವಿಧಮಪ್ಪ ತಪದೊಳ್‌ ನೆಗಟ್ಟಿಯ್ದುಮಿಂದ್ರಿಯಂಗಳಂ ಗೆಲ್ಲು ಪಸಿವುಂ 
ನೀರ£ಕ್ಕೆ ಮೊದಲಾಗೊಡೆಯ ಇಪ್ಪತ್ತೆರಡು ಪರೀಷಹಂಗಳಂ ಸೈರಿಸಿ ಯಮನಿಯಮ ಸ್ವಾಧ್ಯಾಯ 
ಧ್ಯಾನಾನುಷ್ಠಾನ ನಿರತನಾಗಿ ತಪಂಗೆಯ್ದ ರಿಷಿಯರ್ಕ್ಕಳ್‌ ತಪೋಧನರ್‌ ಕೊಲ್ಲದುದೆ 
ಧ್‌ರ್ಮೇಮೆಂದಿಂತು ನಂಬಿ ವೃತಂಗಳಂ ಕೈಕೊಂಡು ನೆಗಟ್ಟುದು 
ಧರ್ಮಮೆಂಬುದಕ್ಕುಮೆಂದಿಂತಗ್ನಿ ಭೂತಿ ರಿಷಿಯರ್‌ ತಿಳಿಯೆ ಧರ್ಮಮಂ ಪೇಟ್ದಡೆರ್ದೆಯೊಳ್‌ 
ಮೆಲ್ಲಿದಳಾಗಿ ತನ್ನ ಭವಾಂತರಂಗಳಂ ಧರ್ಮಮುಮಂ ಕೇಟ್ನರಿದು ಸಂಸಾರ ಶರೀರ 
ವೈರಾಗ್ಗಮಾದಮಾನುಂ ತನ್ನಂ ತಾಂ ಪಟ್‌ದು ನಿಂದಿಸಿ ಪಾಪಕ್ಕಂಜಿಯಣುಬ್ರತಂ 
ಮೊದಲಾಗೊಡೆಯ ಶ್ರಾವಕ ಬ್ರತಂಗಳಂ ಕೈಕೊಂಡಾಗಳ್‌ ಭಟಾರರುಂ ದೃಢವ್ರತೆಯಾಗು 
ಕರ್ಮಕ್ಷಯಮಕ್ಕೆಂದು ಪರಸಿ ತಮ್ಮಾ ವಾಸಕ್ಕೆ ಪೋದರ್‌ 

ಇತ್ತ ಜಾತ್ಮಂಧೆಯಪ್ಪ ಕೂಸುಮಹಿಂಸಾದಿ ಬ್ರತಂಗಳಂ ಮೇಲ್ಕೊಂಡು ತನ್ನ ಮನೆಗೆ 
ಪೋದಳನ್ನೆಗಂ ಎಡೆಯೊಳರಸನ ಪುರೋಹಿತಂ ಸೋಮಶರ್ಮನೆಂಬೊಂ ತನ್ನ ಪರಿವಾರಂ 
ಬೆರಸು ಮಹಾವಿಭೂತಿ ವಿಸ್ತಾರದಿಂದಂ ಪಿರಿದು ಪೂಜೆಯಂ ಕೊಂಡು ಮಕ್ಕಳಂ ಬೇಡಿ 
ಶಂಬರ ನಾಗಾಠಾಣಕ್ಕೆ ಪರಕೆಗುಡಲ್‌ ಪೋಪುದುಂ ತನ್ನೊಡಪೋಪ ಪೊಲೆಯರ ಕೂಸುಗಳಂ 
ಕಂಡು ತನಗೆ ವ್ಯಾವರ್ಣಿಸಿ ಪೇಟ್‌ ಕೇಳ್ದದಟೊಳ್‌ ಮನಮಿಟ್ಟವರ್ಗೆ ಸತ್ತು ಪುಟ್ಟುವೆನಕ್ಕೆಂದು 
ಭೋಗಾಸಕ್ಕೆಯಾಗಿ ನಿದಾನಂಗೆಯ್ದು ಮನೆಗೆ ಪೋಗಿರ್ಪ್ವನ್ನೆಗಮಾ ಇರುಳೊಳೆ ಪಾವು ಕೊಳೆ 
ಸತ್ತು ಚಂಪಾನಗರಮನಾಳ್ವೊಂ ಭದ್ರವಾಹನನೆಂಬೊನರಸನಾತನ ಮಹಾದೇವಿ 
ಚಂದ್ರಮತಿಯೆಂಬೊಳವರ ಪುರೋಹಿತಂ ಸೋಮಶರ್ಮನೆಂಬೊಂ ಭಟ್ಟನಾತನ ಪಾರ್ವಂತಿ 
ತ್ರಿವೇದಿಯೆಂಬೊಳಾ ಇರ್ವ್ವರ್ಗ್ಗಂ ನಾಗಶ್ರೀಯೆಂಬೊಳ್‌ ಮಗಳಾಗಿ ಪುಟ್ಟಿದೊಳತ್ಕಂತ ರೂಪು 
ಲಾವಣ್ಯ ಸೌಭಾಗ್ಯ ಕಾಂತಿಯನೊಡೆಯಳ್‌ ನೋಡಿದ ಜನಂಗಳ್ಗೆಲ್ಲಮಾದಮಾನುಂ 
ಸೂಗಯಿಸುವಳ್‌ ನಾಗರ್ಗ್ಗೆ ಪರಸಿ ಪೆತ್ತಳಪ್ಪುದಚೆಂ ನಾಗಶ್ರೀಯೆಂಬ ಪೆಸರನಿಟ್ಟರ್‌ ಮತ್ತೆ 
ಸೂರ್ಯಮಿತ್ರಾಚಾರ್ಯರುಮಗ್ಗಿಭೂತಿ ರಿಷಿಯರುಮಂತಿರ್ವರುಂ ಚಂಪಾನಗರದಿಂ 
ಪೊಣಮಟ್ಟು ಪೋಗಿ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ 
ವಿಹಾರಿಸುತ್ತುಂ ಏಟೆಂಟು ಬರಿಸದಿಂ ಮುಗುಟ್ಟಿ ಚಂಪಾನಗರಕ್ಕೆ ಬಂದು 
ಪೊಜವೊಟಿಲೊಳುದ್ಕಾನವನದೊಳ್‌ ಕಂಬಳನಾಗಂ ಶಂಬರನಾಗಂ ಪಂಗುನಾಗಮೆಂದೀ 
ಪೆಸರನೊಡೆಯ ಮುನ್ನಿರ್ದ್ದ ನಾಗಠಾಣದೊಳ್‌ ಬಂದಿರ್ದ್ದ್ವರ್‌ 

ಅನ್ನೆಗಂ ನಾಗಶ್ರೀಯುಂ ಪಂಚಮಿಯಂದು ಮಂತ್ರಿಯರ್ಕ್ಶಳ ಪೆರ್ಗ್ಗಡೆಗಳ 
ರಾಜಶ್ರೇಷ್ಠಿಯರ ಪ್ರಧಾನಿರಪ್ಪ ನಿಯೋಗಿಗಳ ಪಲರುಂ ಪೆಣ್ಣೂಸುಗಳ್ಳೆರಸು 

ಕ ಗೆ 


ಆರಾಧನಾ ಕರ್ಣಾಟಟೀಕಾ / ೧೩ 


ಪಿರಿದುಮರ್ಚನೆಯಂ ಕೊಂಡು ನಾಗಠಾಣಕ್ಕೆ ಪೋಗಿ ನಾಗರನರ್ಚಿಸಿ ಪೂಡೆವಟ್ಟು 
ಸೂರ್ಯವಮಿತ್ರಾಚಾರ್ಯರುವುಗ್ನಿ ಭೂತಿರಿಷಿಯರುಮಂ ಕಂಡು ಜಾತಿಸ್ಮರೆಯಾಗಿ ತನ್ನ ಮುನ್ನಿನ 
ಪೊಲತಿಯಾಗಿ ಪುಟ್ಟಿದ ಭವಮನಜ್‌ದು ಭಟ್ಟಾರರ ಕಾಲ್ಗೆರಗಿ ಪೊಡೆವಟ್ಟು ಕುಳ್ಳಿರ್ದಾಗಳಾ 
ಕೂಸಂ ಕಂಡ ಅಗ್ನಿಭೂತಿ ರಿಷಿಯರ್ಗತಿ ಸ್ನೇಹಮಾಗಿ ತಮ್ಮ ಗುರುಗಳಂ 
ಸೂರ್ಯಮಿತ್ರಾಚಾರ್ಯರನಿಂತೆಂದು ಬೆಸಗೊಂಡರ್‌ ಬ'ಟಾರಾ ಈ ಕೂಸಿನ 
ಮೇಗೆಮಗಾದಮಾನುಂ ಮೋಹಮಾದುದರ್ಕೆ ಕಾರಣಮೇನೆಂದು ಬೆಸಗೊಂಡೊಡೆ 
ಭಟಾರರವಧಿಜ್ಞಾನಮಂ ಪ್ರಯೋಗಿಸಿ ಇಂತೆಂದು ಪೇಟ್ದಿರ್‌ ಈ ಕೂಸೆಂಬುದು ನಿಮ್ಮ 
ತಮ್ಮನಪ್ಪ ವಾಯುಭೂತಿಯ ಜೀವನಭಿಮಾನಂ ಕಾರಣಮಾಗಿ ಎಮ್ಮನುಣಐದೆ ಪರಿಭವಿಸಿ 
ಬಾಯ್ಗೆ ವಂದುದನೆ ಪೊಲ್ಲ ಬಯ್ಗುಳಂ ಬಯ್ದುಮಾ ಪಾಪದ ಫಲದಿಂದಮೇಲು 
ದಿವಸದಿಂದೊಳಗೌದುಂಬರಕುಷ್ಕಮಾಗಿ ಪುಖಿತು ನಮೆದು ಸತ್ತು ಕೌಶಂಬಿಯೊಳ್‌ ಲಂಕಿಗರ 
ಮನೆಯೊಳ್‌ ಪೆಣ್ಣತ್ತೆಯಾಗಿ ಪಿರಿಯ ಪೊಜ್‌ಗಳಂ ಪೊತ್ತು ಬೆನ್ನೊಳ್‌ ಕಜಮೆಯಾಗಿ 
ನಾಳಿವಿರ್ದು ಪುಟ್‌ತು ನವೆದು ಸತ್ತು ಪೇಪಂದಿಯಾಗಿ ಪುಟ್ಟಿ ಸತ್ತು ಪೆಣ್ನಾಯಾಗಿ ಪುಟ್ಟಿ 
ಸತ್ತು ಮತ್ತೀ ಚಂಪಾನಗರದೊಳ್‌ ಮಾದೆಂಗರ್ಗ್ಗೆ ಪ್ರಧಾನನಪ್ಪ ನೀಳನೆಂಬ ಮಾದೆಗಂಗಂ 
ಕೇಶಿಯೆಂಬ ಮಾದೆಂಗಿಗಂ ದುರೂಪೆ ದುರ್ಗಂಧೆ ದುಸ್ಟರೆ ಧುರ್ವರ್ಣೆ ಜಾತ್ಕಂಧೆ ಪೊಲೆಯರ್ಗ್ಗೆ 
ಮಗಳಾಗಿ ಪುಟ್ಟಿ ನೀವು ಪ್ರತಿಬೋಧಿಸೆ ಬ್ರತಂಗಳಂ ಕೈಕೊಂಡು ನಿದಾನಂ ಗೆಯ್ದು ಪಾವು 
ಕೊಳೆ ಸತ್ತು ಪುರೋಹಿತಂ ಸೋಮಶರ್ಮಂಗಂ ತ್ರಿವೇದಿಗಂ ಪುಟ್ಟಿದ ನಾಗಶ್ರೀಯೆಂಬೊಳ್‌ 
ಮಗಳಾದಳದಯ್‌ೌಂ ನಿಮಗೀ ಕೂಸಿನ ಮೇಗತಿ ಸ್ನೇಹಮಾದುದೆಂದು ಪೇಲ್ದುದೆಲ್ಲಮಂ ನಾಗಶ್ರೀ 
ಕೇಳ್ದು ಕಟೌ್‌ದಯ್ದು ಭವಂಗಳುಂ ತನಗೆ ಪ್ರತ್ಮಕ್ಷಮಾದಂತಟ್‌ದು ಭಟಾರರ ಕಾಲ್ಗೆಅಗಿ 
ಪೊಡೆವಟ್ಟು ಧರ್ಮಮಂ ಬೆಸಗೊಂಡು ಕೇಳ್ಲಣುವ್ರತಂ ಮೊದಲಾಗೊಡೆಯ ಶ್ರಾವಕಬ್ರತಂಗಳಂ 
ಸಮ್ಮಕ್ತಪೂರ್ವಕಂ ಕೈಕೊಂಡು ಬಂದಿಸಿ ಮನೆಗೆ ಪೋಪಾಗಳ್‌ ಭಟ್ಟಾರರೆಂದರ್‌ 
ಮಗಳೆ ಎಮ್ಮ ಕೊಟ್ಟ ಬ್ರತಂಗಳಂ ನಿಮ್ಮಮ್ಮಂ ಬಿಸುಡಲ್ವೇಟ್ವಿನಪ್ಪೊಡೆ ಪೆಜಉಳಿ 
ಬಿಸುಡದಿರೆಮ್ಮಲ್ಲಿಗೆ ವಂದೆಮ್ಮ ಕೊಟ್ಟ ಬ್ರತಂಗಳನೆಮಗೊಪ್ಪಿಸುವುದೆನೆ ಕೇಳ್ದಂತೆ ಗೆಯ್ದೆ ನೆಂದು 
ಮನೆಗೆ ವೋಗಲೊಡನೆಯ ಕೂಸುಗಳ್‌ ಸೋಮಶರ್ಮ ಭಟ್ಟಂಗೆ ನಿಮ್ಮ ಮಗಳ್‌ ರಿಷಿಯರ 
ಪಕ್ಕದೆ ಶ್ರಾವಕ ಬ್ರತಂಗಳಂ ಕೈಕೊಂಡು ವಂದಳೆಂದಡೆ ಭಟ್ಟಂ ಕೇಳ್ದು 
ಮಗಳೆ ನಾಗಶ್ರೀ ನಾಮುಂ ಪಾರ್ವರೆಮುಂ ಲೋಕಕ್ಕೆಲ್ಲಮಗ್ಗಳಂ ಲೋಕದಿಂ 
ಪೂಜಿತರೆಮುಮೆಮ್ಮಿಂದಗ್ಗಳಂ ಪೆಜರಿಲ್ಲದಟ್‌ಂದಂ ಸವಣರ ಧರ್ಮಮಂ ನಮಗೆ ಕೊಳಲಾಗ 
[ದು] ಬಿಸುಡು ಮಗಳೇ ಎನೆ ನಾಗಶ್ರೀ ಎಂದಳೆಮ್ಮ ವ್ರತಂಗಳಂ ಕೊಟ್ಟ ರಿಷಿಯರ್ಗ್ಗೆ 
_ ಪೋಗಿಯೊಪ್ಪಿಸಿ ಬಿಸುಖೈನೆನೆಯಂತೆಗೆಯ್ಕೆಂದು ಮಗಳ ಕೈಯಂ ಪಿಡಿದಿರ್ವ್ವರುಂ ರಿಷಿಯರಲ್ಲಿಗೆ 
ಬ್ರತಂಗಳನೊಪ್ಪಿಸಲೆಂದು ಪೋಪನ್ನೆಗಾವೆಡೆಯೊಳ್‌ ಒಟ್ಟೆಯೊಳೊರ್ವನಂ ಪೆಡಂಗಯ್ಕುಡಿಯ 
ಕಟ್ಟಿಯೊಂದೆವಟ್‌ಗುಟ್ಟಿ, ಪೊಟಲ ಜನಂಗಳು ಮುಸುಖೌಕೊಂಡು ನೋಡುತ್ತಮೊಡನೆ ಬರೆ 
ನೂಂಕುತ್ತುಂ ಕೊಲಲುಯ್ವ ಪುರುಷನಂ ಯೌವನನಂ ತೇಜಸ್ವಿಯಂ ಕಂಡು ನಾಗಶ್ರೀ 


೧೪ / ಆರಾಧನಾ ಕರ್ಣಾಟಟೀಕಾ 


ತಮ್ಮಮ್ಮನಂ ಬೆಸಗೊಳ್ಳುಂ ಈತನನೇಕೆ ಕೊಲಲುಯ್ದಪರಮ್ಮಾ ಬೆಸಗೊಳ್ಳಿಮೆನೆ 
ಸೋಮಶರ್ಮನುಂ ಕೊಲಲುಯ್ವ್ಚ ಪ್ರಧಾನನಪ್ಪ ತಳಾಅನಂ ಬೆಸಗೊಂಡು ತದ್‌ 
ವತ್ತಾಂತಮೆಲ್ಲಮನಬ್‌ದು ನಾಗಶ್ರೀಗಿಂತೆಂದು ಪೇಟ್ಲುಂ 
ಈ ಪೊಳಲ ಪ್ರಧಾನನಪ್ಪ ಶ್ರೇಷ್ಠಿ ಇಂದ್ರದತ್ತನೆಂಬೊಂ ಪದಿನಾಜು ಕೋಟಿ 
ಕಸವರಮನೊಡೆಯೊನಾತನ ಮಗನೀತಂ ವರಸೇನನೆಂಬೊಂ ಜೂದಾಡಿಯಕ್ಬಧೂರ್ತ 
ನೆಂಬೊಂಗೆ ಸಾಸಿರ ದೀನಾರಮಂ ಸೋಲ್ತು ಸೋಲಮಂ ಕುಡಲಾಣದೆಯರಸರಾಣೆಯಂ ಮಿಕ್ಕು 
ಪೋಪನ್‌ ಮುಂದಡ್ಡಮಾಗಿರ್ದ್ದೊನನನಪಜಾಧಿಯನಕ್ಸಧೂರ್ತನಂ ಕೊಂದನ್‌ 
ಅದಟೌಂದರಸನೀತನಂ ಕೊಲವೇಟ್ಲುದಟೌಂ ಕೊಲಲುಯ್ದಪರ್‌ ಮಗಳೆ ಎಂದು ಪೇಖ್ದೊಡೆ 
ನಾಗಶ್ರೀಯುಮೆಂದಳಂತಪ್ಪೊ ಡಂ ಆನುಂ ರಿಷಿಯರ ಪಕ್ಕದೀ ಬ್ರತಮನೆ ಸಾವಿಂಗಂಜಿ 
ಜೀವಂಗಳಂ ಕೊಲ್ಲೆನೆಂಬ ಬ್ರತಮಂ ಕೊಂಡೆನಾ ಬ್ರತಮನವರ್ಗ್ಗೊಪ್ಪಿಸಿದೊಡಾನುಮಮೋಘಂ 
ಜೀವಂಗಳಂ ಕೊಲಲ್ವೇಳ್ಳ್ಕುಮಾ ಜೀವಂಗಳಂ ಕೊಂದೊಡೆನ್ನುಮನೀತನಂತೆ ಪೆಡಂಗೆಯ್ಕುಡಿಯೆ 
ಕಟ್ಟಿಯೊಂದೆಪಬ್‌ಗುಟ್ಟಿ ನೀಮೆಲ್ಲರುಂ ನಂಟರ್‌ ನೋಡೆ ಸ್ಮಶಾನಕ್ಕುಯ್ದು ಸೂಲದೊಳಿಕ್ಕಿ 
ಕೊಲ್ಬರೆನೆಯಂತಪ್ಪೊಡೀಯೊಂದು ಕೊಲ್ಲದ ಬ್ರತಂ ನಿನಗಿರ್ಕೆ ಮಗಳೆ ಉಲಿದ 
ಬ್ರತಂಗಳೆಲ್ಲಮಂ ಪೋಗಿ ಕ್ಷಪಣಕಂಗೊಪ್ಪಿಸುವಮೆಂದು ಕಿೌದನ್ತರಮಂ ಪೋಪನ್ನೆಗಂ 
ಮತ್ತೊರ್ವ್ವನಂ ಮುನ್ನಿನಂತೆ ಕೊಲಲ್ಕೆ ಕೊಂಡು ಪೋಪ ಪುರುಷನಂ ಕಂಡು ನಾಗಶ್ರೀ 
ತಮ್ಮಮ್ಮನಂ ಬೆಸಗೊಳವೇಖಯ್ದ್ಹೊಡಾತನುಂ ಬೆಸಗೊಂಡೆಲ್ಲಮನಜ್‌ದು ಮಗಳ್ಲಿಂತೆಂದು 
ಪೇಲ್ಗುಂ ಕೇಳ್‌ ಮಗಳೆ ವೈನೈಕನೆಂಬನೊರ್ವ್ವಂ ಪುರುಷಂ ಕನ್ನೆಯ ಬಂಟನ ವೃದ್ಧ ಸ್ತ್ರೀಯ 
ಮೂವರ ಚಿತ್ರಕಥೆಗಳಂ ಪಟದೊಳ್‌ ಬರೆದು ತೋಜ್‌ ಪೇಟ್ಹು ಲೋಗರಂ ಡಂಬಿಸಿ ಮಾಜುವ 
ಭತ್ತಮಂ ಕಳ್ಳೊನಾ ಮೂಲು ಕಥೆಗಳೊಳಗೆ ಕನ್ನೆಯ ಕಥೆಯಂ ಪೇಟಜ್ದೊನದೆಂತೆಂದೊಡೆ 
ಕೌಶಂಬಿಯೆಂಬ ಪೊಟಿಲೊಳ್‌ ಸುಮಿತ್ರನೆಂಬೊಂ ಶ್ರೇಷ್ಠಿ ಕೋಟಿ 
ಕಸವರಮನೊಡೆಯನಾತನ ಮಗಂ ವಸುಮಿತ್ರನೆಂಬೊಂಗೆ ಸರ್ಪದಷ್ಟಮಾದಡೆ ಸತ್ತನೆಂದು 
ಸ್ಮಶಾನಕ್ಕೆ ಸಂಸ್ಕರಿಸಲೈ ಕೊಂಡು ಪೋಗಿಯಿಟ್‌ಪಿದೊಡಲ್ಲಿಗರುಡನಾಭಿಯೆಂಬ ಮಂತ್ರವಾದಿ 
ಪೋಗಿ ನೋಡಿ ಈತನನಾಂ ನಾಳೆಯಭಿಮಂತ್ರಿಸಿ ಬಾಟ್‌ಸುವೆನಂಜದಿರಿಮಿಲ್ಲಿಯೆ 
ಇರುಳಿರ್ಕ್ಕನ್ನೆಗಂ ಜಾವಮಿರಿಮೆಂದು ಪೇಲ್ದುಪೋದಂ ಸುಮಿತ್ರಸೆಟ್ಟಿಯುಂ ನಾಲ್ವರೊಳ್ಳಿದರಪ್ಪ 
ಸುಭಟರಂ ಜಾವಮಿಉೌಸಿ ಪೋದಂ ನಾಲ್ವರುಂ ಜಾವಮಿರ್ದ ಭಟರೊ೦ಗೊವ್ಪ ನಿರುಳ್‌ 
ಕುಣೌಯಂ ಕಳ್ಳು ತರಲ್‌ ಪೋದಂ ಮತ್ತೋರ್ವ್ವಂ ಪುಳ್ಳಿಯಂ ತರಲ್ವೋದಂ ಮತ್ತೋರ್ವಂ 
ಕಿಚ್ಚಂ ತರಲ್ಫೋದಂ ಮತ್ತೋರ್ವಂ ದಾಷ್ಟಿಕನ ಪಕ್ಕದೆ ಕಾಪಿರ್ದನಂತಾ ನಾಲ್ವರುಂ ಕುಳಿಯಂ 
5೧೦ದು ಸುಟ್ಟು ತಿಂದರೆಂಬ ಕಥೆಯುಮಂ ಪೊತ್ತಟ್‌ ನೇಸಜ್‌ ಮೂಡೆ ಗರುಡನಾಭಿಯೆಂಬ 
೦ತ್ರವಾಬಿ ಒಂದು ಹೆಜ್‌ಕುಟ್ಟಿ ಮಂತ್ರಿಸಿ ದಾಷ್ಟಿಕನನೆತ್ತಿದಂ ಸುಮಿತ್ರಶ್ರೇಷ್ಠಿಯುಮಿರುಳು 


ಈ 


{ 


t 


ಚಾವಮಿಳ್ಸ ವಾಲ್ವ್‌ ' ಬಗ್ಗೆ ಓರೋರ್ವರ್ಗ್ಗ್ಸೆ ಬೇಟ್‌ವೇಟ್‌ ಸಾಸಿರ ದೀನಾರದ 
A ೨.0 ಸ 4 4 
ಪೂಟ್ಟಳಿಗಗಳಂ ಪ್ರಾಸಾದದ ಮೇಗಿಳು ಜನ ಸಂಕೀರ್ಣದ ನಡುವೆ ನಾಲ್ಕು 


ಪೂಟ್ಬಳಗೆಯನೀಡಾಡಿದೊಡಾ ನಾಲ್ವರೊಳಗೋರ್ವಂ ಪೊಟ್ಟಳಿಗೆಯಂ ಕೊಂಡುಂ ಕೊಳ್ಳೆನೆಂದು 


| 


ಆರಾಧನಾ ಕರ್ಣಾಟಟೀಕಾ / ೧೫ 


ಪುಸಿದೊಡಾ ಸೆಟ್ಟಿಯುಮರಸರ್ಗೆ ಪೋಗಿ ಬಿನ್ನಪಂಗೆಯ್ದನೆನ್ನ ಸಾಸಿರ ದೀನಾರದ ಪೊಟ್ಟಳಿಗೆ 
ಕೆಟ್ಟುದದಂ ದೇವರಾರಯ್ಯುದೆಂದು ಪೇಲಕ್ದೊಡ ತಳಾಅನಂ ಕರೆದು ಬೇಗಂ 
ಕಳ್ಳನನಾರಯ್ಕಲ್ಲದಾಗಳಮೋಘಂ ಕಳ್ಳಂಗೆ ತಕ್ಕ ನಿಗ್ರಹಮಂ ನಿನಗೆ ಮಾಡುವೆನೆಂದರಸನಾತನಂ 
ಬಗ್ಗಿಸಿ ನುಡಿದೊಡಾತನುಮಅಸಿ ಕಳ್ಳನನಾರಯ್ಕ ಲಾಅದೆ ನಾಲ್ವರುಂ ಸುಭಟರುಮಂ 
ಮನೆಗೊಡಗೊಂಡು ಬಂದು ಭೀತನಾಗಿ ಬಿನ್ನನೆ ಮೊಗಂ ಬಾಡಿ ಚಿಂತಿಸುತ್ತಿರ್ದ್ದೊಡಾತನ 
ಮಗಳು ಸುಮತಿಯೆಂಬೊಳಿಂತೇಕೆ ಖಿನ್ನನಾಗಿ ಚಿಂತಿಸುತ್ತಿರ್ದಪ್ಪೆಯಮ್ಮಾ ಎಂದು ತಂದೆಯಂ 
ಬೆಸಗೊಂಡೊಡಾತನುಂ ತದ್‌ವೃತ್ತಾಂತಮುಲ್ಲಮಂ ಮುಗಳ್ಗಲಅಕಿಯೆ 
ಪೇಟ್ಟೊಡಂಜಲ್ವೇಡಿದನೆಲ್ಲಮನಾನಾರಯ್ಹು ಕಳ್ಳನುಮಂ ಕಸವರಮುಮಂ ನಾಳೆ 
ನಿಮಗೊಪ್ಪಿಸುವೆನಿಂ ನೀಮುಂ ನಿಶ್ಚಿಂತಮಿರಿಂ ಎಂದು ತಂದೆಯನೇಕಾಂತದೊಳ್‌ ನುಡಿದು 
ಸಂತವಿಸಿದಾಗಳ್‌ ಸುಮತಿಯುಮಿರುಳೆ ಕಳ್ಳರಂ ಪರೀಕ್ಷಿ ಸಲ್ಟೇಡಿಯಾ ನಾಲ್ವರುಂ ಸುಭಟರ 
ಪಕ್ಕದಿಟ್ನ್ಟವರ್ಗೆ ಕಥೆಯ ಪೇಯ್ಲಿಂ. 

ಪಾಟಲೀಪುತ್ರಮೆಂಬುದು ಪೊಟಲಲ್ಲಿ ಶ್ರೇಷ್ಠಿ ಸುದತ್ತನೆಂಬೊನಾತನ ಮಗಳ್‌ 
ಸುದಾಮೆಯೆಂಬ ಕನ್ನೆಯೊಂದು ದಿವಸಂ ಗಂಗೆಯಂ ಮಿಯಾಲ್ಫೋಗಿ ವೂವಲ್ಲಿ 
ನೆಗಟ್ಸಿಡಿದೊಡಾದಮಾನುಮಂಜಿ ತಡಿಯೊಳರ್ದ್ದ್ವ ಧನದತ್ತನೆಂಬೊಂ ಸೋದರ ಮಯ್ದುನನಂ 
ಕಂಡೆನ್ನಂ ಬೇಗಂ ಬಿಡಿಸೆಂದೊಡಾತನಿಂತೆಂದನೆನ್ನಂ ಬೇಡಿದುದನೀವೊಡೆ ನಿನ್ನಂ 
ಕಾವೆನೆಂದೊಡಾಕೆಯುವೂವೆನೆಂದು ಪೂಣ್ಣೊಡೆ ಬೇಗಂ ನೀರಂ ಪೊಕ್ಕು ನೆಗಟಂ ತಾಟಿಸಿ 
ಬಿಡಿಸಿದ ಬಲಕ್ಕೆ ಪೇಲೇನಂ ಬೇಡುವೈ ನಿನ್ನ ಬೇಡಿದುದೆಲ್ಲಮವೀವೆನೆಂದು ಕನ್ನೆ 
ನುಡಿದೊಡಾತನಿಂತೆಂದಂ 

ನಿನ್ನ ಮದುವೆಯಂದು ಪ್ರಥಮ ದಿವಸದ ಪಸದನಮನೆನಗೆ ಬಂದು 
ತೋಜಲ್ವೇಖ್ಕಮೆಂದು ಬೇಡಿದೊಡಾಕೆಯುಮಂತೆ ಗೆಯ್ದೆನೆಂದು ಪೂಣ್ಣಳಿಂತು ಕಾಲಂ ಸಲೆ 
ಮತ್ತಾ ಕನ್ನೆಗೆ ಯೌವನಂ ನೆಟೆದಂದು ಮದುವೆಯಾದೊಡೆ ತನ್ನ ಪೂಣ್ಣ ಪ್ರತಿಜ್ಞೆಯಂ 
ನೆನೆದು ಸರ್ವಾಭರಣ ವಿಭೂಷಿತೆಯಾಗಿಯಾದವಕಾನುಂ ಕೈಗೆಯ್ದು ಚೆಲೈಯಾಗಿ 
ನಟ್ಟನಡುವಿರುಳ್‌ ಮನೆಯಿಂದಂ ಪೊಜಮಟ್ಟು ಮಯ್ದುನನಿರ್ದಾಪಣಕ್ಕೆ ಪೋಪನ್ನೆ 
ಗಾವೆಡೆಯೊಳ್‌ ಕಳ್ಳನೊರ್ವಂ ಕಂಡು ನಿನ್ನ ತೊಟ್ಟಾಭರಣಮೆಲ್ಲಮಂ ಕೊಟ್ಟು 
ಪೋಗಲ್ಲದಾಗಳ್‌ ಪೋಗಲೀಯೆನೆಂದೊಡೀಗಳೆ ಪೋಗಿ ಬಂದು ನಿನಗೆನ್ನ ತುಡಿಗೆಯೆಲ್ಲಮಂ 
ಕುಡುವೆನನ್ನೆಗಮಿಲ್ಲಿ ಎನ್ನ ಬರ್ಪನ್ನೆಗಮೆತ್ತಂ ಪೋಗದಿರೆಂದು ನಂಬೆ ನುಡಿದು ಸಂತಯಿಸಿ 
ಕಿಟ್‌ದಂತರಮಂ ಪೋಪನ್ನೆಗಂ ತಳಾಅಂ ಕಂಡೀ ಪೊಟ್ಟೆತ್ತ ಪೋದಪ್ಪೈ ಪೊಲ್ಲಮಾನಸಿಯೆ 
ಎಂದು ಪಿಡಿದು ಕಾಡೆ ಪಿರಿದೊಂದು ಮನೆವಾರ್ತೆಯುಂಟೆನ್ನಂ ಕಾಡಲೀಯದೆ 
ಪೋಗಲೀಯಾನೀಗಳೆ ಪೋಗಿ ನಿನ್ನಲ್ಲಿಗೆ ಬರ್ಪೆಂ ಬಂದೊಡೆ ನಿನ್ನ ಮೆಚ್ಚುಗೆಯ್ದೆನೆಂದು 
ನಂಬೆ ನುಡಿದು ನನ್ನಿಗೊಟ್ಟು ಕಿಟಿದಂತರಮಂ ಪೋಪನ್ನೆಗಮೆಡೆಯೊಳು ಬ್ರಹ್ಮರಾಕ್ಷಸಂ 
ಕಂಡು ತಿನಲ್‌ ಬಗೆದೊಡೆ ಬ್ರಹ್ಮರಾಕ್ಟಸಂಗೆಂದಳ್‌ ಪಿರಿ ದೊಂದು ಮನೆವಾಖ್ಕೆಯುಂಟೀಗಳೆ 


೧೬ / ಆರಾಧನಾ ಕರ್ಣಾಟಟೀಕಾ 


ಪೋಗಿ ಬಂದಪ್ಪೆಂ ಬಂದ ಬಖಿಕ್ಕೆನ್ನಂ.ನೀ ಮೆಚ್ಚಿದುದಂ ಮಾಡೆಂದು ನನ್ನಿಗೊಟ್ಟು ನಂಬಿಸಿ 
ಪೋದೊಡಾ ಕಳ್ಳನುಂ ತಳಜನುಂ ಬ್ರಹ್ಮರಾಕ್ಷಸನುಮಂತು ಮೂವರುಮೀಕೆಯಂ ಪೋಪ 
ತುರಿಪೆದಿಂದಟ್ಕಟ್‌ಂದೆತ್ತ ಪೋದಪ್ಪಳಂದು ಬಟೌ್‌ವಟ್‌ಯನೆ ನೋಡುತ್ತಂ ಪೋಪನ್ನೆಗಂ 
ಮಯ್ದು ನನುಂ ಪಟ್ಟಿರ್ದಾಪಣಕ್ಕೆ ಪೋಗಿ ಬಾಗಿಲಂ ತೆಣೆಯಿಮೆಂದಾಗಳಿವರಾರೆಂದು 
ಬೆನಗೊಂಡಾಗಳಾನಲ್ಲೆ ಸುದಾಮೆಯೆನೆಂದೊಡೆ ಬಾಗಿಲಂ ತೆಟ್‌ದಾಪಣದೊಳಗಂ 
ಪೊಕ್ಕಳನೀಪೊಟಕ್ಕೇಕೆ ವಂದೆಯೆಂದು ಬೆಸಗೊಂಡೊಡೆ ನೀನಲ್ಲೆ ಎನ್ನಂ ನನ್ನಿಗೊಂಡಯ್‌ 
ಎನ್ನ ಮದುವೆಯಂದು ಪ್ರಥಮ ದಿವಸದ ಪಸದನಮನೆನಗೆ ತೋಣಲ್ವೇಟ್ಕುಮೆಂದು 
ಬೇಡಿದೊಡಾ ಪ್ರತಿಜ್ಞೆಯಂ ನೆಅಪಲ್‌ ಬಂದೆನೆಂದು ತನ್ನಂ ತೋಟೆದೊಡಾತನುಂ ಆಕೆಯ 
ರೂಪಂ ನೋಡಿ ಮೆಚ್ಚಿ ವಿದ್ಕಾಧರಿಯ ದೇವಗಣಿಕೆಯ ರೂಪನೆ ಪೋಲ್ವೈಯೆಂದು ಪೊಗಲ್ಲು 
ಮತ್ತಮಿಂತೆಂದಂ 
ಪ್ರತಿಜ್ಞೆಯಂ ನೆಐಪಿದೆಯೊಳ್ಳಿತ್ತಾಯ್ತೀ ಪೊಟ್ಟು ಪೊಲ್ಲದುವಂದೈ ನಟ್ಟನಡುವಿರುಳ್‌ 
ಕಳ್ಳರುಂ ತಳಾಖರುಂ ನಿನ್ನಂ ಕಾಡುವರ್‌ ಬೇಗಂ ಪೋಗೆಂದು ನುಡಿದು ಪೋಗ 
ವೇಟ್ಲೊಡದೆಲ್ಲಮನಾ ಮೂವರುಂ ಪೊಜಗೆ ಕೇಳ್ದು ಮತ್ತಂ ಬೇಗ ಬೇಗಂ ಪೋಗಿ 
ತಮ್ಮಿರ್ದ್ದೆಡೆಗಳೊಳ್‌ ಇರ್ದ್ದ್ವರನ್ನೆಗಮಾ ಮದೆವಳ್‌ ರಕ್ಕಸನಲ್ಲಿಗೆ ಬಂದಿನ್ನೆನ್ನಂ ನೀಂ ಮೆಚ್ಚಿತಂ 
ಮಾಡೆಂದು ತನ್ನನೊಪ್ಪಿಸಿದೊಡಾ ಬ್ರಹ್ಮರಾಕ್ಬಸನಿಂತೆಂದಂ. 
ನೀನುಂ ಸತ್ಕವಾದಿಯಯ್‌ ಆದಮಾನುಂ ರೂಪು ಲಾವಣ್ಕ ಸೌಭಾಗ್ಯ 
ಕಾಂತಿಯನೊಡೆಯಳಯ್‌ ನಿನ್ನಂ ತಿಂದಾನಾವ ಗತಿಗೆ ಪೋಪೆಂ ನಿನ್ನ ರೂಪನಟ್‌ಯ 
ಲಾಜಿ್‌ನದಜ್‌ಂ ನೀನಂಜದೆ ಪೋಗೆಂದು ಪೋಗವೇಯ್ಲೊಡೆ ಬರ್ಪಳನ್ನೆಗಂ ತಳಾಅನಂ 
ಕಂಡಿನ್ನೆನ್ನಂ ನೀಂ ಮೆಚ್ಚುಗೆಯ್ಕೆಂದು ನುಡಿದೊಡಾತನಿಂತೆಂದಂ ನೀಂ ಪೊಲ್ಲ ಮಾನಸಿಯೆಂದು 
ಮನದೊಳ್‌ ಬಗೆದೆಂ ನಿನ್ನಂತೊಳ್ಳಿದರಾರುಮಿಲ್ಲೆಂದು ನುಡಿದು ನನ್ನಿಯಂ ತಪ್ಪದೆ ಬಂದೌ 
ಸತ್ಯವಾದಿಯ್ಕೆ ಪೋಗಬ್ಬಾ ಎಂದು ಪೋಗಲ್ವೇ್ಲೊಡೆ ಬರ್ಪುಳನ್ನೆಗಂ ಕಳ್ಳನಂ ಕಂಡು ತನ್ನ 
ತೊಟ್ಟಾಭರಣಂಗಳೆಲ್ಲಮಂ ಕಳೆದೊಪ್ಪಿಸೆಯಾತನಿಂತೆಂದನ್‌ ಎನಗೇನೊಂದೆ ಭವಮೆ ನಿನ್ನ 
ಕೈಯಿಂದಂ ಕೊಂಡಾನೇನಾಚಂದ್ರಾರ್ಕತಾರಂಬರವರೆಗಂ ಬರ್ದ್ದ್ವಪೈನೇ ಎಣಿಕೊಂಡ ಕಸವರಂ 
ತವನಿಧಿಯಂತ ತವದಿರ್ದ್ದ್ವಪುದೆ ನಿನ್ನ ಕಯ್ಕಿಂದಂ ಕೊಳ್ಳೆ ಪೊಗಬ್ಬಾ ಎಂದು ಪೋಗವೇಲ್ದನಂತಾ 
ಮೂವರುಂ ಮದೆವಳಂ ಪೋಗಲ್ವೇಟ್ದು ಪೂಜಿಸಿ ಕಳಿಪಿದೊಡಾಕೆಯುಂ ತನ್ನ ಮನೆಗೆ 
ಪೋದಳಿಂತು ಅವರೊಳಗೊಳ್ಳಿದರಾರಣ್ಣಂಗಳಿರಾ ಎಂದು ಸುಮತಿಯೆಂಬ ಕನ್ನೆ 
ಬೆಸಗೊಂಡೊಡಾ ನಾಲ್ವರುಂ ಸುಭಟರೊಳಗೋರ್ವನಿರುಳ್‌ ಕುಟ್‌ಯ ಕೊಂದವಂ 
ಬೊಮ್ಮರಾಕ್ಷಸನಾಕೆಯಂ ತಿನ್ನದೆ ಕಟ್‌ಪಿದೊಡಾತನೊಳ್ಳಿದನೆಂದಂ ಸರ್ಪದಷ್ಟನ ಕಾದಿರ್ದಾತಂ 
ತಳಾಜಂ ಕಾಡದೆ ಕಳಿಪಿದೊಡಾತನೊಳ್ಳಿದನೆಂದಂ ಕಿಚ್ಚಂ ತರಲು ಪೋದಾತನಿಂತೆಂದಂ ಮದೆವಳ 
ಸೋದರಮೆಯ್ದು ನನತ್ಕಂತ 'ರೂಪಲಾವಣ್ಕ ಸೌಭಾಗ್ಯ ಕಾಂತಿ ಹಾವ ಭಾವ ವಿಳಾಸ 
ಹ ಮಂಗಳನೊಡೆಯಳಗ ಸೋದರ ಮಾವನ ಮಗಳಂ ತನ್ನಲ್ಲಿಗೆ ಬಂದೊಳನೇಕಾಂತಂ 


ಆರಾಧನಾ ಕರ್ಣಾಟಟೀಕಾ / ೧೭ 


ಸಮನಿಸಿದೊಡಾಕೆಗಳಿಪದೆ ಪೋಗವೇಟ್ಲಂ ಧನದತ್ತನೊಳ್ಳಿದನೆಂದಂ ಪುಳ್ಳಿಯಂ ತರಲ್ಪೋದಾತಂ 
ಸಾಸಿರ ದೀನಾರದ ಪೊಟ್ಟಳಿಗೆಯಂ ಕಳ್ಹಾತನಿಂತೆಂದಂ ಮದವಳಿಗೆ ತೊಟ್ಟಾಭರಣನೆಲ್ಲಮಂ 
ಕೊಳ್ಳದೆ ಕಟೌಪಿದ ಕಳ್ಳನೊಳ್ಳಿದನೆಂದೊಡಾತನುಂ ಕಳ್ಳನಪ್ಪುದನಣಾಿದು ಕಿಬ್‌ದು ಬೇಗಮಿರ್ದ್ದಾ 
ನುಡಿಗಳೆಲ್ಲಮಂ ಮಣ್‌ಯಿಸಿ ಎಲ್ಲರುಂ ಮಖಲುಂದಿಸಿದ ಬಲ್‌ಕ್ಕಮಾ ಕಳ್ಳನನೆಲಖಿ 
ಏಕಾಂತದೊಳಿಂತೆಂದು ನುಡಿಗುಂ ನಿನಗಾನಾಟಿಸಿದೆನೆನಗೆ ನೆಜ್‌ಯೆ ತುಡುಗೆಯಂ ಮಾಡಿಸಲ್‌ 
ಕಸವರಮುಳ್ಳೂಡೆ ನಿನಗಾಂ ಪೆಂಡತಿಯೆನಾಗಿ ನಿನ್ನೂಡವಪ್ಪನೆಂದವನನುಕ್ಕೆವದಿಂದಂ 
ಮನಂಗೊಳೆ ನಂಬೆ ನುಡಿದೊಡಾತನುಂ ಮೆಯ್ಕ ಜೌಯದೆ ದೀನಾರ ಸಹಸ್ರದ ಪೊಟ್ಟಳಿಗೆಯಂ 
ತೆಗೆದು ಕೊಟ್ಟನಿದಖಕೊಳಗೆ ನಿನಗೆ ತುಡುಗಯಂ ಮಾಡಿಸುವೆಂ ಬಾ 
ಪೋಪಮಿರ್ವ್ವರುಮೆಂದೊಡಂತೆ ಗೆಯ್ದೆನೆಂದು ಪೊನ್ನ ಪೊೂಟ್ಟಳಿಗೆಯಂ ತಂದೆಯ 
ಮಲಲುಂದಿದಲ್ಲಿಗೆ ಪೋಗಿ ಬರುಂಟಿ ಎಟ್ಸ್‌ಸಿ ಪೊಟ್ಟಳಿಗೆಯಂ ತಂದೆಗೆ ಕೊಟ್ಟಳ್‌ 
ಕೊಟ್ಟೊಡಾತಂ ಕಳ್ಳನುಮಂ ದೀನಾರ ಸಹಸ್ರದ ಪೂಟ್ಟಳಿಗೆಯುಮಂ ಕೊಂಡು 
ಪೋಗಿಯರಸಂಗೊಪ್ಪಿಸಿದನೆಂಬೀ ಚಿತ್ರಕಥೆಗಳಂ ಜನಂಗಳ್ಗೆ ಪೇಟ್ದ್ಹು ಭತ್ತಮಂ ಕಳ್ಳೊಂ 
ವೈನೈಕನೆಂಬೊಂ ಕಳ್ಳನಿನ್ನುಮಾತನ ಪೇಟ್ಲಿ ಕಥೆಗಳಂ ಪೇಟ್ಟ್‌ಂ ಕೇಳ್‌ ಮಗಳೆ ಎಂದು 
ಸೋಮಶರ್ಮ ಭಟ್ಟಂ ನಾಗಶ್ರೀಗಿಂತೆಂದು ಪೇಟ್ಗುಂ 
ಧರ್ಮಪುರಮೆಂಬುದು ಪೊಟಲಲ್ಲಿ ನಾಗದತ್ತನೆಂಬೊಂ ಶ್ರೇಷ್ಠಿಯಾತನ ಬಂಟಂ 
ವೈಶಾಖನೆಂಬೊನಾತನೊಂದು ದಿವಸಂ ಕರ್ಬ್ಬನ ಕೆಯ್ಯನುಟ್ಟಿಲ್ಲಿ ನಿದಾನಮಂ ಕಂಡದಂ 
ಮಲಅಸಲ್ವೇಡಿ ತನ್ನ ಪೆಂಡತಿಯ ಮನವಂ ಪರೀಕ್ಷಿಸಲ್ಪೇಡಿ ಕೃತಕ ಗರ್ಭಮಂ ತಾಳ್ಡಿರೆ ಪೆಂಡತಿ 
ಕಂಡಿದೇನು ಬಸಿರ್ಬಾತಿರ್ದ್ದುದೆಂದೊಡಾತನಾ ಮಾತಿನೊಳೇನೋ ಕೆಮ್ಮಗಿರೆಂದೊಡಾಕೆ 
ನಿರ್ವಂದದಿಂ ಕೀಜ್‌ ಬೆಸಗೊಳೆಯಾರ್ಗ್ಗಂ ಪೇಲೆಯಪ್ಪೂಡೆ ನಿನಗೆ ಪೇಟ್ಸ್‌ನೆಂದಿಂತೆಂದಂ 
ಪುರುಷರ್ಕ್ಕಳ್ಳಾಗದ ಗರ್ಭಮೆನಗಾದುದಂದು ಪೇಯ್ದೊಡದಂ ಕೇಳ್ದು ಸೈರಿಸಲಾಅದೆ ಪೊಟಲ 
ಜನಂಗಳೆಲ್ಲಮದನಬ್‌ವಂತು ಪೇಟ್ಲಳೆಂಬೆರಡನೆಯ ಬಂಟನ ಕಥೆಯಂ ಪೇಟ್ದು ಮೂಅನೆಯ 
ವೃದ್ಧಸ್ತ್ರೀಯ ಕಥೆಯನಿಂತೆಂದು ಪೇಟಲ್‌ ತೊಡಗಿದೊಂ 
ಹರಿಪುರಯೆಂಬ ಪೂಟಲೊಳ್‌ ಗಂಭೀರೆಯೆಂಬೊರ್ವ್ವಳ್‌ ಬಿರ್ದ್ದಿಯಾಕೆಯ ಮಗಳ್‌ 
ಹರಿಣಿಯೆಂಬೊಳಾಕೆಯಂ ಜಯಂತಮೆಂಬ ಪೊಟಲೊಳ್‌ ವಸುದತ್ತನೆಂಬ ಪರದಂಗೆ 
ಕೊಟ್ಟೊಡಾಕೆಗೆ ಗರ್ಭಮಾಗಿ ಮೋದಗೆಯ ಮೇಗೆ ಬಯಕೆಯಾದೊಡೆ ತಾಯ್‌ ಪಲವುಂ 
ತೆಅದ ಲಡ್ಡುಗೆಗಳುಂ ಮಂಡಗೆಗಳುಂ ಮೊದಲಾಗೊಡೆಯ ಪಲವು ಭಕ್ಷ ರೂಪಂಗಳುಮಂ 
ಕೊಂಡು ಗಂಭೀರೆಯೆಂಬ ಬಿರ್ದ್ದಿ ಹರಿಪುರದಿಂ ಪೊಣಮಟ್ಟು ಮಗಳಿರ್ದ್ದೂರ್ಗ್ಗೆ 
ಪೋಪನ್ನೆಗಾವೆಡೆಯೊಳಣ್ಬರ್‌ ಕಳ್ಳರಂ ಕಂಡು ಅವರೊಳಗೊರ್ವ್ವನಂ ಪಿಡಿದಟ್ಸ್‌ನ್ನ ಮಗಂ 
ನಿನ್ನನ್ನನೆ ಪೋಲ್ಕುಂ ಪನ್ನೆರಬ್ಬರಿಸಂ ಪೋದನೆತ್ತ ಪೋದನೆಂದಜ್‌ಯೆನಾತನಂ ಕಾಣದಿರುಳುಂ 
ಪಗಲುಂ ನನೆದಟ್ರು ಕಣ್ಗಳುಂ ಬಾತಿರ್ಪ್ಪದಿಂದೆನಗಾಶಂ ಬಂದಂತಿರೆ ನಿನ್ನಂ ಕಂಡು 
ಸಂತೋಷಮಾಯ್ತು ಮಗನೆ ನೀಮೆಲ್ಲಂ ಬನ್ನಿಂ ಪೋಪಂ ಸಾರೆಯೂರು ಮಿಂದುಂಡುಟ್ಟು 


೧೮ / ಆರಾಧನಾ ಕರ್ಣಾಟಟೀಕಾ 


ವಿಶ್ರಮಿಸಿ ನಾಳೆ ಪೋಪಿರೆಂದೊಡಗೊಂಡು ಪೋಗಿ ಮಗಳ ಮನೆಯನೆಯ್ದಿ ಅವರ್ಗ್ಗೆಲ್ಲಂ 
ನೀರನಿಡಿಸಿ ತಲೆಯಂ ಪೂಸಿಸಿಯೊಲ್ಲಣಿಗೆಯನುಡಿಸಿ ತಲೆಯೊಳ್‌ ಕಟ್‌ಯಂ ಪೊಯ್ದಾಗಳ್‌ 
ಬಿರ್ದ್ದಿ ಮನೆಯ ಮೇಗೇಬ್‌ ಕಳ್ಳರೆಂದು ಪುಯ್ಕಲಿಟ್ಟಾಗಳನಿಬರುಂ ತ್ರಸ್ಥಾಭಿಭೂತರಾಗಿ 
ಪಟ್ಟನೆ ಪಟ್‌ಿಯೆಯೋಡಿ ಕೆಟ್ಟೊಳ್ಳಿತ್ತೆಮ್ಮಂ ಛಿದ್ರಿಸಿದಳೆಂದು ಪಗೆ ಸಾರಿರ್ದ್ವರಿತ್ತ ಬಿರ್ದ್ದಿಯುಂ 
ನೆಟ್ಟನೊಂದಿರುಳುಂ ಕಳ್ಳರ್‌ ಬರ್ಪರೆಂದಜ್‌ದು ಕೂರಿತಪ್ಪ ಬಾಳಂ ಪಿಡಿದಿರ್ದ್ದಳನ್ನೆಗಮಿರುಳ್‌ 
ಕಳ್ಳರ್‌ ಬಂದಾಕೆಯ ಲುಂದಿದ ಮನೆಯೊಳ್‌ ಕನ್ನಮಿಕ್ಕಿದೊಡೆ ಕನ್ನದ ಬಾಗಿಲೊಳ್‌ 
ಬಾಳನಡ್ಡಮಿಟ್ಟು ಪಿಡಿದಿರ್ದ್ದು ಪುಗುವ ಕಳ್ಳನ ಮೂಗನರಿದೊಡವಂ ಪೊಜಮಟ್ಟೆನಗೆ ಪ್ರಗಲು 
ಪಾಂಗಿಲ್ಲ ನೀಂ ಪುಗೆಂದು ಪೆಅನೊರ್ವನಂ ಪುಗಿಸಿದೊಡಾತನ ಮೂಗುಮಂ ಕೊಟ್‌ದೊಡಾತನುಂ 
ಪೆಜಿನೊರ್ವನಂ ಪುಗಿಸಿಯಂತನಿಬರುಂ ಸೂಟು ಸೂಯೊಳೆ ಪೊಕ್ಕನಿಬರ ಮೂಗುಮಂ 
ಕೊಣಿದಿಕ್ಕಿದೊಡನಿಬರುಂ ಮೂಗರಿಯೆಪಟ್ಟು ಪೊಟಮಟ್ಟು ಪೋಗಿಯೊರ್ವ್ವನಿಂದ್ರಜಾಲಿಗನ 
ಮನೆಯೊಳ್‌ ಕನ್ನಮಿಕ್ಕಿ ಪುಡುಕೆಯಂ ತೆಗೆದು ಪೊತ್ತು ಪೋಗಿ ಪೊಜವೊಟಲೊಳ್‌ 
ಸ್ಮಶಾನದೊಳಿಟ್‌ಪಿ ಕುಜಿಯಂ ಕಳು ತಂದಜುವರ್‌ ಕಳ್ಳರುಂ ಮಅಲೊಂದಿದರೊರ್ವನಾ 
ಕುಣೌಯಂ ಕೊಂದು ಜಾವಮಿಯ್ದಿ ಮಸಣದ ಕಿಚ್ಚಿನೊಳ್‌ ಪಿಸಿತಮಂ ಮಾಡುತ್ತಿರ್ದು 
ಪ್ರಡುಕೆಯಂ ತೆಜ್‌ದು ನೋಟ್ಟನನ್ನೆಗಮದರೊಳಗಿರ್ದಿಂದ್ರಜಾಲಿಗರ ಪಾಪೆಗಳುಂ ಸೀರೆಗಳುಂ 
ರುಣಂಬಮುಮಂ ಕೊಂಡೊಂದು ಪ್ರತಿಮುಖಮಂ ಕೊಂಡು ತನ್ನ ಮುಖದೊಳಿಟ್ಟು ಪುಲಿಯ 
ರುಣಂಬಮುಮಂ ತೊಟ್ಟು ಸ್ಮಶಾನಗೊಳುರಿವ ಕಿಚ್ಚಿನ ಪಕ್ಕದೆ ನಿಂದಿರ್ದ್ವನನ್ನೆಗಮೆಟ್ಬರ್ತ್ತು 
ಕಂಡಣಜುವರುಂ ಕಳ್ಳರುಂ ಬೇತಾಳನೆಂದಂಜಿ | ಪ್ರಾಣಬ'ಯದಿಂದೋಡಿ 
ಕೆಟ್ಟರಾತನುಮವರೋಡುವುದಂ ಕಂಡು ಪಿಶಿತಮಂ ಕೊಂಡು ಬಲ 
೨ಯಂ ತಗುಳೆ ಎನಿತೆನಿತನಾತನ ಕಾಣ್ಬರನಿತನಿತನೆ ಬೇತಾಳಂ ಬಲಟ್‌ಯಂ ತಗುಳ್ಳನೆಂದೋಡೆ 
ಪ್ರತಿ ಮುಖಮಂ ರುಳಂಬಮುಮಂ ಕಳೆದೀಡಾಡಿ ತನ್ನ ಪೆಸರಂ ಪೇಟ್ಲಿವರಂ 
ಮಾಣಿಸಿಯೊಡಗೂಡಿ ತನ್ನ ಮಾಡಿದ ಪಿಶಿತಮನವರ್ಗ್ಗೆಲ್ಲಂ ಪಚ್ಚುಕೊಟ್ಟು 
ಅನಿಬರುಮೊಂದಾಗಿ ಪೋಪನ್ನೆಗಮ್‌ 

ಇತ್ತ ಗಂಭೀರೆಯೆಂಬ ವಿಳ್ಲಿ ಬಯ್ಲಿರುಳಿನೊಂದು ಜಾವಮುಂಟೆನೆ ಎಲ್ಲು ಪೊಟಲಿಂ 
ಪೊಅಮಟ್ಟು ತನ್ನೂರ್ಗ್ಗೆ ಪೋಪ ನೆರವಿಲ್ಲದಂಜಿಯೊಂದಾಲದ ಮರನನೇಖಿರ್ದ್ದಳನ್ನೆಗಮಾ 
ಕಳ್ಳರಾಕೆಯೇಖಿರ್ದ್ದ್ವ ಮರಕ್ಕೆ ವಂದವರೊಳಗೊರ್ವಂ ಬಟ್ಟೆಯೊಳ್‌ ಬರ್ಪ ಜನಮಂ 
ನೋಡಲ್ವೇಡಿ ಮರದ ತುತ್ತತುದಿಯನೇಟ್‌ ನೋಟ್ಟನನ್ನೆಗಂ ಮರದ ಮೇಗಿಳ್ಹ ವೃದ್ದ ಸ್ತ್ರೀಯಂ 
ಕಂಡು ನೀನಾರ್ಗ್ಗಂದು ಬೆಸೆಗೊಂಡೊಡಾಕೆಯಾನೀ ಮರದೊಳಿರ್ಪ್ಪ 
ಯಕ್ಷದೇವತೆಯೆನೆಂದೊಡಾತನೆನಗೆ ಪೆಂಡತಿಯಪ್ಪಾ ಎಂದು ಬೆಸಗೊಂಡೊಡೊಂದು 
ಪಾಂಗಿನೊಳಪ್ಸನೀ ಪಿಶಿತದ ಖಂಡಮಂ ನಾಲಗೆಯಿಂ ಪಿಡಿದೆನ್ನ ಬಾಯೊಳಿಡುವೊಡೆ ನಿನಗಾಂ 
ಪಂಡತಿಯಪ್ಪೆನೆಂದು ನುಡಿದೊಡಾತನುಂ ನಾಲಗೆಯಿಂದಂ ಪಿಶಿತದ ಖಂಡಮಂ ಬಾಯೊಳಿಡೆ 
ನಾಲಗೆಯಂ ಪಜೆಯೆ ಕಚ್ಚಿದೊಡವಂ ಪುಯ್ಕಲಿಟ್ಟಂಜಿ ಇಲೌದನಿಬರುಂ ಭಯದಿಂದೋಡೆ 


ಆರಾಧನಾ ಕರ್ಣಾಟಟೀಕಾ / ೧೯ 


ವೃದ್ದಸ್ತ್ರೀಯೆಂದಳೆನಗೆ ನಿಮ್ಮ ಕಳ್ಚಲ್ಲಿ ಎಂಟನೆಯ ಭಾಗಮಂ ತಂದೀ ಮರದ ಪೊಟಲೊಳಗಿಟ್ಟು 
ಪೋಪೊಡೆ ಬಾಟ್ಟ್‌ರಲ್ಲದಾಗಳ್‌ ಸತ್ತಿರ್‌ ನಿಮ್ಮೆಲ್ಲರುಮಂ ತಿಂದಪ್ಸೆನೆಂದೊಡಂಜಿ 
ಕಳ್ಳರಂತೆಗೆಯ್ಯೆಮಂದೊಡಂಬಟ್ಟು ಕಳ್ಳಲ್ಲಿಯೆಲ್ಲಮೆಂಟನೆಯ ಭಾಗಮಂ ಮರದ 
ಪೊಟಲೊಳಿಟ್ಟು ದಿಪಸಕ್ಕಂ ಪೋಪರಾ ವೃದ್ಧ ಸ್ತ್ರೀಯುಂ ತನ್ನೂರಿಂ ಬಂದು ಕಸವರಮಂ 
ಕೊಂಡು ಪೋಕುಮಿಂತಾ ಎಣ್ಬರುಂ ಕಳ್ಳರನಾ ವೃದ್ದಸ್ತ್ರೀ ಪಿಡಿದಾಳ್ದಳೆಂಬ ಕಥೆಯುಮಿಂತಿವು 
ಮೊದಲಾಗೊಡೆಯ ಚಿತ್ರಕಥೆಗಳಂ ಪಟದೊಳ್‌ ಬರೆದು ಜನಂಗಳ್ಗೆ ತೋಟೆ ಪೇಟ್ದು ಭತ್ತಮಂ 
ಕಳಿಪೊನೀತನೊರ್ವ್ವಂ ವೈನೈಕನೆಂಬ ಕಳ್ಳಂ ಮತ್ತೋರ್ವ್ವಂ ಪೇತನೆಂಬೊನಾ ವೈನಕನ 
ಕಡ'ಗಾಸಕ್ಕರಾಗಿ ಕೇಳ್ವ ಜನಂಗಳ ದಧಾನ್ಯಮನಜುವತ್ತು ಬಳ್ಳಮನಿಪ್ಪತ್ತು 
ಬಳ್ಳನೆಂದಳೆಗುಮೀತನೊರ್ವ ವೈನಕನೆಂಬೊಂ ಕಳ್ಳಂ ಮತ್ತೊರ್ವಂ ವಾಮಕನೆಂಬೊಂ ವೈನೈಕನ 
ಕಳ ಧಾನ್ಯಮನಲ್ಲಿಯೆ ನೆಲಮನೆಯೊಳಗಿರ್ದು ಕಿಟಿದಾನುಮೊಂದು ಛಿದ್ರದ್ವಾರದಿಂದೊಳಗಣ್ಣೆ 
ಭತ್ತಮಂ ಬರೆಕೊಳ್ಳೊಂ ಪೊಜಗಣಳದ ಭತ್ತಮಂ ನೋಟಕ್ಕೆ ಕಿಖೌದಪ್ಪಂತಿರೆಯಿಂತು 
ಮೂವರುಂ ಒಂದಾಗಿ ಭತ್ತಮಂ ಮಾಖುವರ್‌ ಆ ಭತ್ತಂಗಳಂ ಕಳ್ಹುಕೊಳ್ಚರೀ ಸ್ವರೂಪದಿಂದಂ 
ಮೂವರ್ಗ್ಗಂ ಕಾಲಂ ಸಲೆ ಮತ್ತೊಂದು ದಿವಸಂ ಕೌಶಳಮೆಂಬೂರ ಗಾವುಂಡಂ 
ಜಗದ್ಭಹನೆಂಬೊಂ ತನ್ನ ಭತ್ತಮನಾ ಚಂಪಾನಗರಕ್ಕೆ ಮಾಜಲೆಂದು ಕೊಂಡು ಪೋಗಿ 
ಭತ್ತಮನಳೆವಲ್ಲಿಯಾ ಮೂವರ ದೋಷಂಗಳಂ ಪ್ರಕಟಮಾಗರಸುವರೆಗಮಾದೊಡೆ ಅರಸನಿವರ 
ಕಳವಿನ ಪುಸಿಯ ದೋಷಂ ಕಾರಣಮಾಗಿ ಮೂವರುಮಂ ಕೊಲಲುಯ್ದಪರ್‌ ಮಗಳೆ ಎಂದು 
ಪೇಟ್ಲೊಡೆ ನಾಗಶ್ರೀಯುಮೀ ತೆಅನಪ್ಪ ದುಃಖಕ್ಕಂಜಿ ಪುಸಿಯುಂ ಕಳುವುಮಂ 
ನಿವೃತ್ತಿಗೆಯ್ದೆನಮ್ಮಾ ಎಂದೊಡಂತಪ್ಪಡಾಯೆರಡುಂ ಬ್ರತಂಗಳುಂ ನಿನಗಿರ್ಕೆ ಮಗಳೆ 
ಎಂದೊಡಂತೆ ಗೆಯ್ದನೆನೆ ಮತ್ತಂ ಕಿಅಕೌದಂತರಮಂ ಪೋಪನ್ನೆಗಂ ಗಂಡನುಂ 
ಪೆಂಡತಿಯುಮನೊಡಗೂಡಿ ಇರ್ವ್ವರುಮಂ ಪೆಡಂಗಯ್ಯುಡಿಯೆ ಕಟ್ಟಿಕೊಂಡು ಪೋಪರಂ 
ಕಂಡು ಇವರಾವ ದೋಷಂ ಗೈಯ್ದ್ಲರವರಂ ಬೆಸಗೊಳ್ಳಿಮುಂದು ತಂದೆಗೆ 
ಪೇಟ್ಲೊಡಾತನುಮದೆಲ್ಲಮಂ ಬೆಸಗೊಂಡು ಮಗಳ್ಗಿಂತೆಂದು ಪೇಟ್ಲಂ 

ಚಂಪಾನಗರದ ಸಾರೆ ಶ್ರೇತಪುರಮೆಂಬುದು ಪೂಟಲಲ್ಲಿ ಮತ್ತ್ಯನೆಂಬ ಪರದನಾತನ 
ಪೆಂಡತಿ ಜೈನೆಯೆಂಬೊಳಾ ಇರ್ವ್ವರ್ಗಂ ಮಕ್ಕಳ್‌ ನಂದನುಂ ಬೋದನುಮೆಂಬರ್‌ ಮತ್ತಮಾ 
ಪೊಟಲೊಳ್‌ ಸೂರದತ್ತನೆಂಬ ಪರದಂಗಂ ವಸುದತ್ತೆ ಎಂಬ ಪರದಿಗಂ ಮಗಳ್‌ 
ಮೋದಾಳಿಯೆಂಬೊಳಾಕೆಯಂ ಬಸೀಖೊಳಿರ್ದ್ದಂದೆ ಸೋದರ ಮಾವನ ಮಗಂ ನಂದನೆಂಬಂಗೆ 
ಕುಡುವಮೆಂದು ನುಡಿದರಿಂತು ಕಾಲಂ ಸಲೆ ನಂದನೊಂದು ದಿವಸಂ ದ್ರವ್ಮಂಬಡೆವುದು 
ಕಾರಣಮಾಗಿ ಸುವರ್ಣದ್ವೀಪಕ್ಕೆ ಪೋಗುತ್ತಂ ಮಾವಂಗೆಂದಂ 

ಪನ್ನೆರಡು ವರುಷಕ್ಕಾಂ ಬಾರದಾಗಳೆಮ್ಮ ಕಿಟಕಿಯ ತಮ್ಮಂ ಬೋದಂಗೆ ಕೂಸಂ 
ಕೊಡಿಮೆಂದು ಪೇಟ್ದುಪೋದನ್‌ ಇಂತು ಕಾಲಂ ಸಲೆ ಪನ್ನೆರಡು ಬರಿಸಂ ನೆಟ್‌ದಂದು 
ನಂದಂ ಬಂದನಿಲ್ಲೆಂದು ಕೂಸಂ ಬೋದಂಗೆ ಕೈನೀರೆಆ್‌ದು ಕುಡುವ ಪ್ರಸ್ತಾವದಾಗಳ್‌ 


೨೦ / ಆರಾಧನಾ ಕರ್ಣಾಟಟೀಕಾ 


ನಂದಂ ಬಂದೊಡಾತಂಗೆ ಕೂಸಂ ಕೊಡಲ್ರಗುಳ್ಹೊಡೆ ತಮ್ಮನ ಪೆಂಡತಿಯನೆನಗೆ ಕೊಳಲಕ್ಕುಮೆ 
ಎಂದು ಕೊಂಡನಿಲ್ಲ ಬೋದನುಂ ಅಣ್ಣನ ಪೆಂಡತಿಯನೆಂತು ಕೊಳ್ಳೆ ನೆಂದಾತನುಂ ಕೊಂಡನಿಲ್ಲಂ 
ಅಂತಿರ್ವ್ವರುಂ ಬಿಸುಟ್ಟೊಡೆ ಮೋದಾಳಿ ತನ್ನ ತವರ್ಮನೆಯೊಳಿರ್ದ್ದುದಂ ಮತ್ತಮಾ 
ಪೊಟಲೊಳ್‌ ನಾಗದತ್ತನೆಂಬೊಂ ಪರದನಾತನ ಭಾರ್ಯೆ ಗಂಗೆಯೆಂಬೊಳಾ ಇರ್ವ್ವರ್ಗ್ಗಂ 
ಮಗಂ ನಾಗಸೂರನೆಂಬೊಂ ಆತಂಗೆಣ್ಣರ್‌ ಪೆಂಡಿರ್‌ ತನ್ನ ಪೆಂಡಿರೊಳ್‌ ಸಂತೋಸಂಬಡದೆ 
ಮೋದಾಳಿಯೊಳ್‌ ಮಣಿವಾಚುತ್ತಿರ್ಕ್ಯುಂ ಇಂತು ಕಾಲಂ ಸಲೆ ಮತ್ತೊಂದು ದಿವಸಂ ನಾಗದತ್ತಂ 
ಮೋದಾಳಿಯನೊಡಗೊಂಡು ಚಂಪಾಪುರಕ್ಕೆ' ವಂದೊಡೆ ತಳಾಅಂ ಆ ಇರ್ವ್ವರುಮಂ 
ಪಿಡಿದುಕೊಂಡು ಪೋಗಿ ಅರಸಂಗೆ ತೋಜ್‌ದೊಡರಸನುಮಿರ್ವ್ವರುಮನೆರಡು ಕಾಯ್ದ 
ಕರ್ಬ್ಬೊನ್ನ ಪ್ರತಿಮೆಗಳನಪ್ಪವೇಟ್‌ಮೆಂದು ತಳಾಅಂಗೆ ಬೆಸವೇಲ್ದೊಡಿರ್ವರುಮಂ 
ಕೊಲಲ್‌ಕೊಂಡು ಪೋದಪರ್‌ ಮಗಳೆ ಎಂದು ಪೇಲಕ್ದೊಡಾನುಮಿಂತಪ್ಪ ಭಯಕ್ಕಂಜಿ 
ಪರಪುರುಷ ಪ್ರಸಂಗಮಂ ತೊಣಿದೆನೆಂದೊಡಂತಪ್ಪೊಡಾ ಬ್ರತಮುಂ ನಿನಗಿರ್ಕೆ ಮಗಳ 
ಎಂದುಉದ ಬ್ರಂತಗಳಂ ಬಿಸುಡೆಂದು ಪೇಲ್ದು ಕಿಖದಂತರಮಂ ಇರ್ವ್ವರುಂ ಪೋಪರನ್ನೆಗಂ 
ಮತ್ತೊರ್ವನಂ ಕೊಲಲ್‌ಕೊಂಡು ಪೋಪಪುರುಷನಂ ಕಂಡೀತನೇದೋಸಂಗೆಯ್ದನಾಗಿ 
ಕೊಲಲ್‌ಕೊಂಡು ಪೋದಪ್ಪರೆಂದು ಬೆಸಗೊಳ್ಳಿಮೆಂದು ತಂದೆಗೆ ಪೇಖ್ಹೊಡೆ ಆತನುಮದೆಲ್ಲಮಂ 
ಬೆಸಗೊಂಡು ಮಗಳ್ಗಿಂತೆಂದು ಪೇಲ್ಲುಂ 

ಈ ಕೊಲೆ ಪಡುವಾತನರಸರ ಗೋಮಂಡಳಮಂ ಕಾವೊಂ sided 
ಅರಸನೊಂದು ದಿವಸಮೀತಂಗೊಸೆದು ತನ್ನ ಗೋಮಂಡಳದೊಳಗೊಳ್ಳಿ ದವಪ್ಪ ಪತ್ತು ಪಯನಂ 
ಮೂಸಾಸಿರ ಗಂಡುಗ ಭತ್ತಮುಮಂ ಪ್ರಮಾಣಂ ಮಾಡಿ ಕೊಟ್ಟೊಡಾ ಪಸರದೊಳರಸಂ 
ದಾಯಂಗೊಟ್ಟನೆಂದು ಸಾಮಂತರ ನಿಯೋಗಿಗಳರಸಿಯರ ಗೋಮಂಡಳದೊಳ 
ಗೂಳ್ಳಿದಪ್ಪಮ್ಮಯುಂ ಪಸುಗಳನಾಯ್ಡ್ದುಕೊಂಡರಸರ ಗೋಮಂಡಳದೊಳಗೆ 
ಪುಗಿಸಿಯುಣುತ್ತಮಿರ್ಕ್ಕುಂ ಮತ್ತಂ ಲೋಭಾಭಿಭೂತಂ ಪೊಟಲ ಪಸುಗಳರಸರ 
ಗೋಮಂಡಳಮುಂ ಪೊಕ್ಕವೆಲ್ಲಮಂ ಭಂಡಾರಂ ಪೊಕ್ಕವೆಂದುಂ ಪೊಜಣಮದಡವೆಂದು ಜಡಿದು 
ಬಗ್ಗಿಸಿಕೊಂಡುಣೆ ಮತ್ತೂಂದು ದಿವಸಂ ಮಹಾದೇವಿಯ ಗೋಮಂಡಳದೊಳಗಗ್ಗಳಮಪ್ಪ 
ಕಾಮಧೇನುವನಾಯ್ಡುಕೊಂಡೊಯ್ದಡೆ ವೀರಪೂರ್ಣನಂ ಮೂದಲಿಸಿ ಮಹಾದೇವಿಯರಸಂಗೆನ್ನ 
ಕಾಮಧೇನುವಂ ವೀರಪೂರ್ಣಂ ಕೊಂಡನೆಂದಾಗ ಸಾಮಂತರುಮರಸಿಯರುಂ ನಿಯೋಗಿಗಳುಂ 
ಪೊಟಲ ಜನಂಗಳೆಲ್ಲಮೆಮ್ಮೆಮ್ಮ ಪಸುಗಳಂ ಕೊಂಡನೆಂದನಿಬರುಂ ಪೇಟ್‌ಯರಸಂ 
ಮುಳಿದೀತನೆನ್ನ ಕೊಟ್ಟುದಆಸೊಳ್‌ ಸಂತೋಷಂಬಟ್ಟನಿಲ್ಲ ಲೋಗರ ಪಸುಗಳಂ ಕೊಳಲ್‌ 
ತಗುಳ್ಲೊಂ ಮಹಾ ಲೋಭಾಭಿಭೂತನಸಂತುಷ್ಟ ಚಿತ್ತನಿವನಂ ಕೊಲ್ಲಿಮೆಂದು ತಳಾಣಂಗೆ 
ಬೆಸವೇಖ್ದ್ಹೊಡ ಸೂಲದೊಳಿಕ್ಕಲೊಯ್ದಪರ್‌ ಮಗಳೆ ಎಂದು ಪೇಲಸ್ದೊಡೆ ನಾಗಶ್ರೀಯೆಂದಳ್‌ 
ಕೊಲ್ಲದ ಪುಸಿಯದ ಕಳದ ಸ್ವದಾರಸಂತೋಷಂ ಪರಿಮಿತ ಪರಿಗೃಹಮಿಂತಯ್ದುಮಣು 
ಬ್ರತಂಗಳಂ ಕೊಂಡೆನೀ ಬ್ರಂತಗಳಂ ರಿಷಿಯರ್ಸೊಪ್ಪಿಸಿದೊಡಾನುಮೀಯಯ್ದು 


ಆರಾಧನಾ ಕರ್ಣಾಟಟೀಕಾ / ೨೧ 


ಪಾಪಂಗಳೊಳಪ್ಪ ಸೇದೆಯುಂ ಕಟ್ಟುಪಡುವುದುಂ ಕೊಲೆಯುಮನಿವರಂತೆಯ್ದಲ್‌ 
ವೇಟ್ಕುಮೆಂದೊಡೆ ಸೋಮಶರ್ಮನೆಂದನೀಯಯ್ಹುಮಣುಬ್ರತಂಗಳಂ ಕೆಯ್ಕೊಂಡು 
ದೃಢಬ್ರತೆಯಾಗು ಸುವ್ರತೆಯಾಗು ಮಗಳೆ ಅವರ್ಗೊಪ್ಪಿಸಲ್ವೇಡೆಂತುಮಾ ನಿರ್ಲಜ್ಜಂ 
ಬತ್ತಲಿಗನಪ್ಪ ಸವಣನಲ್ಲಿಗೆ ಪೋಗಿ ಕಂಡು ಜಡಿದು ನುಡಿದು ಕಾಡಿ ಬರ್ಪಂ ಬಾ ಮಗಳೆ 
ಎಂದು ಮಗಳನೊಡಗೊಂಡು ರಿಷಿಯರಲ್ಲಿಗೆ ಪೋಗಿ ಕಂಡು ಗೆಂಟರೊಳಿರ್ದ್ದಿಂತೆಂಗುಂ 
ಎಲೆ ತಪಸ್ವಿ ಎನ್ನ ಮಗಳ್ಗೆ ನಿಮ್ಮ ಬ್ರತಂಗಳನೇಕೆ ಕೊಟ್ಟಿರೆನೆ ಸೂರ್ಯಮಿತ್ರ 
ಭಟಾರರೆಂದರ್‌ ನಿಮ್ಮ ಮಗಳೇಕಕ್ಕುಮೆಮ್ಮ ಮಗಳಿಂಗೆಮ್ಮ ಬ್ರತಂಗಳಂ ನಾವು ಕೊಟ್ಟೊಡೆ 
ನಿಮಗೇರ ಬೇನೆ ಮೂಡಿತೇ ಎಂದು ನುಡಿದು ಇತ್ತ ಬಾ ನಾಗಶ್ರೀ ಎಂದು ಕರೆದೊಡಾಕೆಯುಂ 
ಪೋಗಿ ಇರ್ವ್ವರುಂ ಭಟ್ಟಾರರ ಕಾಲ್ಗಳಂ ಪಿಡಿದಜಗಿ ಪೊಡವಟ್ಟವರ ಕೆಲದೊಳಿರ್ದ್ವಡೆ 
ಸೋಮಶರ್ಮಭಟ್ಟಂ ಬೆಜಗಾಗಿ ಕೀಲಿಸಿದಂತಿರ್ದೊನಂ ಭಟಾರರೆಂದರ್‌ ಈ ಎಡೆಯಿಂದಂ 
ಬೇಗಂ ಪೋಗಿ ಕಿಡು ದುಷ್ಟ ಬ್ರಾಹ್ಮಣಾ ಅರಸರ್ಗ ಪೇಟ್ವು 
ನೀನಚ್ಕೌಡದನ್ನೆಗಮೆಂದೊಡಲ್ಲಿಂದಮೆಲ್ಹ್ದು ಪೋಗಿ ಸೋಮಶರ್ಮಭಟ್ಟಂ ಪಿರಿದೊಂದು 
ತೊವಲಂ ಪಿಡಿದಬ್ರಹ್ಮಣ್ಯಂ ಭೋ ಎಂದಯಿತ್ತುಮಂಗಡಿಯ ಜನಂಗಳ್ಗೆ ಪುಯ್ಕಲಿಡುತರಮನೆಗೆ 
ಪೋಗಿ ಚಂದ್ರವಾಹನನೆಂಬರಸನಂ ಕಂಡಿಂತದು ಬಿನ್ನಪಂಗೆಯ್ಗುಂ ಮಹಾರಾಜಾ ಆಂ ಬತ್ತಲೆ 
ಸವಣರಿಂದಂ ಕೋಳ್ಪಟ್ಟೆನೆನ್ನ ಮಗಳ್‌ ನಾಗಶ್ರೀಯಂ ತಮ್ಮ ಮಗಳೆಂದು ಕೈಕೊಂಡಿಟ್ಟಿರ್‌ 
ಮತ್ತವರ್‌ ಕೂಸಂ ಕೊಂಡೋಡದನ್ನೆಗಂ ಪೋಪಂ ಬನ್ನಿಮೆಂದರಸನನೊಡಗೊಂಡು ಪೋಗೆ 
ಸಾಮಂತ ಮಹಾಸಾಮಂತ ಶ್ರೇಷ್ಠಿ ಸೇನಾಪತಿ ತಳವಜ ದಂಡನಾಯಕ ಪ್ರಭೃತಿ ಚಂಪಾನಗರದ 
ಸಬಾಳ ವೃದ್ದ ಜನಮೆಲ್ಲಮರಸರೊಡನೆ ನಾಗಠಾಣಕ್ಕೆ ಪೋಗಿ ಸೂರ್ಯಮಿತ್ರ ಭಟಾರರಗ್ನಿಭೂತಿ 
ರಿಷಿಯರನರಸಂ ಕಂಡವರ ಪಕ್ಕದೆ ಕುಳ್ಳಿರ್ದ್ದಿದೇನ್‌ ಸಂಬಂಧಂ ಪೇಟ್‌ಮೆಂದು ಮುನಿಪತಿಯಂ 
ಬೆಸಗೊಂಡಡೆ ಸೂರ್ಯಮಿತ್ರ ಭಟ್ಟಾರಕರೀ ಕೂಸೆಂಬುದು ನಮ್ಮ ಮಗಳೆಂದೊಡೆ 
ಸೋಮಶರ್ಮಭಟ್ಟಂ ನಾಗಶ್ರೀ ಎನ್ನ ಮಗಳ್‌ ನಾಗರಿತ್ತರೆಂದೊಡೆ ಭಟಾರೆಂದರ್‌ ನಿಮ್ಮ 
ಮಗಳಪ್ಪೂಡೆ ನಾಲ್ಕು ವೇದಮುಮಾಜಂಗಮುಂ ಪದಿನೆಂಟು ಧರ್ಮಶಾಸ್ತ್ರಗಳುಮಂ 
ಮೀಮಾಂಸಾ ನ್ಕಾಯಶಾಸ್ತ್ರಂ ವ್ಯಾಕರಣಂ ಪ್ರಮಾಣ ಕಾಬ್ಕನಾಟಕಂ ಛಂದಮಳಂಕಾರಂ ನಿಘಂಟು 
ಸಾಮುದ್ರಿಕಂ ಶಾಳಿಹೋತ್ರಂ ಪಾಳಕಾಪ್ಕಂ ಹಾನಿತಂ ಚರಕಮಶ್ಚಿನೀಮತಂ ಬಾಹಟಂ 
ಸುಶ್ರುತಮೆಂದಿವು ಮೊದಲಾಗೊಡೆಯ ನರವೈದ್ಧಮುಮಂ ಚಾಣಕ್ಕಂ ಜ್ಯೋತಿಷಂ ಮಂತ್ರವಾದಂ 
ಮೊದಲಾಗೂಡೆಯ ಶಾಸ್ತ್ರಂಗಳೆಲ್ಲಮಂ ನೀನೇನೀ ಕೂಸನೋದಿಸಿದಾ 
ಎಂದೊಡಾತನಿಲ್ಲೋದಿಸಿದೆನೆಂದಂ ಮತ್ತಿನಿತುಮನಾ ಕೂಸನಾಮೋದಿಸಿದೆಮದಣಿಂದೆಮ್ಮ 
ಕೂಸೆಂದೊಡರಸನೋದಿಸಿ ತೋಟ್‌ಮೆಂದೊಡೆ ವಾಯುಭೂತಿ ಎಮ್ನೋದಿಸಿದ ವೇದಮನೀ 
ಪೊಟಲ ನೆರೆದ ನೆರವಿಯ ನಡುವೆಯೋದಿ ತೋಟು ಮಗಳೆ ಎಂದೊಡಾ 
ನಾಗಶ್ರೀಯುಮಂತೆಗೆಯ್ದೆನೆಂದು ಪ್ರಣವಮನುಚ್ಚರಿಸಿ ಸ್ವರ ವರ್ಣಭೇದದಿಂದಂ ಪ್ರಥಮಂ 
ಚತುಃಷಷ್ಟಿ ಸಂಹತಿಗಳಂ ಪದಕ್ರಮಬೇದದಿಂ ಬ್ರಾಹ್ಮಣ ಆರಣ ಸೂತ್ರಂ 


೨೨ 1 ಆರಾಧನಾ ಕರ್ಣಾಟಟೀಕಾ 


ಮೊದಲಾಗೊಡೆಯವನೋದಿ ಯಗ್ಮಜುಸ್ಸಾಮಾಥರ್ವಣ ವೇದಂಗಳಂ ಸ್ವರವರ್ಣಭೇದದಿಂದಂ 
ಮಂತ್ರ ಸಹಿತ ಪಾಳಿ ಪದಕ್ರಮ ಜಟೆಭೇದದಿಂದಂ ಶತಸೂತ್ರಂ ಮೊದಲಾಗೆಲ್ಲಮಂ 
ಯಥಾಕ್ರಮದಿಂದುಚ್ಚರಿಸಿ ಪದಿನೆಂಟು ಪುರಾಣಂಗಳುಂ ಪದಿನೆಂಟು ಧರ್ಮಸಂಹತಿಗಳುಂ 
ಮೀಮಾಂಸಾ ನ್ಯಾಯಸೂತ್ರಮಿವೆಲ್ಲಮನೋದಿ ಕ್ರಿಯಾಕಾರಕ ಸಂಬಂಧದಿಂದೆಲ್ಲಮಂ ವಕ್ಚಾಣಿಸಿ 
ತೋರಿದೊಡರಸಂ ಮೊದಲಾಗಿ ನೆರೆದ ನೆರವಿಯುಂ ಪಂಡಿತರ್ಕ್ಯಳುಮೆಲ್ಲಂ ವಿಸ್ಮಯಂಬಟ್ಟು 
ಪೊಗಟ್ಟು ಮತ್ತಂ ಅರಸನಿಂತೆಂದಂ ಈ ಕೂಸಿನಿತುಂ ಶಾಸ್ತ್ರಂಗಳನೆಂತು ಕಲ್ಪಳೆಂದು ಭಟಾರಾ 
ಇದನಣಿಯೆ ಬೆಸಸಿಮೆನೆ ಸೂರ್ಯಮಿತ್ರಭಟಾರರಿಂತೆಂದರ್‌ ಈ ಇರ್ದ್ದ ರಿಷಿಯರ ಸಹೋದರಂ 
ವಾಯುಭೂತಿಯೆಂಬೊನಾಮೆಯೋದಿಸಿದೆಮೆಮ್ಮೊಳಪ್ಪ ಮಾನಕಷಾಯ ಕಾರಣಮಾಗಿ ಸತ್ತು 
ಬೆಳುಗತ್ತೆಯುಂ ಪೇಪಂದಿಯುಂ ನಾಯುಂ ಪೂಲೆಯರ ಕೂಸುಮಾಗಿ ರಿಷಿಯರ 
ಪ್ರಬೋಧನೆಯಿಂದಂ ಬ್ರತಂಗಳಂ ಕಯ್ಕೊಂಡೀಗಳ್‌ ನಾಗಶ್ರೀಯಾದಳೆಂದು ಮುನ್ನಿನ ಭವದ 
ಸಂಬಂಧಮೆಲ್ಲಮಂ ವಿಸ್ತರಂ ಪೇಟ್ಡು ಮತ್ತಮಿಂತೆಂದರ್‌ 

ಮಿಥ್ಕಾತ್ವ ಸಂಯಮ ಕಷಾಯಯೋಗಂ ಕಾರಣಮಾಗಿ ಜೀವಂಗಳ್‌ ಸಂಸಾರ 
ಸಮುದ್ರದೊಳ್‌ ತೊಟಲ್ಲುಮೆಂದು ಸವಿಸ್ತರಂ ಧರ್ಮಮಂ ಪೇಟ ಕೇಳ್ದು 
ಚಂದ್ರವಾಹನನೆಂಬರಸಂಗೆ ವೈರಾಗ್ಕಂ ಪುಟ್ಟಿ ಮಗಂಗರಸುಗೊಟ್ಟು ಪಲಂಬರುಮರಸು ಮಕ್ಕಳ್‌ 
ವೆರಸು ಭಟ್ಟಾರಕರ ಪಕ್ಕದೆ ತಪ್ಪಂಬಟ್ಟು ಕೆಲಂ ಶ್ರಾವಕರ್‌ ಬ್ರತಂಗಳಂ ಕೈಗೊಂಡರ್‌ ಕೆಲರ್‌ 
ಸಮ್ಮಕ್ಷ್ಯಮಂ ಕೈಗೊಂಡರಾಗಳ್‌ ಸೋಮಶರ್ಮಭಟ್ಟನುಂ ರಿಷಿಯರೊಳಾದ ಮಾನಗರ್ವದ 
ದೋಷದಿಂದೆಯ್ದಿದ ದುಃಖಂಗಳಂ ಕೇಳ್ದಟ್‌ದು ಆ ಭಟ್ಟಾರರ ಪಕ್ಕದೆ ತಪಂಬಟ್ಟಂ 
ನಾಗಶ್ರೀಯುಂ ನಾಗಶ್ರೀಯ ತಾಯ್‌ ತ್ರಿವೇದಿಯುಂ ಬ್ರಾಹ್ಮಿಲೆಯರೆಂಬ ಕಂತಿಯರ ಪಕ್ಕದೆ 
ತಪಂಬಟ್ಟರ್‌ ಮತ್ತೆ ಸೂರ್ಯಮಿತ್ರ ಭಟಾರರುವುಗ್ನಿ ಭೂತಿ ಭಟಾರರುಮಿರ್ವ್ವರುಂ ಪಲಕಾಲಂ 
ತಪಂಗೆಯ್ದು ಅಗ್ರಮಂದಿರಮೆಂಬ ಪರ್ವತದೊಳ್‌ ಮೋಕ್ಷಕ್ಕೆ ವೋದರ್‌ 

ಮತ್ತಂ ಸೋಮಶರ್ಮ ರಿಷಿಯರುಮುಗ್ರೋಗ್ರ ತಪಶ್ಚರಣಂಗೆಯ್ದು ಸಂನ್ಯಸನ 
ವಿಧಿಯಿಂದಂ ಮುಡಿಪಿಯಚ್ಕುತ ಕಲ್ಪದೊಳಿಪ್ಪತ್ತೆರಡು ಸಾಗರೋಪಮಾಯುಷ್ಕಮನೊಡೆಯಂ 
ಸಾಮಾನಿಕ ದೇವನಾಗಿ ಪುಟ್ಟಿದೊಂ ಮತ್ತೆ ನಾಗಶ್ರೀಯುಂ ಭುಕ್ತ ಪತ್ಕಾಖ್ಕಾನ ವಿಧಿಯಂ 
ರತ್ನತ್ರಯಮಂ ಸಾಧಿಸಿ ಆರಣ ಕಲ್ಪದೊಳ್‌ ದೇವನಾಗಿ ಪುಟ್ಟಿದಳ್‌ ಮತ್ತಾ ಸ್ಪರ್ಗದೊಳ್‌ 
ತ್ರಿವೇದಿಯುಂ ನಾಗಶ್ರೀ ಎನಗೆ ಜನ್ಮಾಂತರದೊಳಪ್ಪೊಡಂ ಮಗನಕ್ಕೆಂದು ನಿದಾನಂಗೆಯ್ದು 
ಮುಡಿಪಿ ದೇವನಾದಳ್‌ ಇಂತಾ ಇರ್ವ್ವರುಮಿಪ್ಪತ್ತರಡು 
ಸಾಗರೋಪಮಮಾಯುಷ್ಯಮನೊಡೆಯರ್‌ ದೇವರಾಗಿ ಪುಟ್ಟಿದರ್‌ ಮತ್ತಂ ಸೋಮಶರ್ಮನಪ್ಪ 
ದೇವಂ ಪಲಕಾಲಂ ದೇವಲೋಕದ ಭೋಗಮನನುಭವಿಸಿ ಬಂದಿಲ್ಲಿ ಜಂಬೂದ್ವೀಪದ ದಕ್ಷಿಣ 
ಬೆರತದೊಳ್‌ ಆವಂತಿಯೆಂಬುದು ನಾಡು ಉಜ್ಜೀನಿಯೆಂಬುದು ಪೊಲಲಲ್ಲಿ 
ಇಂದ್ರದತ್ತನೆಂಬೊಂ ಪರದನಾತನ ಭಾರ್ಕೆ ಗುಣಮತಿಯೆಂಬೊಳಾಯಿರ್ವ್ವರ್ಗ್ಗಂ 
ಸೊರದತ್ತೆನೆಂಬೊಂ ಮಗನಾಗಿ ಪುಟ್ಟಿದೊಂ ಮತ್ತಮಾ ಪೊಟಲೊಳ್‌' ಮೂವತೆರಡು ಕೋಟಿ 


ಆರಾಧನಾ ಕರ್ಣಾಟಟೀಕಾ / ೨೩ 


ಕಸವರಮನೊಡೆಯೊಂ ಸುಜದ್ರನೆಂಬೊಂ ಸೆಟ್ಟಿಯಾತನ ಬಾರ್ಯೆ 
ಸರ್ವಯಶೆಯೆಂಬೊಳಾಯಿರ್ವರ್ಗ್ಗಂ ತ್ರಿವೇದಿಯಪ್ಪ ದೇವಂ ಬಂದು ಯಶೋಭದ್ರೆಯೆಂಬಳ್‌ 
ಮಗಳಾಗಿ ಪುಟ್ಟಿದಳ್‌ ಆ ತ್ರಿವೇದಿ ತಪಶ್ಚರಣದ ಫಲದಿಂದಂ ದೇವತ್ವಮನೆಯ್ದಿ ನಿದಾನಂ 
ಕಾರಣಮಾಗಿ ಮಿಥ್ಯಾತ್ಪಕ್ಕೆ ಸಂದು ಸ್ತ್ರೀತ್ವಮನೆಯ್ದಿದೊಳಾ ಯಶೋಭದ್ರೆಯಂ ಸೂರದತ್ತಂಗೆ 
ಕೊಟ್ಟ ರಾ ಇರ್ವ್ವರ್ಗ್ಗಂ ನಾಗಶ್ರೀಯಪ್ಪ ದೇವಂ ಬಂದು ಸುಕುಮಾರ ಸ್ವಾಮಿಯೆಂಬೊಂ 
ಮಗನಾಗಿ ಪುಟ್ಟಿದೊಂ ಆತನ ಪುಟ್ಟಿದಂದೆ ವೈರಾಗ್ಯಂ ಕಾರಣಮಾಗಿ ಸೂರದತ್ತ ಸೆಟ್ಟಿ ಸುಕುಮಾರ 
ಸ್ವಾಮಿಗೆ ಸೆಟ್ಟಿವಟ್ಟಂಗಟ್ಟಿ, ತಪಂಬಟ್ಟಂ ಸುಕುಮಾರ ಸ್ಟಾಮಿಯುಂ ಯೌವನನಾಗಿಯುಮತ್ಕಂತ 
ರೂಪಲಾವಣ್ಕ ಸೌಭಾಗ್ಯ ಕಾಂತಿಯಿಂದಂ ಕೂಡಿದೊನಾತಂಗೆ' ಮೂವತ್ತೆರಡು 
ಬಳ್ಳಿ ) ಮಾಡಂಗಳಲ್ಲಿ ಅತ್ಮಂತ ರೂಪಲಾವಣ್ಕ ಸೌಭಾಗ್ಯ ಕಾಂತಿ ಹಾವಭಾವ ವಿಳಾಸ 
ವಿಭ್ರಮಂಗಳನೊಡೆಯರ್‌ ದೇವಗಣಿಕೆಯರನೆ ಪೋಲ್ವರ್‌ ಮೂವತ್ತಿರ್ವರ್‌ ದಿವ ಸ್ತ್ರೀಯಕ್ಕಳ್‌ 
ಮೂವತ್ತೆರಡು ನಾಟಕಂಗಳ್‌ ಮೂವತ್ತೆರಡು ಕೋಟಿ ಕಸವರಮುಂ 
ಪಂಚರತ್ನಂಗಳೆಂದಿನಿತಜಳೊಳಂ ಕೂಡಿ ಭೋಗೋಪಭೋಗ ಸುಖಂಗಳನನುಭವಿಸುತ್ತುಮಿರೆ 
ಮತ್ತೊಂದು ದಿವಸಮೊರ್ವ ನೈಮಿತ್ತಿಕನಿಂತೆಂದಾದೇಶಂಗೆಯ್ದನೀ ಸುಕುಮಾರಸ್ವಾಮಿ 
ಯಾವಂದು ರಿಷಿಯರ ರೂಪಂ ಕಾಣ್ಣುಮಂದೀತನುಂ ತಪಂಬಡುಗುಮೆಂದೊಡಾ ಮಾತಂ 
ತಾಯ್‌ ಕೇಳ್ದು ತನ್ನ ಮನೆಯಂ ರಿಷಿಯರಂ ಪುಗಲೀಯದಂತು ಬಾಗಿಲ ಕಾಪಿನವರಂ 
ಕಲ್ಪಿಸಿದೊಡಂತು ಕಾಲಂ ಸಲೆ 
ಮತ್ತೊಂದು ದಿವಸಂ ರತ್ನದ್ಧೀಪದಿಂದೊರ್ವ ಪರದಂ ಸರ್ವ ರತ್ನ ಕಂಬಳಂಗಳಂ 
ಲಕ್ಷ ದೀನಾರಂಗಳ್‌ ಬೆಲೆಯಪ್ಪುವನುಜ್ಹ್ಜೇನಿಗೆ ಮಾಅಲ್ಕೆಂದು ಬಂದಾ ಪೊಟಲನಾಳ್ಹೂಂ 
ವೃಷಭಾಂಕನೆಂಬರಸಂಗಂ ಜ್ಕೋತಿರ್ಮಾಲೆಯೆಂಬೆ ಮಹಾದೇವಿಗಮಂತಿರ್ವ್ಯರ್ಗ್ಗಂ 
ತೋಲೌಡೊದೊಡವಲು ಬೆಲೆಯಂ ಬೆಸಗೊಂಡೊಡೆ ಲಕ್ಷ ದೀನಾರಂಗಳ್‌ ಬೆಲೆಯೆಂದು 
ಪೋಖ್ಲೊಡೆ ಕೊಳಲಾಜದರಸಂ ಪೋಗಲ್‌ವೇ್ಲೊ ನಂತು ಪೊಳಲೊಳಗೆಲ್ಲಂ ತೋಣೌ ಯಾರುಂ 
ಕೊಳಲಾಜದಿರ್ದ್ವಡೆ ರತ್ನಕಂಬಳಗಳಂ ಕೊಂಡು ಪೋಗಿ ಯಶೋಭದ್ರೆಗೆ ತೋಟ್‌ದೊಡ 
ಲಕ್ಷ ದೀನಾರಂಗಳಂ ಕೊಟ್ಟು ರತ್ನಕಂಬಳಂಗಳಂ ಕೊಂಡೋರೊಂದಯೊಳಂ ನಾಲ್ಕು 
ಖಂಡಮಾಗೆ ಮೂವತ್ತೆರಡು ಖಂಡಗಳಂ ಮಾಡಿ ಮೂವತ್ತಿರ್ವರ್‌ ಸೊಸೆವಿರ್ಕಳ್ಗೆ 
ಪರ್ಚುಗೊಟ್ಟೊಡವರುಂ ತಂತಮ್ಮ ಕೆರ್ಪುಗಳೊಳ್‌ ತಗುಲಿ ದರೆಂಬ ಮಾತನರಸಂ ಕೇಳ್ದು 
ಚೋದ್ಕಂಬಟ್ಟವರ ವಿಭೂತಿಯ ನೋಲಕಿನೆಂದು ಮನೆಗೆ ಬರ್ಪದುಂ ಯಶೋಭದ್ರೆ ಕೇಳ್ಬರಸರ 
ಬರ್ಪ ಬಟ್ಟೆಯೊಳಲ್ಲಂ ಪಂಚರತ್ನಂಗಳಿಂ ರಂಗವಲ್ಲಿಯನಿಕ್ಕಿ ನೇತ್ರವಟ್ಟು ಚೀನ ದುಕೂಲಾದಿ 
ದಿವ್ಮ ವಸ್ತ್ರಂಗಳಂ ಪಾಸಿ ಮಣಿಗಣ ನಿಬದ್ಧಮಪ್ಪ ಹೇಮ ಮುಕ್ತಾಹಾರಂಗಳಿಂ 
ತೋರಣಂಗಟ್ಟೆಸಿಯರಸರ ಬರವಂ ಪಾರುತ್ತಿರೆ ನೃಪತಿಯುಂ ಬಂದು ಸುರೇಂದ್ರ 
ಭವನೋಪಮಮಪ್ಪ ಮಹಾಪ್ರಾಸಾದಮಂ ಪೊಕ್ಕು ವಿಸ್ಮಯಚಿತ್ತನಾಗಿ ಸುರಲೋಕಮಂ ಪೊಕ್ಕ 
ಪುಣ್ಮವಂತಂಬೊಲೆಯಾಗಳ್‌ ಮಹಾವಿಭೂತಿಯಿಂ ಶಯ್ಕಾತಳದೊಳಿರ್ದ್ದು 


೨೪ / ಆರಾಧನಾ ಕರ್ಣಾಟಟೀಕಾ 


ಸುಕುಮಾರನೆಲ್ಲಿರ್ದ್ವನೆಂದು ಬೆಸಗೊಂಡೊಡೆ ಸ್ವಾಮಿ ಆತಂ ಕರಂ ಸಾದು ನಿಮ್ಮ ಬರವನಟ್‌ಯಂ 
ಪ್ರಾಸಾದದ ಮೇಗಣ ನೆಲೆಯೊಳಿರ್ದ್ದನೆಂದೊಡರಸಂ ಬಟ್‌ಯನಟ್ಟಿಮೆನೆ ತಾಯ್ಪೋಗಿ ಮಗನೆ 
ಅರಸರ್‌ ಬಂದರ್‌ ಬಾ ಪೋಪಮೆನೆ ಅರಸರೆಂಬೊರಾರೆನೆ ಎಂದಳ್‌ ನಮ್ಮನಾಳ್ವೂರೆಂದೊಡೆ 
ನಮ್ಮ ನಾಳ್ವರೊಳರೆಯೆಂದು ವಿಸ್ಮಯಂ ಬಟ್ಟು ತಾಯ :ವಚನವಂ ಮಾರ್ಕೋಳಲಾಣದೆ 
ಬರ್ಪ್ಕೊನಂ ನರೇಶ್ವರಂ ಕಂಡು ಕಣ್ಣೆತ್ತ ಫಲಮನಿಂದು ಪೆತ್ತೆನೆಂದು ಪ್ರತ್ಯಕ್ಷ 
ಕಾಮದೇವನನಪ್ಪಿಕೊಳ್ಳಂತಪ್ಪಿಕೊಂಡು ದಿವೃಶಯ್ಯಾತಳದ ಮೇಗೊಡನಿರಿಸಿದಾಗಳ್‌ ಸ್ವಜನ 
ಪರಿಜನಂಗಳ್‌ ಸಿದ್ದಾರ್ಥಂಗಳೆಂ ಮಾಂಗಲ್ಮಮೆಂದಿರ್ವ್ವರ್ಗ್ಗಂ ಸೇಸೆಯನಿಕ್ಕಿದಾಗಳಾ 
ಸಿದ್ಧಾರ್ಥಂಗಳ್‌ ಸುಕುಮಾರಸ್ವಾಮಿಯಾಸನಮನೊತ್ತೆ ಕಟಿವಮನಲುಗಿಸುವುದುಮಂ ಸೊಡರಂ 
ನೋಡಿದಾಗಳ್‌ ಕಣ್ಣೀರ್ಗಳ್‌ ಸುರಿವುದುಮಂ ಕಂಡೀಗಳೀತಂಗೆ ವ್ಯಾಧಿಗಳಂದು ಬಗೆದಿರ್ಪಿನಂ 
ಮಜ್ಜನಕ್ಕೆಯ್ತನ್ನಿಮೆಂದೊಡಂತೆ ಗೆಯ್ಫೆ ಮೆಂದು ಮಜ್ಜನಂಗೊಂಡಮರಸನ್ನಿಭ 
ಮಣಿಕುಟ್ಟಿಮಮಪ್ಪ ಬಾವಿಯಂ ಪೊಕ್ಕು ಮಿಂದಲ್ಲಿಯನರ್ಫ್ಕುಮಪ್ಪ ತನ್ನ ಬೆರಲ 
ಮಾಣಿಕದುಂಗುರಂ ಬಿರ್ಟ್ಗದನಜಸಲ್ವೇಡಿ ಛಿದ್ರಕದ್ವಾರದ ತೂಂತನುರ್ಚಿ ನೀರಂ 
ಕಳೆದಾಗಳಿಂದ್ರನ ಭಂಡಾರಂ ತೆರೆದಂತಪ್ಪ ಲೇಸಪ್ಪ ನಾನಾಮಣಿ ವಿಚಿತ್ರ ಭೂಷಣಂಗಳಂ 
ಪಲವುಮಂ ಬಾವಿಯೊಳಿರ್ದ್ದುದಂ ಕಂಡು ಮಹಾಶ್ಚರ್ಯಭೂತನಾಗಿ ನೋಡುತ್ತಿರ್ಪನ್ನೆಗಂ 
ಆರೋಗಿಸಲೆಳ್ತನ್ನಿಮೆಂದಾಗಳ್‌ ಪರಿಯಣದ ಮೊದಲೊಳ್‌ ಸುಕುಮಾರಂ ಬೆರಸು ನಾನಾ 
ಪ್ರಕಾರದಿಂದಿನಿಯವಪ್ಪುಣಿಸುಗಳನುಣುತ್ತಂ ಸುಕುಮಾರ ಸ್ಥಾ _ಮಿಯರ್ಧಮಾಹಾರಮಂ 
ನುಂಗುಗುಮರ್ಧಮನುಗುಟ್ಟುಮದಂ ನೋಡಿ ಇದುವುಮೊಂದು ಕುತ್ತಮಾಹಾರದ 
ಮೇಗರುಚಿಯೆಂದು ಬಗೆದುಣಿಸು ಸಮೆದ ಬಟ್‌ಕ್ಕೆ ಗಂದ ತಾಂಬೂಲಮಾಳ್ಕ 
ವಸ್ತಾಬ'ರಣಂಗಳಂ ಕೊಟ್ಟಾಗಳವಂ ತೊಟ್ಟುಟ್ಟು ಪಸದನಂಗೂಂಡು 
ಸುಖಸಂಕಥಾವಿನೋದದಿನಿರ್ದ್ದಡೆ ಯಶೋಭದ್ರೆಯನರಸನಿಂತೆಂದು ಬೆಸಗೊಂಡಂ ಅಬ್ಬಾ 
ಎಮ್ಮ ತಮ್ಮನ ಕಟಿಪ್ರದೇಶ ರೋಗಕ್ಕಂ ಕಣ್ಣನೀರ್ಬರ್ಪ್ಪದಕ್ಕಮರುಚಿಗಮೇಕೆ ಮರ್ದ್ವಂ 
ಮಾಡಿಸಿದಿರಿಲ್ಲೆನೆ ದೇವಾ ಈತಂಗಿವು ಕುತ್ತಮಲ್ಲವು ಸೇಸೆಯಿಕ್ಕಿದ ಸರ್ಷಪಂಗಳೊತ್ತೆ 
ಸಯಿರಿಸಲಾಅಂ ಮತ್ತೆಲ್ಲಾ ಕಾಲಮುಂ ಮಾಣಿಕದ ಬೆಳಗಿನೊಳಿಪ್ಪದಉಿಂದಂ ಸೊಡರ ಬೆಳಗು 
ಸೈರಿಸದೆ ಕಣ್ಣನೀರ್‌ ಬರ್ಕ್ಕುಂ ಮತ್ತಂ ಕಮಳ ನೀಳೋತ್ಪಳದೊಳ್‌ ವಾಸಿಸಿದಕ್ಕಿಯೊಳ್‌ 
ಪೆಜವಕ್ಕಿಯಂ ನೀವು ಬಂದೊಡೆ ಬೆರಸಿಯಟ್ಟುದುದು ಕೂಟಪ್ಪುದಟ್‌ಂದಂ ವಾಸಿಸಿದಕ್ಕಿಯ 
ಕೂಟಂ ನುಂಗುಗುಮುಲೌದ ಕೂಟನುಗುಲ್ಲುಮದಜ್‌ೌಂದೀತಂಗೀಯವಸ್ಥೆಗಳಾದುವೆನೆ ಕೇಳ್ದು 
ವಿಸ್ಮಯಂಬಟ್ಟೀತನ ಕ್ಷಣಮಾತ್ರ ಭೋಗಕ್ಕಂ ಸುಖಕ್ಕಂ ಎಮ್ಮೆಲ್ಲಾ ಕಾಲಮುಮರಸುತನಂ 
ಗೆಯ್ವಲ್ಲಿಯೂಳಪ್ಪ ಭೋಗೋಪಭೋಗಂಗಳ್‌ ದೊರೆಯಲ್ಲವದಟೆಂದೀ ಲೋಕದೊಳೀತನೆ 
ಪರಮಾರ್ಣಂ ಸುಖಿಯೆಂದೂಸೆದರಸನವಂತಿ ಸುಕುಮಾರನೆಂಧು 'ಪೆಸರನಿಟ್ಟ 0 
ಯಶೋಭದ್ರೆ ಯುಮರಸ ನನೇಕ ವಸ್ತು ವಾಹನಗಳಿಂದಂ ಪೂಜಿಸಿ 'ಕಟೌ್‌ಪಿದೊಡಿಂತು 
ಸುಕುಮಾರಸ್ಟಾಮಿ ಸುಖದಿಂದಂ ಕಾಲಂ ಸಲೆ 


ಆರಾಧನಾ ಕರ್ಣಾಟಟೀಕಾ / 2 


ಮತ್ತೊಂದು ದಿವಸಂ ಯಶೋಭದ್ರೆಯ ಬ್ರಾತರಪ್ಪ ದಯಾಭದ್ರರೆಂಬ ರಿಷಿಯರ್‌ 
ಮುನ್ನವರ ಪಕ್ಕದೆ ಸೂರದತ್ತಂ ಧರ್ಮಮಂ ಕೇಳ್ದು ವೈರಾಗ್ಯಮಾಗಿ ತಪಂಬಟ್ಟನಾತನ ಮಗನುಂ 
ರಿಷಿಯರಂ ಕಂಡಾಗಳೆ ತಪಂಬಡುಗುಮೆಂಬುದಂ ಮುನ್ನ ನೈಮಿತ್ತಿಕರಾದೇಶಂಗೆಯ್ದಿರ್ದ್ದರ್‌ 
ಮತ್ತಂ ದಯಾಭದ್ರರೆಂಬ ರಿಷಿಯರ್‌ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ 
ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಬರ್ಪ ದಿವ್ಯ ಜ್ಞಾನಿಗಳ್‌ ಸುಕುಮಾರಸ್ವಾಮಿಗೆ ನಾಲ್ಕು 
ತಿಂಗಳುಮೈಯ್ದು ದಿವಸಮಾಯುಷ್ಯ ಪ್ರಮಾಣಮೆಂದಬೌದುಪಕಾರಾರ್ಥಮುಜ್ನೇನಿಗೆ ವಂದು 
ಸುಕುಮಾರಸ್ವಾಮಿಯ ಮಾಡದ ಪೆಜಗಣ ನಂದನವನದೊಳಗಣ 
ಜಿನಾಲಯದೊಳಾಷಾಢಮಾಸದ ಚತುರ್ದಶಿಯ ದಿವಸದಲು ಪಟೆವೊಟು ಬಂದು 
ಜೋಗುಗೊಂಡಿರ್ಪ್ವರಂನೆಗಂ ವನಪಾಲಕಂ ಪೋಗಿ ಯಶೋಭದ್ರೆಗೆ ರಿಷಿಯರ ಬರವಂ 
ಪೇಟ್ಟೊಡಾಕೆಯುಂ ಬಂದು ದೇವರಂ ರಿಷಿಯರಂ ಬಂದಿಸಿ ಭಟಾರಾ ನೀಮಿಲ್ಲಿಗೇಕೆ ಬಂದಿರಿ 
ಇಲ್ಲಿಂದಂ ಪೊಜಗೆ ಪೊಟಲೊಳಗೆ ಪೆಜವು ಬಸದಿಯಿಲ್ಲಾ ಎಂದೊಡಾ ಭಟಾರರೆಂದರ್‌ 
ಅಬ್ಬಾ ನೀಡುಂ ಪಯಣಂ ಬಂದು ಸೇದೆಗೆಟ್ಟೆಂತಾನುಮಿಲ್ಲಿಗೆಯಾಸರ್ತ್ತು ಕೆಟ್ಟು ಜೋಗಿನ 
ಪೊಳ್ಳಟೊಳೆಯ್ದೆ ಬಂದು ಜೋಗುಗೊಂಡಿರ್ದ್ದೆಮೆತ್ತಲುಂ ಪೋಗಲಾಗದೆನೆಯಂತಪ್ಪೂಡೆ 
ಭಟಾರಾ ನಿಮ್ಮನೊಂದಂ ಬೇಡಿದಪ್ಪೆಂ ನಾಲ್ಕು ತಿಂಗಳುಮೇನುಮನೋದದೆ ಮೋನಂಗೊಂಡು 
ಬಸದಿಯಂಗಣದೊಳ್‌ ನಡಪಾಡದೊಳಗಣಡಂಗಿರ್ದು ಜೋಗು ನೆಜೆದಂದು 
ಬಿಜಯಂಗೆಯ್ಕಿಮೆಂದೊಡಂತೆಗೆಯ್ದೆಮೆಂದು ಭಟಾರರಿರ್ದ್ದ್ವರ್‌ 

ಮತ್ತಿತ್ತ ಸುಕುಮಾರ ಸ್ವಾಮಿಯುಂ ಸರ್ವತೋಭದ್ರಮೆಂಬುದುತ್ತುಂಗ 
ವಿಚಿತ್ರಮಾಗಿರ್ದ್ದ ಪ್ರಾಸಾದದ ಮೇಗಣೇಟನೆಯ ನೆಲೆಯೊಳ್‌ ಕಾರ್ತಿಕ ಮಾಸದ 
ಪುಣ್ಣಮಿಯಂದು ಸುಖದಿಂದೆ ಲುಂದಿರ್ದನನ್ನೆಗಮಿತ್ತ ದಯಾಭದ್ರ ಭಟಾರರ್ಗ್ಗೆ ಜೋಗು 
ನೆಚೆದು ಯಶೋಭದ್ರೆಯ ಬೇಡಿದ ಮೋನದ ದಿವಸಂ ಪ್ರಮಾಣಾವಸಾನದೊಳಿರೆ ಬಯ್ಲಿರುಳಿನ 
ಪಂಚ ಮಹಾಶಬ್ದದ ಪೊಬ್ಟಟೊಳ್‌ ತ್ರಿಳೋಕ ಪ್ರಜ್ಞಪ್ತಿಯೆಂಬುದಂ ಮೃದು ಮಧುರ ಗಂಭೀರ 
ಸ್ವರದಿಂ ಭಟಾರರ್‌ ಪರಿವಿಡಿಗೆಯ್ದಾಗಳ್‌ ಅಧೋಲೋಕ ತಿರ್ಯಗ್‌ಲೋಕದೊಳಿರ್ದ್ವ 
ಸ್ವರೂಪಮಂ ಪ್ರಮಾಣಮುಮಂ ಓದಿಯೂರ್ಧ್ವಲೋಕದ ವ್ಕಾರ್ವಾನೆಯಂ ಪೇಟ್ದಾಗಳಾರಣ 
ಕಲ್ಪದ ಪದ್ಮಗುಲ್ಮ ವಿಮಾನಮಂ ವ್ಯಾವರ್ಣಿಸುವುದುಂ ಸುಕುಮಾರಸ್ವಾಮಿ ಕೇಳ್ದು ಜಾತಿಸ್ಮರ 
ನಾಗಿಯಾನಿಲ್ಲಿ ಪುಟ್ಟಿದೆನೆಂಬುದನಜ್‌ದು ಅಹೋ ಸುರಲೋಕ ಸುಖವೆಂಬಮೃತ ಸಮುದ್ರದ 
ನೀರಲ್ಲಮಂ ಕುಡಿದು ತಣಿಯದೆ ಈ ಮನುಷ್ಕಭವದ ಸುಖಮೆಂಬ ಪುಲ್ಪನಿಯೊಳ್‌ ಸಿಲ್ಕಿ 
ಶಿವಸುಖಮನೆಯ್ದಿಸುವ ಸಚ್ಚಾರಿತ್ರದಿಂ ಬಟ್ಟ್‌ದೆನೆಂದು ತನ್ನಂ ತಾಂ ನಿಂದಿಸುತ್ತಂ 
ಮಂಚದಿಂದಿಟ್‌ದು ಮಾಡದೊಳಗಿರ್ದ್ದ ವಸ್ತ್ರಂಗಳಂ ತೆಗೆದುಕೊಂಡು ಪ್ರಾಸಾದದ ಪೆಜಗಣ 
ಗವಾಕ್ಷಜಾಳದೊಳ್‌ ಕಟ್ಟಿಕೊಂಡೊಂದೊಂದಣ ತುದಿಯೊಳೊಂದೊಂದು ವಸ್ತ್ರಮಂ ತಗುಳ್ಳಿ 
ಪಿಡಿದಿಟ್‌ದು ಜಿನಾಲಯಮನೆಯ್ದ್ಹಿ ದೇವರ್ಗ್ಗೆ ನಮಸ್ಕಾರಂಗೆಯ್ದು ದಯಾಭದ್ರ 
ಬಭಟಾರರ್ಗ್ಗಅಗಿ ಪೊಡೆವಟ್ಟು ದೀಕ್ಷೆಯಂ ಪ್ರಸಾದಂಗೆಯ್ದ್ತೆನ್ನಂ 


೨೬ / ಆರಾಧನಾ ಕರ್ಣಾಟಟೇಕಾ 


ಸಂಸಾರಾರ್ಣವದತ್ತಣಿಂದೆತ್ತಿಮೆಂದೊಂಗೆ ಬಭಟಾರರ್‌ ಮೂಲೆ ದಿವಸಂ 
ನಿನಗಾಯುಷ್ಯಮೆಂದಾಗ ನಿಸ್ಸಾರಮಸ್ಪ ದೇಹದಿಂ ಸಾರಮಪ್ಪ ತಪಮಂ ಕೈಕೊಂಡು ಪಲಕಾಲಂ 
ನೆಗಟಲ್‌ ಪೆತ್ತನಿಲ್ಲ ನಿಸ್ಸಾರಮಪ್ಪ ಭೋಗದೊಳ್‌ ಸಿಲ್ಮಿಂ: ಮೇಧ್ಯದೊಳಗೆ ಕ್ರೀಡಿಸುವ 
ಬಾಳಕಂಬೊಲೆ ಕಾಲಮಂ ಬಟ್‌ದೆ ಕಳಿಪಿದೆನೆಂದು ತನ್ನನಾದಮಾನುಂ ನಿಂದಿಸಿ ತತ್ಪಾದ 
ಮೂಲದೊಳ್‌ ತಪಂಬಟ್ಟು ಪಂಚಮಹಾವ್ರತಂಗಳನೇಖಿಸಿಕೊಂಡು ಪಡಿಕಮಣಂ ಕೇಳ್ದ 
ತದನಂತರಂ ನಿಶ್ಚಯ ಸಮೃಕ್ಷಮಂ ಕೈಕೊಂಡಿಂಬಲೌಕ್ಕೆ ಮಹಾಕಾಳಮೆಂಬ ಸ್ಮಶಾನಕ್ಕೆ ಪೋಗಿ 
ಯಾವಜ್ಜೀವಂ ಆಹಾರ ಶರೀರಕ್ಕೆ ನಿವೃತ್ತಿ 'ಗೆಯ್ದು ಪ್ರಾಯೋಪಗಮನ ವಿಧಾನದಿಂ 
ಪ್ರಚ್ಛನ್ನಮಪ್ಪೆಡೆಯೊಳ್‌ ಮೃತಕ ಸೆಜ್ಜೆಯೊಳಿರ್ದ್ದು ಸಂನ್ಮಸನಂಗೆಯ್ದು ಧರ್ಮಧ್ಯಾನ 
ಶುಕ್ಷಧ್ಮಾನಂಗಳಂ ಧ್ಯಾನಿಸುತ್ತಿರ್ಪನ್ನೆಗಮ್‌ 

ಇತ್ತ ವಾಯುಭೂತಿಯಪ್ಪ ಭವದಂದಿನತ್ತಿಗೆಯಪ್ಪ ಸೋಮದತ್ತೆ ಎಂಬಳ್‌ 
ನಿದಾನಂಗೆಯ್ದು ತನ್ನ ನಾಲ್ವರ್‌ ಮಕ್ಕಳುಂ ತಾನುಂ ಸಂಸಾರ ಸಮುದ್ರದೊಳ್‌ ನೀಡುಂ 
ತಿಣ್ಹನೆ ತಿರಿದು ಬಂದು ಪೆಣ್ನರಿಯಾಗಿ ಪುಟ್ಟಿ ತನ್ನ ನಾಲ್ಕುಂ ಮಖೌಗಳ್‌ ವೆರಸಾಹಾರಮನರಸಿ 
ತೊಟಲುತ್ತಂ ಬರ್ಪುದನ್ನೆಗಂ ಸುಕುಮಾರಸ್ವಾಮಿಯುಂ ಮಹಾಕಾಳಕ್ಕೆ ಪೋಪನೆಲ್ಲಾಕಾಲಮುಂ 
ಮುನ್ನ ಮಣಿಕುಟ್ಟಿಮ ಭೂಮಿಯೊಳ್‌ ಪಾಸಿದ ನೇತ್ರಪಟ್‌ಯ ಮೇಗೆ ನಡೆದ 
ಕೆಂದಾವರೆಯವೊಲು ಮೃದುಲಲಿತಮಪ್ಪ ಚರಣದ್ವಯಗಳ್‌ ಎಂದುಂ ನೆಲನಂ 
ಮೆಟ್ಟಿಯಯ್‌ಯದಂ ಕಠಿಣಭೂಮಿಯೊಳಂ ನಡೆದು ಕಿಜುಗಲ್ಲುಗಳುಂ ಪೆಟ್ಟೆಗಳುಂ ನಟ್ಟು 
ಪುಗುಳೊಡೆದು ಪೊಜಮಟ್ಟ, ಕರಗದ ಧಾರೆವೊಲೆಡೆವಟ್‌ಯದೆ ಮಹಾಕಾಳ ಸ್ಮಶಾನಂ ಬರೆಗಂ 
ಪೊಕ್ಕ ನೆತ್ತರ ಧಾರೆಯ ಗಂಧದಿಂದಂ ನರಿ ಬಂದು ಕಂಡು ರಾಗಿಸಿ ಮಟೆಗಳ್ಳೆರಸಡಿಯಿಂದಂ 
ತೊಟ್ಟೆರಡುಂ ಕಾಲ್ಗ್ಲಳಂ ಮೊಟಕಾಲ್ವರೆಗಮೊಂದು ದಿವಸಂ ತಿಂದಂತೆರಡನೆಯ ದಿವಸಂ 
ಮೊಳಕಾಲಿಂ ತೊಟ್ಟು ಕಟಿವರಂಬರೆಗಂ ತಿಂದತ್ತು ಮೂಅನೆಯ ದಿವಸಂ ಬಸಿಅಂ ಪೋಲ್ದು 
ಕರುಳುಂ ತೋಡಿ ತಿನೆ ಪೃಥಕ್ಕ್ವ ವಿತರ್ಕ ವೀಚಾರಮೆಂಬ ಪ್ರಥಮ ಶುಕ್ಲಧ್ಕಾನದೊಳು 
ಕೂಡಿಯುಪಶಾಂತ ಕಷಾಯ ಗುಣಸ್ಥಾನದೂೊಳಿರ್ದ್ದು ರತ್ನತ್ರಯಮಂ ಸಾಧಿಸಿ 
ಸರ್ವಾರ್ಥಸಿದ್ದಿಯೊಳ್‌ ಸಯಸತ್ತಮ ದೇವನಾದೊಂ 

ಮತ್ತಿತ್ತ ತಾಯುಂ ಪಿರಿದುಂ ಪರಿವಾರಮುಂ ಎಲ್ಲಾ ದೆಸೆಗಳೊಳಂ ಪರಿವರಿದು ಪೋಗಿ 
ಸುಕುಮಾರಸ್ವಾಮಿಯನೆರಲಸೆವಸಮಿರುಳುಂ ಪಗಲುಮಜಸಿಯುಂ ಕಾಣದೆ ಮೂಜನೆಯ 
ದಿವಸದಂದು ಬಯ್ಗಿನ ಪೊಟ್ಮೊಳ್‌ ದೇವರ್ಕೃಳ್‌ ಬಂದು ಸುಕುಮಾರಸ್ವಾಮಿಯಂ 
ಅಹೋಸೂರಾ ಸಂಸಾರಭೀರು ನಿನ್ನಂತುಪಸರ್ಗಮನಾರಪ್ಪಡಂ ಸೈರಿಸಿ ರತ್ನತ್ರಯಮಂ 
ಸಾಧಿಸಿದೊರಿಲ್ಲೆಂದು ದೇವರ್ಕೃಳ್‌ ಪೊಗಟ್ಟ ಕಳಕಳ ಧ್ವನಿಯುಮಂ ದೇವದುಂದುಭಿಯ 
ರವಮುಮಂ ಯಶೋಚದ್ರೆ ನೋಡಿ ದೇವಸಂಘಾತಮಂ ಕಂಡು ಮಗನ ಸಾವನಜ್‌ದು 
ಬಯಿಗಿರುಳಿನಾಗಳ್‌ ಮೂತ್ರಿರ್ವ್ವರ್‌ ಸೊಸೆವಿರ್ಕೃಳ್ಲೆ ಪೇಟ್ದಟ್ಟಿ ಸುಕುಮಾರಸ್ವಾಮಿ 
ನಿಮಗೆಲ್ಲರ್ಗೆ ಮುಳಿದು ಪೋಗಿಯಡಂಗಿರ್ದೋನ ನಾನಳೌವೆಂ ನೀಮೆಲ್ಲಂ ನೆಚಿಯೆ ತೊಟ್ಟು ಟ್ಟು, 


ಆರಾಧನಾ ಕರ್ಣಾಟಟೀಕಾ / ೨೭ 


ಪಸದನಂಗೊಂಡು ಚೆಲ್ಪೆಯರಾಗಿ ಬನ್ನಿಂ ಬಾ ಪೋಪಂ ತಿಳಿವಿಕೊಂಡು ಬರ್ಪ್ರಂ ನಿಮ್ಮ 
ಸ್ವಾಮಿಯನೆಂದೊಡವರ್ಗ್ಗಳನಿಬರುಂ ರಾಗಿಸಿ ಕೆಯ್ಸೆಯ್ದತ್ತೆಯೊಡನೆ ಪರಿವಾರ ಸಹಿತಂ 
ಮಹಾಕಾಳಕ್ಕೆ ಪೋಗಿ ನೋಟ್ಟರನ್ನೆಗಂ ನಮೇರು ಮಂದಾರ ಸಂತಾನಂ ಪಾರಿಯಾತ್ರಮೆಂಬ 
ದೇವರ್ಕೃಳ ಸುರಿದ ಪುಷ್ಪವೃಷ್ಟಿಯಿಂದಂ ಮುಚ್ಚೆಪಟ್ಟನಾಗಿ ಕಂಪಿಂಗೆಜಗಿದ ತುಂಬಿಯ 
ಸಮೂಹಮಂ ಮೇಗೆ ಸುಲೌವುದಂ ಕಂಡಲ್ಲಿರ್ದೊನೆಂದು ಯಶೋಭದ್ರೆ ತೋಟ್‌ದೊಡೆ 
ಪೋಗಿ ತೆಚೆದು ನೋಲ್ಸನ್ನೆಗಂ ಮೃತಕಮಂ ಕಂಡನಿಬರುಂ ಮೂರ್ಚೆವೋಗಿ 
ನೀಡಟ್‌ಂದೆಟ್ನತ್ತು ತಮ್ಮ ಬಸಿಯಂ ತಲೆಯುಮಂ ಬಡಿಮಕೊಂಡು ಸುಕುಮಾರಸ್ವಾಮಿಯ 
ರೂಪಮುಂ ಯೌವ್ವನಮುಂ ಲಾವಣ್ಕಮುಂ ಸೌಭಾಗ್ಯಮುಂ ಯಶಮುಂ ಮೆಲ್ಪು ನುಡಿಯ 
ಒಲ್ಮೆಯುಂ ಶುಚಿತ್ಪಮುಂ ಶೌಚಮುಂ ಶ್ರೀಯುಂ ಸಂಪತ್ತುಂ ಬಲ್ಮೆಯುಂ ಧೈರ್ಯಮುಂ 
ಎಂದಿವು ಮೊದಲಾಗೊಡೆಯವಾತನೊಳ್‌ ನೆಲಸಿರ್ದ್ದ ಗುಣಂಗಳಂ ನೆನೆದನಿಬರುಂ 
ಪ್ರಳಾಪಂಗೆಯ್ಯುತ್ತಂ ಸೈರಿಸಲಾಖದೆ ನಿರಂತರಂ ಮೂರ್ಚೆವೋಗುತ್ತಂ ನೀಡುಂ ಬೇಗಂ 
ದುಃಖಂಗೆಯ್ದುಲ್ಟು ನೀರಿಲೌದೆಣ್ಣರ್‌ ಬಸಿರ್ಪೈಂಡಿರುಟ್‌ಯೆ ಇಪ್ಪತ್ತನಾಲ್ವರ್‌ ಪೆಂಡಿರುಂ ಮತ್ತಂ 
ಪೆಜರುಂ ನಂಟರ್ಕ್ಯೃಳುಂ ಪರಿವಾರಮುಂ ಯಶೋಭದ್ರೆಯೊಡನೆ ದಯಾಭದ್ರ ಗುರುಗಳೆ 
ಗುರುಗಳಾಗಿ ಕಮಳಶ್ರೀ ಕಂತಿಯರ್‌ ಕಂತಿಯರಾಗಿ ತಪಂಬಟ್ಟುಗ್ರೋಗ್ರ ತಪಂಗೆಯ್ದನಿಬರುಂ 
ಸೌಧರ್ಮಕಲ್ಪಂ ಮೊದಲಾಗೊಡೆಯ ಕಲ್ಪಂಗಳೊಳ್‌ ಪುಟ್ಟಿದರ್‌ 
ಮತ್ತಿಂತಪ್ಪುದಂ ಚಿಂತಿಸಲು ಸೈರಿಸಲುಮಾಗದ ತಿರಿಕೋಪಸರ್ಗಮನವಂತಿ 
ಸುಕುಮಾರಸ್ವಾಮಿ ಮೂಖು ದಿವಸಮಿರುಳುಂ ಪಗಲುಂ ಸೈರಿಸಿ ರತ್ನತ್ರಯಮನೆಂತು 
ಸಾಧಿಸಿದನಂತೆ ಸಂನ್ಕಸನಂಗೆಯ್ದಿಳ್ದಾರಾಧಕರಪ್ಪ ಮಹಾಪುರುಷರುಮವಂತಿ ಸುಕುಮಾರಸ್ವಾಮಿಯ 
ಪರಮ ಸುಖಿಯಪ್ಪುಪಸರ್ಗಮಂ ವಿಜಯ ವಿಧಾನಮಂ ಮನದೊಳನವರತಂ ಚಿಂತಿಸುತ್ತಂ 
ಅತ್ಮಾಸನ್ನ ಭವ್ಯಜನಂಗಳ್‌ ಆಪ್ತಾಗಮ ಪದಾರ್ಥಗಳೊಳತೀವ ಸ್ಥಿರರಾಗಿ ಪರಮ ಸಹಜ 
ನಿಜ ರತ್ನತ್ರಯದೊಳಭೇದವಾಗಿಯೆ ಕೂಡಿ ಶರೀರ ಮೊದಲಾಗೊಡೆಯ ಸಮಸ್ತ ಬಾಹ್ಮ 
ಅಭ್ಯಂತರ ಪರಿಗ್ರಹಂಗಳಂ ನೆಟೆ ತೊಟೆದು ಅಪೂರ್ವಾಪವರ್ಗ ಸ್ವರ್ಗ ಸುಖಂಗಳನೆಯ್ದುಗೆ 
ಮತ್ತುಜ್ಜೇನಿಯ ತೆಂಕಣದೆಸೆಯೊಳವಂತಿ ಸುಕುಮಾರಸ್ವಾಮಿಯ ಕಾಲಂ ಗೆಯ್ದಡೆ 
ಈಗಳು ಪುಣ್ಯಮುಂ ಪವಿತ್ರಮುಮಾದುದು ಮತ್ತಮಾ ಮಹಾಪುರುಷನ ಶರೀರಮಂ 
ಚತುರ್ನಿಕಾಯಾಮರತತಿ ಭಕ್ತಿಯಿಂದಗರು ಗೋಶೀರ್ಷ ಚಂದನ ಮೊದಲಾಗೊಡೆಯನೇಕ 
ಸುಗಂಧ ದ್ರವ್ಮಂಗಳಿಂ ಪೂಜಿಸಿದ ದಿವ್ಮ ವಸ್ತುಗಳ್‌ ಕಾಲಾಂತರದೊಳ್‌ ಕರಗಿ ಕಳಲ್ಲು ಬಿರ್ದ್ದ೯ 
ಸ್ಥಾನಕ್ಕಂ ಗಂಧವತಿ ಎಂಬ ತೊಟ್‌ಯಾದುದು ದೇವರ್ಕ್ಶಳ್‌ ಪೊಗಟ್ಟ ಕಳಕಳ ಧ್ವನಿಯಿಂ 
ಪೆಂಡಿರ್ಕಳ್‌ ಪ್ರಳಾಪಂ ಗೆಯ್ದಟ್ಟ ಕಳಕಳದ್ವನಿಯಿಂದಂ ಕಳಕಳಾಯ್ರಮೆಂದು 
ಸಿದ್ಧಾಯತನಮಾದುದು. 


೨೮ / ಆರಾಧನಾ ಕರ್ಣಾಟಟೀಕಾ 


೨. ಸುಕೌಶಳ ಸ್ವಾಮಿಯ ಕಥೆ 
ಸುಕೌಶಳ ಸ್ವಾಮಿಯ ಕಥೆಯಂ ಪೇಟ್ಟಿಂ 


ಗಾಹೆ | ಮೊಗ್ಗಳ ಗಿರಿಮ್ದಿಯ ಸುಕೌಸಳೋವಿ ಸಿದ್ದತ್ನ ದಯಿದಗೋ ಭಗವಂ 

ವಗ್ಗೀಏ ಖ ಇದಂ ಪಡಿದೋ ಪಡಿವಣ್ಣೋ ಉತ್ತಮಂ ಆಟ್ಕಂ ॥ 

[ಮೊಗ್ಗಳ ಗಿರಿಮ್ದಿಯ - ಮೊಗ್ಗಳಮೆಂಬ ಪರ್ವತದೊಳ್‌ | ಸುಕೌಸಳೋವಿ ಇ 
ಸುಕೌಶಳಸ್ವಾಮಿಯುಂ । ಸಿದ್ದತ್ನದಯಿದಗೋ ಭಗವಂ = ಸಿದ್ಧಾರ್ಥನೆಂಬ ಪರದನು 
ಕಾದಲಿಸೆಪಡುವ ಮಗಂ ಪೆರ್ಮೆಯನೊಡೆಯೊಂ | ವಗ್ರೀಎ ಖ ಇದಂ ಪಡಿದೋ ಎ 
ಮುನ್ನಿನ ಭವದ ತಾಯಪ್ಪ ಪೆಣ್ಣುಲಿಯಿಂದಂ ತಿನೆಬರ್ದಿದೊಳನಾಗಿಯುಂ | ಪಡಿವಣ್ಣೋ 
= ಪೂರ್ದ್ದಿದೊಂ । ಉತ್ತಮಂ ಆಟ್ಕ೦ ಎ ಮಿಕ್ಕದರ್ಶನಜ್ಞಾನಚಾರಿತ್ರಂಗಳರಾಧನೆಯಂ] 

ಅದೆಂತೆಂದೊಡೆ - 


ಈ ಜಂಬೂದ್ವೀಪದ ದಕ್ಷಿಣಭರತಕ್ಷೇತ್ರದೊಳಂಗಮೆಂಬುದು ನಾಡಲ್ಲಿ ಚಂಪಾ 
ನಗರಮೆಂಬ ಪೊಟಲದನಾಳ್ವೊಂ. ಗಂಧಭಾಜನನೆಂಬರಸಂ ಇಂದ್ರನೊಲೋರಂತಪ್ಪ 
ಭೋಗ್ಯಶ್ಚರ್ಯಮುಂ ವಿಭವಮನೊಡೆಯೊಂ ನ್ಮಾಯದಿಂದಂ ಪ್ರಜೆಗಳಂ ಪ್ರತಿಪಾಳಿ 
ಸುವೊಮಧಿಗಮಸಮೃಗ್‌ದೃಷ್ಟಿಯಪ್ಪನೇಟುಗುಣಗಂಳಿಂದಂ ಕೂಡಿದೊಂ ಆ ಏಟು 
ಗುಣಂಗಳೆಂಬುವಾವುವೆಂದೊಡೆ 


ಗಾಹ ॥ ಸಮ್ಮದ್ದಂಸಣಸುದ್ದೋ ಕದವದ ಕಮ್ಮೋ ಸುಸೀಲಗುಣನಿಳಯೋ 
ಉಜುಗತ್ತೋ ಗುರುಭಕ್ತೋ ಪವಯಣ ಕುಸಳೋ ಮದಿಪ್ಪಗಬ್ಬೋಯ॥ 


ಎಂದೀ ಏಟಲುಂ ಗುಣಂಗಳಿಂದಂ ಕೊಡಿದನಂತಪ್ಪರಸಂ ಶರತ್ಕಾಲದ 
ಮುಗಿಲೊಳೋರಂತಪ್ಪುದನಾದಮಾನುಂ ವಿಚಿತ್ರಮಪ್ಪುದಂ ಸಹಸ್ರಕೂಟಮೆಂಬ 
ಜಿನಾಲಯಮಂ ಮಾಡಿಸಿಯದಕ್ಕನವರತಂ ಮಹಾಪೂಜೆಯಂ ಮಹಿಮೆಯು 
ಮಭಿಷೇಕಂಗಳುಮಂ ಸಲಿಸುತ್ತಿಪ್ಪೊ0 ಮತ್ತಾಪೊಟಲೊಳ್‌ ಸಾಗರದತ್ತನೆಂಬೊಂ 
ಸೆಟ್ಟಿಯಾತನ ಭಾರ್ಯೆ ಸುಭದ್ರೆಯೊಂಬೊಳಾಯಿರ್ವರ್ಗ್ಗಂ ಮಗಳ್‌ ಸುರೂಪೆಯೆಂಬೊಳ್‌ 


ಆರಾಧನಾ ಕರ್ಣಾಟಟೀಕಾ / ೨೯ 


ಮತ್ತಾ ಪೊಟಲೊಳ್‌ ಮತ್ತೋರ್ವ ಸೆಟ್ಟಿ ನಾಗದತ್ತನೆಂಬಾತಂಗೆ ಸುರೂಪೆಯಂ ಕೊಟ್ಟೊಡಾ 
ಇವ್ವರ್ಗ್ಗಂ ಸುಕೇಶಿನಿಯೆಂಬೊಳ್‌ ಮಗಳಾದಳಾಕೆ ಬಳೆದತ್ಮಂತ ರೂಪಲಾವಣ್ಯ 
ಸೌಭಾಗ್ಯಕಾಂತಿಹಾವಭಾವವಿಳಾಸ ವಿಭ್ರಮಂಗಳನೊಡೆಯೊಳ್‌ ಪಲವು ತೆಬದ ಶುಭ 
ಲಕ್ಷಣಗಳಿಂದಂ ಕೂಡಿದಮೆಯ್ಕನೊಡೆಯೊಳಂ ನವಯೌವನೆ ದೇವಗಣಿಕೆಯನೆ 
ಪೋಲ್ವಳೊಂದು ದಿವಸಂ ಅಷ್ಟಮಿಯಂ ನೋಂತು ದೇವರನರ್ಚಿಸಲ್‌ ಬಂದು ಸಹಸ್ರ 
ಕೂಟ ಚೈತ್ಕಾಲಯಕ್ಕರ್ಚ್ಚನೆಯಂ ಕೊಂಡುಪೋದಳನ್ನೆಗಮರಸನುಮಾಗಳ ದೇವರಂ ಬಂದಿಸಲ್‌ 
ಬಂದೊಡರಸಂಗೆ ನಾಣ್ಣಿ ಬಸದಿಯೊಳಗಣ ಕಂಬದ ಮಜೆಯೊಳ್‌ ಕೇರಂ ಸಾರ್ದು ಪೊನ್ನ 
ಬೆಳಗುವ ಗಳಂತಿಗೆಯನಾದಮಾನುಮೊಪ್ಪಶ್ತಿರ್ದುದಂ ಪಿಡಿದು ನಿಂದಿರ್ದೊಳನರಸನುಂ 
ಕಂಡಿಲ್ಲಿಯ ಚಿತ್ರದ ಲೆಪ್ಪಕಾಷ್ಠಕರ್‌ ಮಾಡಿದ ರೂಪುಗಳೊಳಗೆಲ್ಲವಮೂ ಸ್ತ್ರೀಯ 
ಜೀವರೂಪಮಿದುಮಿಂತುಟತಿಶಯಮಪ್ಪ ರೂಪೆಲ್ಲಿಯುಮಿಲ್ಲೆಂದರಸಂ ಪೊಗಟ್‌ ಕೆಲದೊಳಿರ್ದ್ದ 
ಕಶ್ಚಿದ್‌ ದೇವದತ್ತನೀಕೆ ಕನ್ನೆಯಿರ್ದೊಳೆಂದು ಪೇಖ್ಹೊಡಾರ ಮಗಳೆಂದು ಬೆಸಗೊಂಡೊಡೀ 
ಪೊಟಲ್ಲೆ ಪ್ರಧಾನಂ ನಾಗದತ್ತಸೆಟ್ಟಿಯ. ಮಗಳೆಂದು ಪೇಲ್ದೊಡರಸಂ ಕೇಳ್ದು ಕೆಮ್ಮಗಿಳ್ಹು 
ದೇವರ್ಗ್ಗೆ ನಮಸ್ಕಾರಂಗೆಯ್ದು ಪೂಡಮಟ್ಟು ರಿಷಿಯರಂ ಬಂದಿಸಿ ತನ್ನರಮನೆಗೆ ಪೋದನ್‌ 


ಇತ್ತ ಸುಕೇಶಿನಿಯುಂ ದೇವರನರ್ಚಿಸಿ ಬಂದಿಸಿ ಸುರು ಪರಿವಿಡಿಯಿಂದಂ ರಿಷಿಯರಂ 
ಬಂದಿಸಿ ಬ್ರತಂಗಳನೇಟ್‌ಸಿಕೊಂಡು ಸಿದ್ಧಸೇಸೆಯಂ ತಾಯ್ಲಂ ತಂದೆಗಂ ಪೋಗಿ 
ಕೊಟ್ಟೊಡವರ್ಗ್ಗಳುಂ ತಲೆಯಲಿಟ್ಟುಕೊಂಡು ಯೌವನಂ ನೆಅಕಿದ ಕೂಸಿನ ರೂಪಂ 
ನೋಡುತ್ತಿರ್ದಾರ್ಗೆ ಕುಡುವಮಂದು ತಮ್ಮೊಳ್‌ ನುಡಿಯುತ್ತಿರ್ಪಿನಮರಸಂ ಕನ್ನೆಯ ರೂಪಂ 
ಕಂಡಾಟಿಸಿ ಕೂಸಿನ ತಾಯಪ್ಪ ಸುರೂಪಗೆ ಬಟ್‌ಯಟ್ಟಿ ಬರಿಸಿ ಕೂಸನಾರ್ಗೆ ಕೊಟ್ಟಪಿರೆಂದು 
ಬೆಸಗೊಂಡೊಡೆನ್ನ ತಮ್ಮಂ ವರಾಂಗನೆಂಬೊಂ ಆತನ ಮಗಂ ಜಿತರಂಗನೆಂಬೊನೆನ್ನ 
ಸೋದರಳಿಯನಾತಂಗ ಕೊಟ್ಟಪನೆಂದು ಪೇಟಕ್ಲೊಡರಸಂ ಮಧುಸೇನಂ 
ಮಧುಸೂದನನೆಂಬಿರ್ವ್ವರುಂ ಪ್ರಧಾನ ಪೆರ್ಗಡೆಗಳಂ ನಾಗದತ್ತ ಸೆಟ್ಟಿಯಲ್ಲಿಗೆ ಕೂಸಂ 
ಬೇಡಿಯಟ್ಟುಯುತ್ತವಳನಾಗಿಯವರ ಬಟೌಯನೆ ತಾನುಂ ನಾಗದತ್ತನ ಮನೆಗೆ ಪೋಗಿ ಕೂಸಂ 
ಬೇಡಿ ಪೆತ್ತಂ ನಾಗದತ್ತನುಮಷ್ಟಾಹ್ನಿಕ ಮಹಾಮಹಿಮೆಯನೆಂಟು ದಿವಸಂ ಮಾಡಿ ಪ್ರಶಸ್ತ 
ದಿವಸ ವಾರ ನಕ್ಷತ್ರ ಮುಹೂರ್ತ ಹೋರಾಲಗ್ನದೊಳ್‌ ಕೂಸಿನನುಕೂಲದೊಳ್‌ 
ಪಾಣಿಗ್ರಹಣಪುರಸ್ಸರಂ ಸುಕೇಶಿನಿಯಂ ಗಂದಭಾಜನನೆಂಬರಸಂಗೆ ಕೊಟ್ಟನಿಂತು 
ಮಹಾವಿಭೂತಿಯಿಂದಂ ಮದುವೆ ನಿಂದು ಗಂಧಭಾಜನನೃಪತಿಯುಂ ಸುಕೇಶಿನಿಯೊಳ್‌ 
ಇಷ್ಟವಿಷಯ ಕಾಮಭೋಗಂಗಳಂ ಪಲವು ಕಾಲಮನುಭವಿಸುತ್ತುಂ 


ಮತ್ತೊಂದು ದಿವಸಂ ಕೌಶಳಾಧಿಪತಿಯಪ್ಪ ಅತಿಬಲನೆಂಬರಸಂಗಂ 
ಕಳಿಂಗಾಧಿಪತಿಯಪ್ಪ ಕಾಳಿಂಗನೆಂಬರಸಂಗಂ ತಮ್ಮೊಳ್‌ ವಿಗ್ರಹಮಾದೊಡೆ ಗಂಧಭಾಜನ 
ನೃಪತಿ ತನ್ನ ಮತಿಶ್ರುತನೆಂಬ ಮಂತ್ರಿಯನಟ್ಟಿ ಇರ್ವ್ವರ್ಗ್ಗಂ ಸಂಧಿ ಮಾಡಿದೊಡೆ 


ಕ್ರೌ 


೩೦ / ಆರಾಧನಾ ಕರ್ಣಾಟಟೀಕಾ 


ಕಾಳಿಂಗನೆಂಬರಸಂ ಮಧುಸೂದನನೆಂಬ ತನ್ನ ಪೆರ್ಗ್ಗಡೆಯ ಕೈಯೊಳ್‌ ಮದಾಂಧಗಂಧಹಸ್ತಿಯಾ 
ಗಂಧಭಾಜನ ನೃಪತಿಗೆ ಪಾಗುಡವಟ್ಟಿದೊಡದಂ ಸೊರ್ಕ್ಕಿನಿಂದಂ ಮಸಗಿದುದಂ ಗಂಧಹಸ್ತಿಯಂ 
ಸುಕೇಶಿನಿ ಕಂಡು ಜಾತಿಸ್ಮರೆಯಾಗಿ ಮೂರ್ಚ್ಚೆವೋಗಿರ್ದೊಡಂ ದಾದಿ ಮೊದಲಾಗಿ 
ಕೆಲದೊಳಿರ್ದೊರೆಲ್ಲಂ ಚಂದನದ ನೀರ್ಗಳಂ ತಳಿದು ಬೀಸಿ ನೀಡಯ್‌ಂದೆಟ್ಟತ್ತಳನ್ನೆಗಮರಸಂ 
ಉತ್ಕವಳನಾಗಿ ಪರಿತಂದಿದೇನೀಕೆಗಿಂತೇಕಾಯ್ತೆಂದು ಬೆಸಗೊಳೆ ದಾದಿಯೆಂದಳ್‌ 
ಸೊರ್ಕ್ಕಾನೆಯಂ ಕಂಡು ಮೂರ್ಚೆವೋದಳೆಂದು ಫೇಟಕ್ದೊಡಾಮಾತನರಸಂ ಕೇಳ್ದು 
ಮಲುಸೂಲಟನಾನೆಯಂ ಕಂಡಂಜದಂತಿರೆ ಸುಕೇಶಿನಿಯ ಮಾಡದ ಕೇರ್ಗ್ಗಳೆಲ್ಲಾ ಯೆಡೆಗಳೂಳು 
ವ್ಮಾಳಂಗಳಪ್ಪ ಆನೆಗಳಂ ತನ್ನ ಚಿತ್ತಾರಿಗರಿಂ ಬರೆಯಿಸಿದಂ ಮತ್ತೆ ಸುಕೇಶಿನಿಯುಂ ತನ್ನ 
ಮುನ್ನಿನ ಜನ್ಮದೊಳ್‌ ನೆಗಟ್ಟುದೆಲ್ಲಮಂ ಪಟದೊಳ್‌ ತಾನೆ ಬರೆದಾರುಮಜ್‌ 
ಯಂದತಿರೇಕಾಂತದೊಳ್‌ ನೋಡುತ್ತಿರ್ಕುಮಿಂತು ಕಾಲಂ ಸಲೆ 


ಮತ್ತೊಂದು ದಿವಸಂ ಮುನ್ನಿನ ಗಂಧಹಸ್ತಿಯೊಡನೆ ಬಾರಿಯೊಳ್‌ ಮೂವತ್ತೆರಡು 
ಜಳಕ್ರೀಡೆಗಳಿಂದಂ ನೀಡುಂಬೇಗಂ ಕ್ರೀಡಿಸಿಯಾನೆಯಂ ಸೇದೆಗಿಡಿಸಿ ತನ್ನ ಬಸಕ್ಕೆ ಮಾಡಿ 
ಏಟೌಯಂಕುಸಮಂ ಪೊಳಯಿಸುತ್ತುಂ ಅರಸಿಯಲ್ಲಿಗೆ ವಂದು ನಿಂದಿಂತಕ್ಕುಮೆ ಮೆಚ್ಚಿದಾ ಎಂದು 
ತನ್ನ ಸಾಹಸಮಂ ಪೇಲ್ದು ಮೆಜ್‌ಯೆ ಸುಕೇಶಿನಿಯೆಂದೊಳಿದೇನೆಂಬಾನೆ ತಗರೊಳೋರಂತಪ್ಪದು 
ಚಂದನಮಲಯಮೆಂಬ ಪಿರಿಯ ಪರ್ವತದೊಳಿಂದ್ರನೀಲಮಾಣಿಕಡೊಳೋರಂತಪ್ಪ 
ಬಣ್ಣಮನೊಡೆಯದು ಮಲಯಸುಂದರ ನೆಂಬಾನೆಯುಂಟು ಹಸ್ತಿಯೂಥಕ್ಕೆಣೆಯನಪ್ಪುದುಂ 
ಎಲ್ಲಾ ಕಾಲಮುಂ ಮದದಿಂ ಪೆರ್ಚುತ್ತಿರ್ದ್ದುದು ಕೆಂದಾವರೆಯ ಬಣ್ಣದೊಳೋರಂತಪ್ಪ 
ಬಣ್ಣಮನೊಡಯ ಪದ್ಮಾವತಿಯೆಂಬ ಪಿಡಿಯೊಡನೆ ಕ್ರೀಡಿಸುತ್ತಿರ್ಪ್ಪಾನೆಯಂ ನಿನ್ನ ಬಸಕ್ಕೆ 
ಮಾಡಿ ಪಿಡಿದೇಖಿಕೊಂಡು ಬಂದೊಡೆ ನಿನ್ನ ಗಜಪ್ರಿಯತೆಯುಮೇಖೌಯಾಡಲ್‌ ಬಲ್ಮೆಯುಂ 
ಕಲಿತನಮುಂ ಸಾಹಸಮುಮಂ ಗಂಡಗುಣಮನಟ್‌ಯಲಕ್ಕುಮಾ ಆನೆಯಂ ತಂದಂದು ಗಂಡರ್‌ 
ನಿನ್ನನ್ನರೀ ಭುವನದೊಳಾರುಮಿಲ್ಲೆಂದೊಸೆದು ಮೆಚ್ಚಿ ಪೊಗಟ್ಟೆನೆಂದೊಡರಸನಿಂತೆಂದಂ 
ನೀನಪ್ಪೊಡಿಲ್ಲಿಪುಟ್ಟಿದೆ ಆ ಯಾನೆಯನೆಲ್ಲಿ ಕಂಡೆಯೆಂತಟೌವೆ ಎಂದು ಬೆಸಗೊಳ ಸುಕೇಶಿನಿಯುಂ 
ಇಂತೆಂದಳ್‌ ಮುನ್ನಿನ ಭರ್ತಾರಂ ಮಣಿಚೂಳನೆಂಬೊಂ ವಿದ್ಕಾಧರನಾತನೊಡನೆ 
ಭೌಮವಿಹಾರಾರ್ಥಂ ತೊಟಲ್ವಲ್ಲಿ ಚಂದನಮಲಯಮೆಂಬ ಪರ್ವತದೊಳ್‌ ಕರಿಣೀವೃಂದಂ 
ಬೆರಸಿಯಾಡುವ ಕರಿಪತಿಯನೈರಾವಣಸನ್ನಿಬ್‌ಮಂ ಕಂಡೆನೆಂದುಕ್ಕೆವದಿಂದ 
ಪೇಟಿಕ್ಹೊಡಾಮಾತನರಸಂ ಕೇಳ್ದು ಪೂರ್ವಜನ್ಮಾಂತರದೊಳ್‌ ಕಟ್ಟೆಪಟ್ಟ ಮುಳಿಸನೊಡೆಯಂ 
ತನ್ನುಳ್ಳ ಸಮಸ್ತಬಲಂ ಬೆರಸು ಪೋಗಿ ಮಲಯಪರ್ವತಮೆಲ್ಲಮಂ ಬಳಸಿ ಸುತ್ತಿ 
ಮುತ್ತಿದಾಗಳಿಂದ್ರ ನೀಲಮಾಣಿಕದ ತೇಜದೊಳೋರಂತಪ್ಪ ಮೈಯನೊಡೆಯ ಗಜಪತಿಯಂ 
ಮುಗಿಲ ಧ್ವನಿವೊಲ್‌ ಗಂಭೀರಮಪ್ಪ ಗರ್ಜನೆಯನೊಡೆಯದುಂ ಬಂದು ಪಡೆಯೆಲ್ಲಮಂ 
ಹತವಿತತ ಕೋಳಾಹಳಮೆಟ್‌ದು ಕೊಲ್ಬುದನಾದಮಾನುಂ ಕಲಿಯಪ್ಪುದರಸಂ ಕಂಡು 
ಪಿಡಿಯಲಾಅದಾ ಆನೆಯಂ ಕೊಂದೆರಡುಂ ನಿಡಿಯ ತೋರಮಪ್ಪ ಕೊಂಬುಗಳುಮಂ 


ಆರಾಧನಾ ಕರ್ಣಾಟಟೀಕಾ / ೩೧ 


ಕುಂಭಸ್ಥಳದ ಮುತ್ತುಗಳುಮಂ ಕೊಂಡೊಸಗೆಯಿಂದಂ ಬೇಗಂ ಚಂಪಾಪುರಕ್ಕೆ ವಂದರಮನೆಯಂ 
ಪೊಕ್ಕು ಅರಸಿಯಂ ಕಂಡಾ ನಿನ್ನ ನಚ್ಚುವ ಮಲಯಸುಂದರನ ಕೊಂಬುಗಳುಂ ಮುತ್ತುಗಳುಂ 
ಕೊಳ್ಳೆಂದವಂ ಸುಕೇಶಿನಿಯ ಮುಂದೆ ತಂದಿಟ್ಟೊಡೆ ಸುಕೇಶಿನಿಯುಂ 


ಹಾ ಎನ್ನ ಮಲಯಸುಂದರಾ ಹಾ ಎನ್ನ ಮಲಯ ಸುಂದರನಪ್ಪ ಸ್ಟಾಮಿ ಎಂದು 
ಪ್ರಳಾಪಂ ಗೆಯ್ದೆರಡುಂ ಕೊಂಬುಗಳಂ ತಟ್ಕೈಸಿಯಾದಮಾನುಂ ಬಿಗಿದಪ್ಪಿಕೊಂಡು ಸತ್ತಳ್‌ 
ಸುಕೇಶಿನಿಯ ಸತ್ತುದರ್ಕ್ಕರಸಂ ಮೊದಲಾಗಿ ಪರಿವಾರಮೆಲ್ಲಂ ಬೆಜಗಾಗಿ ವಿಸ್ಮಯಂಬಟ್ಟು 
ದುಃಖಂಗೆಯ್ದಿರ್ದ್ವರ್‌ ಕೆಲವು ದಿವಸದಿಂ ಯಶೋದಧರರೆಂಬ ಕೇವಲಜ್ಞಾನಿಗಳ್‌ 
ವಿಹಾರಿಸುತ್ತುಮಾ ಚಂಪಾನಗರಕ್ಕೆ ವಂದು ಪ್ರಮೋದಕೋದ್ಯಾನವನದೊಳಗಿರ್ದ್ವರೆಂಬ ಮಾತು 
ರಿಷಿ ನಿವೇದಕನ್‌ ಪೇಟ್‌ ಕೇಳ್ದರಸಂ ಸಪರಿವಾರಂ ಬಂದರ್ಚಿಸಿ ಯಥೋಚಿತ ಸ್ಥಾನದೊಳಿರ್ದ್ವಂ 
ಮತ್ತಂ ನಾಗದತ್ತಸೆಟ್ಟಿಯುಂ ಸುರೂಪೆಯುಂ ವರಾಂಗನುಂ ಪ್ರಿಯಂಗುವುಂ ಮೊದಲಾಗೊಡೆಯ 
ಶ್ರಾವಕ ಜನಂಗಳುಂ ಬಂದರ್ಚಿಸಿ ನಮಸ್ಕಾರಂ ಗೆಯ್ದು ತಮ್ಮೆಡೆಗಳೊಳಿರ್ದು ಧರ್ಮಮಂ 
ಕೇಳ್ದು ತದನಂತರಮೆ ವೈರಾಗ್ಯಮಾಗಿ ಸುಕೇಶಿನಿಯ ದುಃಖಮಂ ಸೈರಿಸಲಾರದೆ ಸುಕೇಶಿನಿಯ 
ತಂದೆಯಪ್ಪ ನಾಗದತ್ತಸೆಟ್ಟಿಯುಂ ತಾಯ್‌ ಸುರೂಪೆಯುಂ ಮಾವನಪ್ಪ ವರಾಂಗನುಂ ವರಾಂಗನ 
ಭಾರ್ಯೆಯಪ್ಪ ಪ್ರಿಯಂಗುವುಮಂತು ನಾಲ್ವರುಮೆಟ್ನ್ಟಿಭಿಮುಖರಾಗಿ ದೀಕ್ಷಾಪ್ರಸಾದಂಗೆಯ್ಕಿಂ 
ಭಟಾರಾ ಎಂದು ಬೇಡಿ ತಪಂಬಟ್ಟರ್‌ ಮತ್ತಂ ಸುಕೇಶಿನಿಯಾ ಮಲಯ ಸುಂದರನೆಂಬಾನೆಯ 
ಕೊಂಬುಗಳನಪ್ಪಿ ಸತ್ತಳೆಂಬ ಮಾತಂ ವರಾಂಗಂ ಕೇಳ್ದು ಜನ್ಮಾನುಸಂಬಂಧಿಯಪ್ಪ ಸ್ನೇಹಂ 
ಕಾರಣಮಾಗಿ ದುಃಖಮಂ ಸೈರಿಸಲಾಅದೆ ತಪಂಬಟ್ಟು ನಿಧಾನಸಹಿತಂ ತಪಂಗೆಯ್ದರಿತ್ತ 
ಗಂಧಭಾಜನನೃಪತಿ ಯಶೋಧರ ಕೇವಲಿಗಳನಿಂತೆಂದು ಬೆಸಗೊಂಡಂ ಭಟಾರಾ ಸುಕೇಶಿನಿ 
ಮಲಯಸುಂದರನೆಂಬಾನೆಯ ಕೊಂಬುಗಳನಪ್ಪಿಕೊಂಡು ಸತ್ತುದರ್ಕೆ ಕಾರಣಮೇನೆಂದು 
ಬೆಸಗೊಂಡೊಡೆ ಕೇವಲ ಜ್ಞಾನಿಗಳಿಂತೆಂದು ಪೇಟ್ಬರ್‌ 


ದಕ್ಷಿಣಾಪಡ'ದೊಳ್‌ ದಕ್ಷಿಣಮದುರೆಯೆಂಬುದು ಪೊಟಲದನಾಳ್ಟೊಂ 
ಗಂಧಾರಪಾಂಡ್ಕನೆಂಬರಸನಾತನರಸಿಯಮೃತ ಮಹಾಜೀವಿಯೆಂಬೊಳಂತ ವರ್ಗ್ಗಳಿಷ್ಟ ವಿಷಯ 
ಕಾಮಭೋಂಗಳನನುಭವಿಸುತ್ತಮಿರೆ ಮತ್ತಮಾ ಪೊಲಲೊಳಾರ್ಯನಂದಿಯೆಂಬೊಂ 
ಸೆಟ್ಟಿಯಾತನ ಪರದಿಯವಿಧಿಯೆಂಬೊಳಾ ಇರ್ವ್ವರ್ಗ್ಗಂ ಸುಕೀರ್ತಿಯೊಂಬೊಳ್‌ ಮಗಳಾದಳ್‌ 
ಮತ್ತೊರ್ವನಾ ಪೊಟಲೊಳ್‌ ಸುದರ್ಶನನೆಂಬೊಂ ಪರದನಾತನ ಪರದಿ ವೀರಶ್ರೀಯೆಂಬೊಳಾ 
ಇರ್ವ್ವರ್ಗಂ ಮಗಂ ಪ್ರಿಯದರ್ಶನನೆಂಬೊಂ ಆತಂಗಾ ಸುಕೀರ್ತಿಯಂ ಕೊಟ್ಟಿರಾ ಸುಕೀರ್ತಿಯ 
ಕೆಳದ್ಮಿ ಮಾಲೆಗಾರ್ತಿ ಪ್ರಿಯಸೇನೆಯೆಂಬೊಳಂತವರ್ಗ್ಗಳಿಷ್ಟ ವಿಷಯ 
ಕಾಮಭೋಗಂಗಳನಮಭವಿಸುತ್ತಿರೆ ಮತ್ತೊಂದು ದಿವಸಂ ಸುಕೀರ್ತಿ ತನ್ನ ಭರ್ತಾರನನಿಂತೆಂದಳ್‌ 
ಅಡವಿಯೊಳಂ ಪರ್ವತಂಗಳೊಳಂ ಪುಳಿನ ಸ್ಥಳಂಗಳೊಳಮೆನಗೆ ಕ್ರೀಡಿಸಲ್ಕಲಿಯಾದುದೆನೆ 
ನಿನ್ನಟ್‌ ಯಂ ನೆಜಪಲಕ್ಕುಮೆಂದು ಸುದರ್ಶನನುಂ ಸುಕೀರ್ತಿಯುಂ ಪ್ರಿಯಸೇನೆಯುಮಿಂತು 


೩೨ / ಆರಾಧನಾ ಕರ್ಣಾಟಟೀಕಾ 


ಮೂವರುಂ ಪರಿವಾರಸಹಿತಮಡವಿಗೆ ಪೋಗಿಯಲ್ಲಿಯ ಕಾನನ ವನ ಸರಿತ್‌ ಸರೋವರ 
ಪ್ರದೇಶಂಗಳೊಳಂ ಸಹಜನಂ ಬೆರಸು ತದೀಪ್ಸಿತ ಪ್ರದೇಶಂಗಳೊಳಂ ವಿಹಾರಿಸಿ ರಮ್ಮಮಪ್ಪ 
ಗಿರಿ ನದಿಯ ಪಲ್ಲವಲತಾಕೀರ್ಣಮಪ್ಪ ಪುಳಿನ ಸ್ನಳಂಗಳೊಳ್‌ ಕ್ರೀಡಿಸುತ್ತಿರ್ಪೃನ್ನೆಗಂ 
ಹಸ್ಕ್ತಿಯೂಡಮಂ ಬರ್ಪುದಂ ಕಂಡಾಗಳೊಂದು ಮದಾಂಧ'ಗಂಧ ಸಿಂಧುರಂ 
ಕರಿಣೀಬೃಂದಂಗಳಿಂ ಪರಿವೇಷ್ಟಿತನಾಗಿ ಕರಿಣೀಗಣಂಗಳಾಕಾಶಪುಷ್ಟಂಗಳಿಂ ಚಾಮರ ಮಿಕ್ಕಿ 
ಮೃದು ಪಲ್ಲವಂಗಳಂ ಕವಳಂಗೊಳ್ಳುತ್ತಂ ಲೀಲೆಯಿಂ ಬಂದು ಸ್ವಚ್ಛ ನಿಚ್ಚಳಾಕಾರಮಪ್ಪ 
ಮಡುವಂ ಪೊಕ್ಕು ಮನೋಹಾರಿಗಳಪ್ಪ ಕರಿಣಿಗಳೊಡನೆ ಕ್ರೀಡಿಸುವುದಂ ಮೂವರುಂ ಕಂಡು 
ಹಸ್ತಿ ಭೋಗಂಗಳೊಳಪ್ಪ ಕಾಂಕ್ಷೆಯಿಂದಂ ನಿದಾನಂಗೆಯ್ದು ತಿರಿಕಾಯುಷ್ಕಂ ಕಟ್ಟಿದರಿಂತು 
ಕಾಲಂ ಸಲೆ ಮತ್ತೊಂದು ದಿವಸಂ ಬಅಸಿಡಿಲ್ಕೊ )ಡೆದು ಪ್ರಿಯಸೇನೆ ಸತ್ತು ಪ್ರಿಯ 
ದರ್ಶನನೊಂದು ದಿವಸಂ ತನ್ನ ಭಾರ್ಯೆ ಬೆರಸು ಕದಳೀ ವನದೊಳ್‌ ಮಜಲುಂದಿದಲ್ಲಿಗೆ 
ಕಾಳಿಂಗ ನಾಗನ ಮೇಲೆ ಕಾಲಂ ನೀಡಿದಡೆ ಕರ್ಚಿತ್ತಾತನುಮಾಗಳೆ ಪರವಶನಾಗಿ 
ಪ್ರಾಣಪರಿತ್ಕಾಗಂ ಗೆಯ್ದೊನಂ ಕಡುಂ ಸುಕೀರ್ತಿಯುಂ ಕಾದಲನ ವಿಯೋಗ ಕಾರಣಮಾಗಿ 
ಪ್ರಾಣವಲ್ಲಭನ ಸುರಿಗೆಯಂ ಕೊಂಡು ತನ್ನಂ ತಾನಿಉಖೌಿದು ಸತ್ತಳಂತು ಮೂವರುಂ ಸತ್ತು 
ತೆಂಕಣ ಪಡುವಣ ಸಮುದ್ರದ ತಡಿಯೊಳ್‌ ಚಂದನ ಮಲಯನೆಂಬಾದಮಾನುಂ ರಮ್ಮಮಪ್ಪ 
ಪರ್ವತದೊಳ್‌ ಪ್ರಿಯದರ್ಶನನಿಂದ್ರನೀಲ ಮಾಣಿಕದೊಳೋರಂತಪ್ಪ ಮೆಯ್ಕನೊಡೆಯನಾಗಿ 
ಸುಭದ್ರಜಾತಿಯಪ್ಪಾನೆಗೆ ಮಲಯಸುಂದರನೆಂಬಾನೆಯಾಗಿ ಪುಟ್ಟಿದೊಂ ಸುಕೀರ್ತಿಯುಂ ಧವಳ 
ವರ್ಣಮಪ್ಪ ಮಲಯಾವತಿಯೆಂಬ ಪಿಡಿಯಾಗಿ ಪುಟ್ಟಿದುದು ಪ್ರಿಯಸೇನೆಯುಂ ಕೆಂದಾವರೆಯ 
ಬಣ್ಣದೊಳೋರಂತಪ್ಪ ಮೈಯನೊಡೆಯ ಪದ್ಮಾವತಿಯೆಂಬ ಪಿಡಿಯಾಗಿ ಪುಟ್ಟಿದಳಾ ಎರಡುಂ 
ಪಿಡಿಗಳುಂ ಸುಭದ್ರಜಾತಿಯಪ್ಪಾನೆಗೆ ಪುಟ್ಟಿದುವಂತಾ ಮೂಜರ್ಕಮರಣ್ಮ ನಿವಾಸಿಗಳಪ್ಪ 
ಜನಂಗಳುಂ ತಾಪಸಾದಿಗಳುಮವಂ ಕಂಡವರ್ಗ್ಗಗಳೆಲ್ಲಮೊಸೆದು ಮೆಚ್ಚಿ ತದ್ದೇಹಾನುಸಾರಿಗಳಪ್ಪ 
ಪಸರ್ಗ್ಗಳನಿಟ್ಟುದರಿಂದಾ ನಾಡೊಳ್‌ ಪ್ರಸಿದ್ದಿಗೆ ಸಂದುವು ಅಂತವರ್ಕೈೆ ಕಾಲಂಸಲೆ ಮತ್ತಲ್ಲಿ 
ಯೂಥಾಧಿಪತಿ ಭದ್ರಜಾತಿಯಪ್ಪ ಸುಂದರನೆಂಬಾನೆ ಚಾರಣ ರಿಷಿಯರ್ಕಳ ಪಾದಯುಗಳಂಗಳಂ 
ವಿದ್ಯಾಧರನರ್ಚ್ಚಿಸಿ ಪೊಡಮಟ್ಟು ಪೋಪುದಂ ಕಂಡು ತಾನುಂ ನಿತ ಸ್ಥಿ ತಿಯೊಳೆ ತಾಮರೆಯ 
ಪೂಗಳಂ ತಂದರ್ಚ್ಚಿಸಿ ಪೂಜಿಸಿ ಪೊಡವಟ್ಟು ಪೋಕುಂ ಇಂತು ಪುಣ್ಮಮಂ ನೆರಪುತ್ತಂ ಕಾಲಂ 
ಸಲೆ ಮತ್ತೊಂದು ದಿವಸಂ ಪ್ರಭಂಕರಿಯೆಂಬ ಸರೋವರದೊಳ್‌ ಮಲಯ ಸುಂದರನಪ್ಪಾನೆ 
ಪೂರ್ವಭವದ ಪ್ರಾಣವಲ್ಲಭೆಯರ್ಕ್ಕಳಂ ಕಂಡು ಸ್ನೇಹದಿಂ ಪೊರ್ದಲಾಟಿಸುವುದಂ ಕಂಡು 
ಸುಂದರನೆಂಬಾನೆ ಸಾರಲೀಯದುದಟ್‌ಂ ತದ್ದಿರಹ ಪರಿತಪ್ತ ಮನದಿಂದಂ ಸಲ್ಪುದಂ 
ನವಯೌವ್ವನಮನೆಯ್ಲಿ ಆತ್ಮಬಲಮನದಣ ಬಲದೊಳ್‌ ವೃಕ್ಷಭಂಜನ ಸಾಮರ್ಥ್ಯದಿಂ 
ಪರೀಕ್ಷಿಸಿ ಮಟ್‌ಯಾನೆಗಳಿಂ ಪರಿಭವಮುಮನದರ್ಕೈೆ ಕಂಡು ವೃದ್ಧನಪ್ಪ ಸುಂದರನೊಳ್‌ 
ಯುದ್ಧಂಗೆಯ್ದು ಕೊಂದು ಆ ಯೂಡಕ್ಕೆಲ್ಲಮಧಿಪತಿಯಾಗಿ ಮಲಯಾವತಿಯುಂ 
ಪದ್ಮಾವತಿಯುಮನೊಡಗೆನಂಡಿಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತುಂ ಆ ಎರಡುಂ 
1 


ಆರಾಧನಾ ಕರ್ಣಾಟಟೀಕಾ / ೩೩ 


ಪಿಡಿಗಳ್‌ ತಮ್ಮೊಳನ್ಕೋನ್ಮ ಸ್ನೇಹದೊಳ್‌ ಕೂಡಿದವು ಮಲಯಸುಂದರನ ಬಲದ ದೆಸೆಯೊಳು 
ಮಲಯಾವತಿಗೆ ಪೋಪ ದಾಯವು ಎಡದ ದೆಸೆಯೊಳು ಪದ್ಮಾವತಿಗೆ ಪೋಪದಾಯಮನಿತ್ತಂತು 
ಪ್ರಭಂಕರಿಯೆಂಬ ಸರೋವರದೊಳ್‌ ಸ್ವೇಚ್ಛೆಯಿಂ ಕ್ರೀಡಿಸಿ ಪೊಜಮಡುವಾಗಳ್‌ 
ಮಲಯಾವತಿಯ ಮಸ್ತಕದೊಳ್‌ ವಿಕಸಿತ ಸಹಸ್ರಪತ್ರ ಕುಸುಮಮಂ ನೀಡುವ ದಾಯಮಂ 
ಕೊಟ್ಟು ಸಲಿಸುತ್ತಮುಖಿದ ಪಿಡಿಗಳೆಲ್ಲಮಂ ತೊಟ್‌ದಾ ಎರಡಣೊಳಂ ಆಸಕ್ಕನಾಗಿ 
ಕಾಮಭೋಗಂಗಳನನುಭವಿಸುತ್ತಮಿಂತು ಸುಖದೊಳಿರ್ಪ ಕಾಲದೊಳ್‌ 


ಮತ್ತೊಂದು ದಿವಸಂ ಪ್ರಭಂಕರಿಯೆಂಬ ಕೊಳದೊಳ್‌ ಸ್ವೇಚ್ಛೆಯಿಂ ನೀಡುಂ 
ಕ್ರೀಡಿಸುತ್ತುಂ ಮುಳುಗುತ್ತುಂ ಮೂಡುತ್ತುಂ ತಡಂಬಂದು ಮನಃಪೂರ್ವಕಮಲ್ಲದೆ 
ಪೊಅಮಡುವಾಗಳ್‌ ಪದ್ಮಾವತಿ ಬಲದೆಸೆಯೊಳಾಗಿ ಮಲಯಾವತಿ ಎಡದೆಸೆಯೊಳಾಗಿ 
ಪೊಣಮಟ್ಟು ಬರೆ ಮದಾಂದಧ ಗಂಧಸಿಂಧುರಂ ಮದದಿಂದಂ ಮೆಯಟ್‌ಯದೆ 
ಬಲದದೆಸೆಯೊಳಿರ್ದ್ದ ಪದ್ಮಾವತಿಯಂ ಮಲಯಾವತಿಗೆತ್ತು ಪದ್ಮಾವತಿ ಮಸ್ತಕದೊಳ್‌ ವಿಕಸಿತ 
ಸಹಸ್ರಪತ್ರ ಕುಸುಮಮನಿಟ್ಟೊಡೆ ಮಲಯಾವತಿ ನೋಡಿ ತನ್ನಂ ಪರಿಭವಿಸಿದನೆಂದು 
ಪದ್ಮಾವತಿಯೊಳಪ್ಪ ಪುರುಡುಂ ಕಾರಣಮಾಗಿ ಮುಳಿಸಿನಿಂದಂ ಚಂದನ ಮಲಯ ಪರ್ವತದ 
ತುತ್ತತುದಿಯಂ ಬೇಗಂ ಪರಿತಂದಲ್ಲಿಂದಂ ತನ್ನನಿಕ್ಕಿ ಮಲಯವತಿ ಶತಖಂಡಮಾಗಿ ಬಿದ್ದು 
ಸತ್ತತ್ತದಜ ಸತ್ತುದಂ ಮಲಯಸುಂದರಂ ಕಂಡು ಮಲಯಾವಶಿಯ ವಿಯೋಗದೊಳಾದಮಾನುಂ 
ದುಖಂ ಗೆಯ್ದು ಪದ್ಮಾವತಿಯನೊಡಗೊಂಡು ಪೋಯ್ತು ಮತ್ತಾ ಮಲಯಾವತಿಯೆಂಬ 
ಪಿಡಿ ಸತ್ತು ಸುಕೇಶಿನಿಯೊಂಬೊಳಾದಳಾ ಪದ್ಮಾವತಿಯೆಂಬ ಪಿಡಿಯುಮಾಯುಷ್ಕಾಂತದೊಳ್‌ 
ಸತ್ತು ಸುಕೇಶಿನಿಯ ತಾಯ್‌ ಸುರೂಪೆಗೆ ಸೋದರ ತಮ್ಮಂ ವರಾಂಗನಾದೊಂ ಮತ್ತಾ 
ಮಲಯಸುಂದನಿಂ ಕೊಲ್ಲಲ್ಪಟ್ಟ ಸುಂದರಮೆಂಬಾನೆ ಸುವೇಗನೆಂಬ ವಿದ್ಯಾಧರನಿಂದಂ 
ಪೂಜಿಸೆಪಟ್ಟ ಚಾರಣ ರಿಷಿಯರ ಪಾದಯುಗಂಗಳಂ ನೋಡಿಯುಪಶಮಕ್ಕೆ ಸಂದು ತಾಂ 
ತಾಮರೆಯ ಪೂಗಳಂ ತಂದು ಪ್ರತಿದಿವಸಕ್ಕಮರ್ಚ್ಚಿಸಿ ಪೂಜಿಸಿ ಪೊಡಮಟ್ಟು ಪೋಕುಮಾ 
ಚಾರಣರಿಷಿಯರಡಿವೊಣರನರ್ಚಿಸಿದ ಪುಣ್ಮದಿಂದಂ ಸತ್ತಿಲ್ಲಿ ಚಂಪಾನಗರಕ್ಕಧಿಪತಿಯೆ 
ಗಂಧಭಾಜನನೆಂಬರಸನಾದೈ ಸುಕೇಶಿನಿಯುಂ ಜಾತಿಸ್ಮರೆಯಾಗಿ ತನ್ನ ಮುನ್ನಿನ ಭವದ 
ಭರ್ತಾರನಪ್ಪ ಮಲಯಸುಂದರನಂ ನೆನೆದು ನಿನ್ನಿಂದಂ ಕೊಲ್ಲಲ್ಪಟ್ಟುದಲ 
ಕೊಂಬುಗಳನಾದಮಾನುಂ ಬಿಗಿದಪ್ಪಿಕೊಂಡು ಸತ್ತುದಕ್ಕಿದು ಕಾರಣಂ ಮತ್ತೆ ನೀಂ ಮುನ್ನೆ 
ಸುಂದರನೆಂಬಾನೆಯಾಗಿ ಚಾರಣ ರಿಷಿಯರ ಪಾದಯ್ದುಗಳಂಗಳನರ್ಚಿಸುವಂದು ನಿನ್ನಂ 
ಕಂಡಾಯೆರಡುಂ ಪಿಡಿಗಳುಂ ನಿನ್ನೊಡವೋಗಿ ಅರ್ಚಿಸಿ ಪುಣ್ಣಮಂ ನೆರಪಿದ ಫಲದಿಂದಂ 
ಸುಕೇಶಿನಿಯುಂ ವರಾಂಗನುಮಾದರೆಂದು ಯಶೋಧರ ಕೇವಳಿಗಳ್‌ ಸವಿಸ್ತರಂ ಪೇ್ಲೊಡೆ 
ಗಂಧಭಾಜನನೆಂಬರಸಂ ಕೇಳ್ದು ಮತ್ತಂ ಭಟಾರರನಿಂತೆಂದಂ ಭಟಾರಾ ಸುಕೇಶಿನಿ ಸತ್ತೀಗಳೆಲ್ಲಿ 
ಪುಟ್ಟಿದಳೆಂದು ಬೆಸಗೊಂಡೊಡೆ ಭಟಾರರಿಂತೆಂದು ಪೇಟ್ತರ್‌ 


೩೪ / ಆರಾಧನಾ ಕರ್ಣಾಟಟೀಕಾ 


ಸುರಟಮೆಂಬುದು ನಾಡಲ್ಲಿ ಗಿರಿನಗರಮೆಂಬುದು ಪೊಟಲದನಾಳ್ಪೊಂ ನಿನ್ನಾಳ್‌ 
ಮಹಾಸಾಮಂತನತಿರಥನೆಂಬೊನಾತನರಸಿ ಗೌರಿಯೆಂಬೊಳಾ ಇರ್ವ್ವರ್ಗ್ಗಂ ಸುಕೇಶಿನಿ ಸತ್ತು 
ಮನೋಹರಿ ಎಂಬ ಮಗಳಾಗಿ ಪುಟ್ಟಿದಳ್‌ ಮತ್ತಾ ಅರಸನ ಮಂತ್ರಿ ವಿಜಯನೆಂಬೊನಾತನ 
ಭಾರ್ಯೆ ವೀರಶ್ರೀಯೆಂಬೊಳಾ ಇರ್ವ್ವರ್ಗ್ಗಂ ಮಲಯಸುಂದರಂ ಸತ್ತು ಕುಬೇರಕಾಂತನೆಂಬೊಂ 
ಮಗನಾಗಿ ಪುಟ್ಟಿದೊಂ ವಿಭವೈಶ್ಚರ್ಯಂಗಳಿಂದಂ ಕುಬೇರನೊಳೋರನ್ನನಪ್ಪೊಂ ಮತ್ತಾ 
ಪೊಟಲೊಳ್‌ ರಾಜಶ್ರೇಷ್ಠಿ ಧನದತ್ತನೆಂಬೊನಾತನ ಪರದಿ ಧನಶ್ರೀಯೆಂಬೊಳಾ ಇರ್ವ್ವರ್ಗ್ಗಂ 
ದ್ರವೃತಪದೊಳ್‌ ಕೂಡಿ ತಪಂಗೆಯ್ದು ವರಾಂಗಂ ಸತ್ತು ಶ್ರೀಧರನೆಂಬೊಂ ಮಗನಾಗಿ 
ಪುಟ್ಟಿದೊನಾತನ ಬಭಾರ್ಯೆ ಕುಬೇರಶ್ರೀಯೆಂಬೊಳ್‌ ಆ ಶ್ರೀಧರಂ ಕುಬೇರ 
ಕಾಂತಂಗಿಷ್ಟಮಿತ್ರನಾಗಿ ಕಾಲಂಸಲೆ ಮತ್ತೊಂದು ದಿವಸಂ ಶ್ರೀಧರಂ ಕುಬೇರಕಾಂತನೊಡನೆ 
ಮಅಲುಂದಿಯಾತನ ರನ್ನಕಂಬಳಮಂ ಪೊದೆದು ತನ್ನ ಮನೆಗೆ ಬರ್ಪ್ಟೊನಂ ಕಂಡು “ 
ಸವತಿಯೊಳಪ್ಪ ಸಂಕೆಯಿಂದಂ ಪ್ರಾಸಾದದ ಮೇಗಣಿಂದಂ ನೆಲಕ್ಕಿಕ್ಕಿ ಬಿಟ್ಟು ಸತ್ತಳಂ ಶ್ರೀಧರಂ 
ಕಂಡಾದಮಾನುಂ ದುಃಖಂ ಗೆಯ್ದು ಶೋಕಾಭಿಭೂತನಾಗಿಳ್ಲೊನಂ ಕುಬೇರಕಾಂತಂ ಬಂದು 
ಕಂಡು ಶ್ರೀಧರಾ ಪರಮಮಿತ್ರಾ ಇಂತೇಕೆ ಬರ್ದಿ ಬಂಬಣಂ ಬಾಡಿ ಪಾಡಟ್‌ೌ್‌ದುಬ್ಸೈೆಗಂ 
ಬಟ್ಟೆರ್ದಾ ಎಂದು ಬೆಸಗೊಂಡೊಡೆ ತನ್ನ ಕೆಳೆಯಂಗಿಂತೆಂದು ಶ್ರೀಧರಂ ಪೇಯ್ಲಂ ನಿನ್ನ 
ರತ್ನಕಂಬಳಮಂ ಪೊದೆದು ಮನೆಗೆವಂದೊಡೆ ಸವತಿಯೊಳಪ್ಪಾ ಶಂಕೆಯಿಂದಂ ಎನ್ನ ಭಾರ್ಯೆ 
ಕುಬೇರಶ್ರೀ ಮಾಡದ ಮೇಗಣಿಂದಂ ತನ್ನಂ ನೆಲಕ್ಕಿಕ್ಕಿಬಿಟ್ಟು ಸತ್ತಳಿನ್ನುಮಾಯಿರ್ದ್ದಳೆಂದು 
ತೋಟ್‌ದೊಡೆ ಕುಬೇರಕಾಂತಂ ನೋಡಿ ಜಾತಿಸ್ಮರನಾಗಿ ಕೆಳೆಯಂಗಿಂತೆಂದು ಪೇಖಂ ಇಂತೆನ್ನ 
ಪೆಂಡತಿ ಮಲಯಾತಿಯಪ್ಪ ಪಿಡಿ ಪುರುಡಿನಿಂದಂ ಚಂದನಮಲಯಮೆಂಬ ಪರ್ವತದ 
ಶಿಖರದಿಂದಂ ತನ್ನನಿಕ್ಕಿ ಸತ್ತಂತೆ ನಿನ್ನ ಪೆಂಡತಿಯುಂ ಸತ್ತಳೆಂದು ಪೇಳ್ದುಬ್ಬೆಗಂ ಬಡಲ್ಬೇಡೆಂದು 
ಸಂತಯಿಸಿ ತನ್ನ ಮನೆಗೆ ಪೋಗಿ ಜಾತಿಸ್ಮರನಪ್ಪುದಜೌಂ ಕುಬೇರಕಾಂತಂ ತನ್ನ ಮುನ್ನಿನ 
ಮಲಯಸುಂದರನಪ್ಪ ಭವದ ನೆಗಟ್ಟೆಗಳೆಲ್ಲಮಂ ಮಲಯಾವತಿ ಪದ್ಮಾವತಿ ಮೊದಲಾಗಿ 
ಕರಿಣೀಬೃಂದಸಹಿತಂ ವನಹಸ್ತಿ ಕ್ರೀಡೆಗಳೆಲ್ಲಮನೊಂದು ಪಟದೊಳ್‌ ಬರೆದು ನೋಡುತ್ತುಂ 
ಪಾಡುತ್ತುಂ ಹಾ ಎನ್ನ ಮಲಯಾವತಿ ಹಾ ಎನ್ನ ನಲ್ಲಳೆ ನೀನೀಗಳೆಲ್ಲಿರ್ದ್ದೆ ಎಂದಜಸುತ್ತು ೦ 
ಮರುಳುಗೊಂಡು ಪ್ರಳಾಪಂಗೆಯ್ಕತ್ತುಂ ಉಜ್ಜಂತ ಪರ್ವತಮಂ ಬಲಗೊಂಡು ಬರ್ಪ್ನ್ಕೊನಂ 
ಚಿತ್ರಾಂಗದನಂಬ ವಿದ್ಕಾಧರಂ ಕಂಡು ಕರುಣಿಸಿ ಧರ್ಮ ವಾತ್ಸಲ್ಮದಿಂದಂ ತನ್ನ 
ಕಾಮಮುದ್ರಿಕೆಯಂ ಈಪ್ಸಿತ ಕಾರ್ಯಸಿದ್ದಿಯಂ ಮಾಡುವ ವಿದ್ಕೆಯಂ ಕುಬೇರಕಾಂತಂಗೆ 
ಕೊಟ್ಟೊಡೆ ಕುಬೇರಕಾಂತನುಂ ವಿದ್ಯಾದೇವತೆಯಂ ಬೆಸಗೊಂಡಂ ಎನ್ನ ಮುನ್ನಿನ ಭವದ 
ಪ್ರಾಣವಲ್ಲಭೆಯೆಲ್ಲಿರ್ದ್ದಳೆನೆ ವಿದ್ಕಾದೇವತೆಯೆಂದಳ್‌ ನಿನ್ನ 
ಪ್ರಾಣವಲ್ಲಭೆಯತಿರಥನೆಂಬರಸಂಗೆ ಮಗಳ್‌ ಮನೋಹರಿಯಾಗಿರ್ದ್ದ್ವಳೆಂದು ವಿದ್ಯಾದೇವತೆ 
ಪೇಟ್‌ ಕೇಳ್ದಖೌದು ಪಿಶಾಚವೇಷಮಂ ಕೈಕೊಂಡವರ ಮನೆಯಂಗಣದೊಳಿರ್ದು ಪಟಮಂ 
ನಿಮಿರ್ಚಿಯೆತ್ತಿ ತೋಟ್‌ ಪಾಡುತ್ತುಮೆಲೆ ಮಲಯಾವತಿ ಹಾ ಎನ್ನ ಕಾದಲಳೆ 


Ja 


ಆರಾಧನಾ ಕರ್ಣಾಟಟೀಕಾ / ೩೫ 


ನೀನೀಗಳೆಲ್ಲಿರ್ದ್ದೆಯೆಂದು ಪಾಡುವನಂ ಕೇಳ್ದು ಪಟಮಂ ನೋಡಿ ಮನೋಹರಿ ಜಾತಿಸ್ಮರೆಯಾಗಿ 
ತನ್ನ ಮುನ್ನಿನ ಭವಮನಬ್‌ದು ಕಾಮರತಿಯೆಂಬ ತನ್ನ ದಾದಿಗೆಯೊಸಗೆಯಿಂದಮಿಂತೆಂದಳ್‌ 
ಈ ಅಂಗಣದೊಳ್‌ ಪಟಮಂ ತೋಲುವಾತನೆನ್ನ ಮುನ್ನಿನ ಭವದ ಭರ್ತಾರನೆಂದು ಪೇಟ್ದು 
ಮತ್ತಮಿಂತೆಂದಳ್‌ ಅಬ್ಬಾ ನೀನೆನ್ನ ಪ್ರಾಣಮಂ ಕಾವುದು ಕಾರಣಮಾಗಿ ಆತನಲ್ಲಿಗೆ ಪೋಗಿ 
ಏಕಾಂತದೊಳಿಂತೊದು ಪೇಟ್‌ ಪದ್ಮಾವತಿಯ ತಲೆಯೊಳಉಿಯಿಂದಂ ನೀಂ ತಾಮರೆಯ 
ಪೂವಂ ` ಮುನ್ನವಿಟ್ಟು ಮಲಯಾವತೀ ಪ್ರಾಣವಲ್ಲಭೆ ಎಲ್ಲಿರ್ದ್ದಯೆಂದೀಗಳೇಕೆ 
ಮಲಯಸುಂದರಾ ನೀನಾರಯ್ದಪ್ಪೆಯೆಂದು ಪೇಟ್‌ಮತ್ತಮಿಂತೆಂದು ಪೇಟ್‌ ನಿನ್ನ 
ಪ್ರಾಣವಲ್ಲಭೆಯುಂ ನಿನ್ನನೆಯಅಸಿ ಬಯಸುತ್ತಿರ್ಪೃಳಾಕೆ ನಿನ್ನೊಳ್ಕೂಡುವನ್ನೆಗಮೂ ಪಟಮಂ 
ತೋಟ್‌ಯಾಕೆಯ ಪ್ರಾಣಮಂ ಕಾವನೆಂದು ಪಟಮಂ ಬೇಡಿಕೊಂಡು ಬಾ ಎಂದು 
ಕಲ್ಪಿಸಿಯಟ್ಟಿದೊಡಾಕೆಯುಂ ಕಲ್ಪಿಸಿದ ಪಾಂಗಿನೊಳಾತನಲ್ಲಿಗೆ ವೋಗಿ ಏಕಾಂತದೊಳೆಲ್ಲಮಂ 
ನುಡಿದು ಕುಬೇರಕಾಂತನ ಕೈಯ ಪಟಮಂ ಬೇಡಿಕೊಂಡು ಪೋಗಿ ಮನೋಹರಿಗೆ ಕೊಟ್ಟಳ್‌ 
ಮನೋಹರಿಯುಮಾ ಪಟಮಂ ಕೊಂಡು ದೆವಸಕ್ಕಮಟ್ಕಟ್‌ಂ ನೋಡುತ್ತಿರ್ಕ್ಕುಂ ಮತ್ತಿತ್ತ 
ಕುಬೇರಕಾಂತಂ ತನ್ನ ಮರುಳ್ವೇಷಮೆಲ್ಲಮಂ ತೊಟ್‌ದೆ ಸ್ವಾಭಾವಿಕನಾಗಿ ತಮ್ಮ ಮನೆಗೆ 
ಬಂದೊಡೆ ಪ್ರಸನ್ನರೂಪನಾಗಿರ್ದೊನಂ ವಿಜಯನಿಂತೆಂದು ಬೆಸಗೊಂಡಂ ಮಗನೆ ನೀನಿನಿತು 
ದೆವಸಮುಮೇಕೆ ಮರುಳಾಗಿರ್ದ್ದೆ ಮತ್ತೀಗಳೆಂತು ನಿನಗೆ ಮರುಳನಂ ಪಿಂಗಿತ್ತೆಂದು ತಂದೆ 
ಬೆಸಗೊಂಡೊಡೆ ಕುಬೇರಕಾಂತನಿಂತೆಂದು ಪೇಟ್ಲನ್‌ ಈ ಅರಸರ ಮಗಳಪ್ಪ ಮನೋಹರಿ 
ಎನ್ನ ಮುನ್ನಿನ ಭವದ ಪೆಂಡತಿಯಾಕೆಯನಅಸುವುದು ಕಾರಣಮಾಗಿನಿತು ದಿವಸಂ 
ಮರುಳಾಗಿರ್ದ್ದೆಂ ಮತ್ತೀಗಳಾರಯ್ದಅಸಿಯಂ ಕಂಡೆನಪ್ಪುದಖಿಂದಂ ಮರುಳನಂ ಪಿಂಗಿತ್ತೆಂದು 
ಪೇಟಿಕ್ಕೊಡೆ. ತಂದೆಯೆಂದಂ ಮಗನೆ ನಿನ್ನ ಮುನ್ನಿನ ಬವದ 
ಪೆಂಡತಿಯೆಂದಖೌದೆಯಪ್ಪೊಡಮೂಗಳಾಕೆಯರಸರ ಮಗಳಾಗಿರ್ದ್ದಳಪ್ಪುದಜ್‌ಂ ನಿನಗತಿ 
ದುರ್ಲಭೆ ಭಾಗ್ಯಮಿಲ್ಲದುದಂ ಪೇಟಲಾಗ ನೀನಾಕೆಯೊಳಪ್ಪ ಬೇಟಮನುಲೌ್‌ವುದು ಮಗನೆ 
ಎಂದೂಡೆ ಕುಬೇರಕಾಂತಂ ಕಾಮವಿದ್ಕೆಯಿಂದಂ ಹಸ್ಮ್ಯಶ್ವ ರಡ" ಪದಾತಿ ಬಲ 
ಸಮೂಹಮೆನಿತಾನುಮಂ ವಿಭವೈಶ್ಚರ್ಕ ಸಮನ್ವಿತಂ ತಂದೆಗೆ ತೋಜ್‌ದೊಡೆ ತಂದೆಯುಂ 
ಮಗನ ಸಾಮರ್ಥ್ಯಮಂ ಕಂಡಾದಮಾನುಂ ಸಂತೋಸಂಬಟ್ಟಿರ್ದೊಂ 


ಮತ್ತೊಂದು ದಿವಸಂ ಅತಿರಡ' ಮಹಾರಾಜಂ ಮಂತ್ರಿಯರ್ಕ್ಕಳೊಡನೆ 
ಮಂತಣಮಿರ್ದ್ದಲ್ಲಿ ಮಂತ್ರಿಯರ್ಕ್ಯಳನಿಂತೆಂದು ಬೆಸಗೊಂಡಂ ಮನೋಹರಿಗೆ ಜವ್ವನಂ 
ನೆಅ್‌ದುದು ಕೂಸು ಕುಡಲಾದುದಾರ್ಗ್ಗೆ ಕುಡುವಮೆಂದು ಮಂತ್ರಿಯರ್ಕ್ಕಳಂ 
ಬೆಸಗೊಂಡೊಡುಲೌದ ಮಂತ್ರಿಯರ್ಕ್ಯಳೆಲ್ಲಂ ತಂತಮ್ಮ ಬಗೆದರಸುಗಳ ಪೆಸರ್ಗ್ಗಳಂ ಪೆಟ್ಟವರ್ಗೆ 
ಕುಡುವಮೆಂದೊಡೆ ಕುಬೇರಕಾಂತನ ತಂದೆಯಪ್ಪ ವಿಜಯನೆಂಬ ಮಂತ್ರಿಯುಕ್ಕೆವದಿಂದವುವರ 
ಪೇಟ್ಹಿ ಮದವರ್ಕಳಂ ನಿರಾಕರಿಸಿ ಮನೋಹರಿಯ ರೂಪಿಂಗಂ ಜವ್ವನಕ್ಕಂ ತೇಜಕ್ಕಂ 
ಕಳಾಗುಣಂಗಳನಉಖಿವುದರ್ಕಮವರಯೋಗ್ಯರ್‌ ಮದುವಕ್ಕಳಲ್ಲರ್‌ ಕೂಸಿಂಗೆ ಸ್ವಯಂವರ 


೩೬ / ಆರಾಧನಾ ಕರ್ಣಾಟಟೀಕಾ 


ಶಾಲೆಯಂ ಪಣ್ಣುವಂ ಸ್ವಯಂಬರದೊಳ್‌ ತನ್ನ ಭಾಗ್ಯದೊಳ್‌ ತನ್ನ ಮೆಚ್ಚಿದ ವರರಂ 
ಕೈಕೊಳ್ಳೆಂದು ನುಡಿದೊಡರಸನುಮಾತನ ಮಾತನೊಡಂಬಟ್ಟು ಸ್ವಯಂಬರ.ಸಾಲೆಯಂ ಮಾಡಿಸಿ 
ಅರಸುಗಳ್ಳೆಲ್ಲಂ ಬಲೌಿಯನಟ್ಟಿ ಬರಿಸೆ ಸ್ವಯಂಬರ ಸಾಲೆಯೊಳ್‌ ನೆರೆದಿರ್ದ್ದರಂಗವೆಂಗಿ 
ಕಳಿಂಗ ಕಾಂಭೋಜ ಕಾಶಿಕೌಶಲ ಪಲ್ಲವ ಪಾಂಚಾಳ ಮಾಳವ ಮಗಧ ವತ್ಸ ಮಹಾರಾಷ್ಟ 
ಕುರುಜಾಂಗಳ ದ್ರವಿಡ ಲಾಟ ಕರ್ನಾಟಕ ಗೌಳ ಸುಹುಮ ಸುರಕಾಂತ ಸುರಸವೀರ್ಯ ಪ್ರಭೃತಿ 
ನಾನಾ ವಿಷಯಾಧಿಪತಿಗಳಪ್ಪರಸುಗಳೆಲ್ಲಂ ಸೃಯಂಬರ ಸಾಲೆಯೊಳ್‌ ನೆರೆದಿರ್ದ್ದಲ್ಲಿ 
ಯಾರುಮಂ ಮೆಚ್ಚಿದೆ ದಾಂಟಿ ಪೋಗಿ ಕುಬೇರಕಾಂತಂಗೆ ಮಾಲೆ ಸೂಡಿದಾಗಳರಸುಗಳಲ್ಲಂ 
ನೆರೆದಾಮೇಕೈಕ ಪ್ರಧಾನರೆಮಿರ್ದ್ದಂತಿರೆ ಬಡವಂಗೇನುಮಲ್ಲದೊಂಗೆ ಮಾಲೆಯಂ ಸೂಡಿದಳೆಂದು 
ಸಭಾಕ್ಸೋಭಮಾಗಿ ಕುಬೇರಕಾಂತನೊಳನಿಬರುಂ ನೆರೆದು ಯುದ್ಧಂಗೆಯ್ದೊಡೆ 
ಸಂಗ್ರಾಮರಂಗದೊಳ್‌ ಸುವರ್ಮ್ಮವರ್ಮ್ಮರ್‌ ಮೊದಲಾಗೊಡೆಯರಸರ್ಕೃಳೆಲ್ಲರುಮುಂ ಗೆಲ್ಲು 
ಮನೋಹರಿಯಂ ಪಾಣಿಗ್ರಹಣ ಪುರಸ್ಸರ ಮದುವೆ ನಿಂದು ಗಿರಿನಗರಕ್ಕಧಿಪತಿಯಾದನಿಂತು 
ಕುಬೇರಕಾಂತಂ ಮನೋಹರಿಯೊಳಿಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತಿರೆ 


ಸುವರ್ಮವರ್ಮ್ಷ್ಮನೆಂಬರಸಂ ರಾಜ್ಕ ಪರಿಭ್ರಷ್ಟನಾಗಿ ತಾಪಸ ತಪಮಂ ಕೈಕೊಂಡು 
ನೆಗಟ್ಟು ಸತ್ತು ಪ್ರತಿಸೂರ್ಯನೆಂಬ ವ್ಯಂತರದೇವನಾಗಿ ಪುಟ್ಟಿದೊಂ ಮತ್ತೆ ಶ್ರೀಧರನುಂ 
ಕುಬೇರಕಾಂತನುಂ ಮನೋಹರಿಯುಮನ್ಮೋನ್ಮಾತಿ ಸ್ನೇಹದೊಳ್ಳೂಡಿ ರಾಜ್ಕಂಗೆಯ್ದು ತಮ್ಮ 
ಗೆಯ್ದ ದಾನ ಧರ್ಮದ ಫಲದಿಂದಮನ್ಶ ಜನ್ಮಾಂತರದೊಳೆಮಗಿಂತಪ್ಪ ವಿದೈೆಯಕ್ಕೆಂದು 
ಮೂವರುಂ ನಿದಾನಂಗೆಯ್ದ ಫಲದಿಂದ ಶ್ರೀಧರಂ ಸತ್ತು ವಿಜಯಾರ್ಧ ಪರ್ವತದುತ್ತರ 
ಶ್ರೇಡಿಯೊಳ್‌ ಅಲಕಾಪುರಿಯೆಂಬುದು ಪೊಟಲದನಾಳ್ವೊಂ ಗಗನವಲ್ಲಭನೆಂಬೊಂ 
ವಿದ್ಯಾಧರನಾತನ ಮಹಾದೇವಿಯನಂಗಮಾಲೆಯೆಂಬೊಳಾ ಇರ್ವ್ಶ್ವರ್ಗ್ಗಂ ಶ್ರೀಧರಂ 
ಚಂಡವೇಗನೆಂಬೊಂ ಮಗನಾಗಿ ಪುಟ್ಟಿದೊಂ ಆ ಚಂಡವೇಗನ ಮಹಾದೇವಿ ವಿದ್ಮುಲ್ಲತೆ 
ಯೆಂಬೊಳಾ ಇರ್ವ್ವರ್ಗ್ಗಂ ಕುಬೇರಕಾಂತಂ ಸತ್ತು ವಿದ್ಕುನ್ಮಾಳಿ ಎಂಬ ಮಗನಾಗಿ ಪುಟ್ಟಿದೊಂ 
ಮತ್ತಂ ದಕ್ಷಿಣ ಶ್ರೇಢಿಯೊಳು ವಿದ್ಕುಲ್ಲತೆಯ ಸೋದರ ತಮ್ಮಂ ಮೇಘ ಕೂಟಾಧಿಪತಿ 
ಮೇಘಮಾಳಿಯೆಂಬೊಂ ವಿದ್ಮಾಧರನಾತನ ಮಹಾದೇವಿ ರತಿಬಿಂದುವೆಂಬೊಳಾ ಇರ್ವ್ವರ್ಗ್ಗಂ 
ಮನೋಹರಿ ಸತ್ತು ವಿರಳವೇಗೆಯೆಂಬ ಮಗಳಾಗಿ ಪುಟ್ಟಿದಳ್‌ ಮತ್ತೊಂದು ದಿವಸಂ 
ಚಂಡವೇಗನುಂ ವಿದ್ಕುನ್ಮಾಳಿಯುಮಂತು ತಮ್ಮಿರ್ವ್ವರುಂ ಉಜ್ಜಂತ ಪರ್ವತದ 
ಶಿಖರದೊಳರಿಷ್ಟ ನೇಮಿಭಟಾರರ ಪರಿನಿರ್ವಾಣ ಭೂಮಿಯಂ ಕಂಡು ಪೋದೊಡಾ ಪರ್ವತದ 
ಶಿಖರಮೆೌಂ ಕಂಡು ವಿದ್ಯುನ್ಮಾಳಿ ಮೂರ್ಚೆ ಹೋಗಿ ಜಾತಿಸ್ಮರನಾಗಿ ಮನೋಹರಿಯಂ 
ನೆನೆದು ಮಾಸೋಪವಾಸಂಗ್ಲೆಯ್ದು ಪ್ರಜ್ಞಪ್ತಿಯೆಂಬ ಮಹಾವಿದ್ಕೆಯಂ ಸಾಧಿಸಿದೊಡಾ ವಿದೆ 
ಬೆಸನೇನೆಂದು ಮುಂದೆ ನಿಲ ಎನ್ನ ಮುನ್ನಿನ ಭವದ ಪ್ರಾಣವಲ್ಲಭೆಯಪ್ಪ ಮನೋಹರಿ 
ಈಗಳೀ ಲೋಕದೊಳೆಲ್ಲಿರ್ದ್ದಳೆಂಬುದನಖಸಿ ಬೇಗಮೆನಗೆ ಪೇಟ್‌ಂದೊಡಾ ವಿದ್ಯೆಯಿಂತೆಂದು 
ಪೇಟ್ದತ್ತು ವಿಜಯಾರ್ಧ ಪರ್ವತದ ದಕ್ಷಿಣ ಶ್ರೇಡಿಯೊಳು ಮೇಘಪುರಾಧಿಪತಿ 


ಆರಾಧನಾ ಕರ್ಣಾಟಟೀಕಾ / ೩೭ 


ಮೇಘಮಾಳಿಯೆಂಬೊಂ ವಿದ್ಮಾಧರಂ ನಿನ್ನ ಸೋದರ ಮಾವನಾತಂಗೆ ಮನೋಹರಿ ಸತ್ತು 
ವಿರಳವೇಗೆಯೆಂಬೊಳಾಗಿರ್ದ್ದಳೆಂದೊಡಂತಪ್ಪೊಡೆ ನೀಂ ಮಾವನ ಮನೆಗೆ ಪೋಗಿ 
ವಿರಳವೇಗೆಗಿಂತೆಂದು ಪೇಟ್‌ ಎಲೆ ಮನೋಹರಿ ನೀಂ ಮುನ್ನಿನ ಭವದೊಳ್‌ 
ಕುಬೇರಕಾಂತನೊಡನೆ ಕ್ರೀಡಿಸಿದ ಕ್ರೀಡೆಗಳಂ ನೆನೆವೋ ಎಂದು ಪೇಟ್‌ಂದು ವಿದ್ಧೆಯಂ 
ಕಲ್ಪಿಸಿಯಟ್ಟಿದೊಡಾ ವಿದೆ ಪೋಗಿ ಕಲ್ಪಿಸಿದ ಪಾಂಗಿನೊಳೆ ಪೋಗಿ ನುಡಿದೊಡೆ ವಿರಳವೇಗೆ 
ಮೂರ್ಚ್ಚೆವೋಗಿರ್ದ್ದ ನೀಡಟೆಂದೆಬ್ಬತ್ತು ಜಾತಿಸ್ಮರೆಯಾಗಿ ವಿರಹ ಸಂತಾಪಧಿಂ ತನ್ನ ಮುನ್ನಿನ 
ಭರ್ತಾರನಂ.ನೆನೆಯುತ್ತಿರೆ ವಿದ್ಯುನ್ಮಾಳಿಯುಂ ತನ್ನ ಮನೆಗೆ ಪೋಗಿ ತಂದೆಗೆ ಚಂಡವೇಗಂಗೆ 
ತನ್ನ ವೃತ್ತಾಂತಮೆಲ್ಲಮಂ ಪೇಲಕ್ದೊಡಾತನುಮಾದಮಾನುಂ ಒಸೆದು ತನ್ನ ಮಯ್ದುನನಪ್ಪ 
ಮೆಘಮಾಳಿ ವಿದ್ಕಾಧರನಲ್ಲಿಗೆ ಪೆರ್ಗ್ಗಡೆಗಳಂ ಕೂಸಂ ಬೇಡಿಯಟ್ಟಿ ಪೆತ್ತು ವಿರಳವೇಗೆಯಂ 
ವಿದ್ಕುನ್ಮಾಳಿ ಮದುವೆ ನಿಂದಾಕೆಯೊಳಿಷ್ಟ ವಿಷಯ ಕಾಮ ಭೋಗಂಗಳನನುಭವಿಸುತ್ತುಂ 
ಕಾಲಂ ಸಲೆ '` 


ಮತ್ತೊಂದು ದಿವಸಂ ವಿದ್ಯಾವಿನಿರ್ಮಿತವಪ್ಪ ವಿಚಿತ್ರಮಾಗುತಿರ್ದ್ದ ವಿಮಾಹೆಮನೇಟ್‌ 
ಕೊಂಡು ಪೋಪಲ್ಲಿ ಹಿಮವಂತ ಪರ್ವತದ ಮೇಗೆ ಪಾಜುವ ವಿಮಾನಮಂ ಮುಂ ಪೇಬ್ದ 
ಪ್ರತಿಸೂರ್ಯನೆಂಬ ವ್ಮಂತರದೇವಂ ಕಂಡು ತನ್ನ ಸುವರ್ಮವರ್ಮ್ಮನಪ್ಪ ಭವದ ಪಗೆಯುಂ 
ನೆನೆದಿರ್ವ್ವರುಮಂ ಕಾದಿ ಕೊಂದನಂತಿರ್ವ್ವರುಂ ಸತ್ತು ಗಂಗೆಯೆಂಬ ಮಹಾ ನದಿಯ ತೆಂಕಣ 
ಪಡುವಣ ಕೋಣೋಳ್‌ ಸುಕೌಶಳಮೆಂಬ ವಿಷಯದೊಳಯೋಧ್ಯಾಪುರಮೆಂಬ ಪೊಟಲೊಟ್‌ 
ಸಾಗರಸೇನೆಯೆಂಬೊಂ ರಾಜ ಶ್ರೇಷ್ಠಿಯಾತನ ಭಾರ್ಯೆ ಧರಣಿಯೆಂಬೊಳಾ ಇರ್ವ್ವರ್ಗ್ಗಂ 
ವಿದ್ಕುನ್ಮಾಳಿಯೆಂಬ ವಿದ್ಕಾಧರಂ ಕಾಲಂಗೆಯ್ದು ಸಿದ್ದಾರ್ಥನೆಂಬೊಂ ಮಗನಾಗಿ ಪುಟ್ಟಿದೊಂ 
ಪಿತೃಮಾತೃಗಳೊಸಗೆಯಂ ಮಾಡುತ್ತಂ ಶ್ರೀ ವಿಭವ ರೂಪಕಾಂತಿ ಸೌಭಾಗ್ಕಾದಿ ಗುಣಂಗಳಿಂ 
ನೆಬ್‌ದೊಂ 


ಮತ್ತಿತ್ತ ಮಗಧೆಯೆಂಬುದು ನಾಡೊಳ್‌ ರಾಜಗೃಹಮೆಂಬ ಪೊಟಲೊಳ್‌ 
ಸಮುದ್ರವಿಜಯನೆಂಬೊಂ ರಾಜಶ್ರೇಷ್ಠಿಯಾತಂಗೆ ಸಾಗರಸೆಟ್ಟಿಯ ಸೋದರ ತಂಗೆಯಾತನ 
ಸೆಟ್ಟಿತಿಯಾಯಿರ್ವ್ವರ್ಗ್ಗಂ ವಿರಳವೇಗೆಯೆಂಬ ವಿದ್ಮಾಧರಿ ಕಾಲಂ ಗೆಯ್ದು ಶ್ರೀಕಾಂತೆಯೆಂಬೊಳ್‌ 
ಮಗಳಾಗಿ ಪುಟ್ಟಿದಳೆತ್ಯಂತ ರೂಪು ಲಾವಣ್ಮ ಕಾಂತಿ ಹಾವಭಾವ ವಿಲಾಸವಿಭ್ರಮಂಗಳಿಂ 
ಕೂಡಿದೊಳ್‌ ದೇವಗಣಿಕೆಯನೆ ಪೋಲ್ಟ್ವೊಡಾಕೆಯಂ ಸೋದರ ಮಾವನ ಮಗಂಗೆ ರೂಪ 
ವಿಭವ ಸಂಪನ್ನಂಗೆ ಸಿದ್ಧಾರ್ಥಂಗೆ ಕೊಟ್ಟರಂತು ಸಿದ್ಧಾರ್ಥನುಂ ಶ್ರೀಕಾಂತೆಯುಂ 
ತಮ್ಮೊಳನ್ಮೋನ್ಮಾತಿ ಸ್ನೇಹದಿಂದಂ ಕೂಡಿ ಇಷ್ಟ ವಿಷಯ ಕಾಮ ಭೋಗಂಗಳಂ 
ಪಲವುಕಾಲಮನುಭವಿಸುತ್ತಿರೆ ಮತ್ತೊಂದು ದಿವಸಂ ಸಪ್ಮತಳ ಪ್ರಾಸಾದದ 
ಮೇಲಿರ್ವ್ವರುಮಿಷ್ಟಪರಿವಾರಸಹಿತರ೦' ಸುಖಸಂಕಥಾ ವಿನೋದದಿನಿರ್ಪ್ವನ್ನೆಗಂ ವಿಚಿತ್ರ 
ಮಾಗುತ್ತಿರ್ದ್ದ ವಿಮಾನಮನೇಟ್‌ಯಾಕಾಶಪಥಕ್ಕೊಗೆದು ಮೇಗೆ ಪೋಪ ವಿದ್ಕಾಧರ 


೩೮ / ಆರಾಧನಾ ಕರ್ಣಾಟಟೀಕಾ 


ಯುಗಳಮಂ ಕಂಡಿರ್ವ್ವರುಂ ಮೂರ್ಚೈವೋಗಿ ನೀಡಟ್‌ಂದೆಟ್ಟತ್ತು ಜಾತಿ ಸ್ಮರರಾಗಿ ತಮ್ಮ 
ಮುನ್ನಿನ ಭವವಂ ನೆನೆದು ಮಾಡಿದ ಪೊಲ್ಲಮೆಯುಮನನಿತೃತೆಯುಮಂ ಬಗೆದು ವೈರಾಗ್ಯ 
ಪರರಾಗಿ ಇರ್ವ್ವರುಂ ತಪಂ ಬಡುವ ಬುದ್ದಿಯನೊಡೆಯರಾಗಿ ವಿಶ್ವಜನ ಪರಿಜನ ಮಂತ್ರಿ 
ಮಿತ್ರವರ್ಗರೆಲ್ಲರಂ ಬಳಿಯನಟ್ಟಿ ಬರಿಸಿ ಸಂಸಾರದ ಪೊಲ್ಲಮೆಯುಮಂ ತಂತಮ್ಮ ಬಗೆದ 
ಕಾರ್ಯಮುಮನವರ ಮುಂದೆ ನುಡಿದಿರ್ವ್ವರ್ಗ್ಗಂ ಎಲ್ಲಂ ನೆರೆದರಿಂತೆಂದರ್‌ ನಿಮ್ಮ 
ಪೂರ್ವಬ'ವದಿಂದ ಬಂದ ಕುಲಸಂತತಿಯಂ ಕಾವೂೊಡೀಗಳಾರುಮಿಲ್ಲಿನಿತು 
ಭಾರಮನಾರ್ಗ್ಗೊಪ್ಪಿಸಿ ತಪಂ ಬಟ್ಟಿರ್ಪಿರದಟ್‌ಂ ಕೆಲವು ಕಾಲದಿಂ ಮಗನಾದೊಡೆ ಮಗಂಗೆ 
ಸಮಸ್ಕಭಾರಮಂ ನಿರೂಪಿಸಿ ತಪಂಬಡುವುದೆಂದು ನುಡಿದೊಡೆ ಸಿದ್ದಾರ್ಥನೆಂದನ್‌ ನೀಮೆಲ್ಲಂ 
ಪೇಟ್ದುದನಿಂಬುಕೆಯ್ದಪ್ಪೆನೆಂದು ಮಗನಾದಂದೆನ್ನ ತಪಂ ಬಡುವಂದಾರುಂ ವಕ್ರಂ ಬರಸಲ್ಲೆಂದು 
ನುಡಿದೊಡಂಬಡಿಸಿ ಕೆಲವು ಕಾಲಂ ಪರಿವಾರಂ ಬಾರಿಸೆ ಮಾಣ್ಣಿರ್ದು ಇಷ್ಟ ವಿಷಯ ಕಾಮ 
ಭೋಗಂಗಳನನುಭವಿಸುತ್ತಿರೆ ಮತ್ತೆ ಸಿದ್ದಾರ್ಥನ ಪಿರಿಯರಸಿ ಜಯಾವತಿಯೆಂಬೊಳ್‌ ಮಕ್ಕಳಂ 
ಬೇಡಿ ದೇವರ್ಗ್ಗಂ ದೇವತೆಗಳ್ಳೆಂ ಪರಸಿ ಪೂಜೆಯಂ ಮಾಡುತ್ತಿರ್ದೊಂದು ದಿವಸಂ 
ವಿಜಯಭದ್ರರೆಂಬ ಭಟಾರರವಧಿಜ್ಞಾನಿಗಳ್‌ ಚರಿಗೆ ವೊಕ್ಕೊಡೆ ಕಂಡವರಂ ಜಯಾವತಿ 
ನಿಜೌ್‌ಸಿಯಾದಮಾನುಂ ಭಕ್ತಿಯಿಂದಂ ಕೈಯಲಿಕ್ಕಿ ನಿರನ್ನರಂ ಮಾಡಿ ಕುಳ್ಳಿರ್ದ್ದ ಬಲ್‌ಕ್ಕಿಂತೆಂದು 
ಬೆಸಗೊಂಡಳ್‌ | 


ಭಟಾರಾ ಎನಗೆ ಮಕ್ಕಳಕ್ಕುವೊ ಆಗರೋ ಎಂದು ಬೆಸಗೊಂಡೊಡೆ ಭಟಾರ 
ರಿಂತೆಂದರ್‌ ವಿಭವೈಶ್ಚರ್ಯರೂಪ ಕಾಂತಿ ಸೌಭಾಗ್ಮಾದಿ ಗುಣಂಗಳಿಂದಂ ಸಿದ್ಧಾರ್ಥನಿಂದಗ್ಗಳಂ 
ಕುಳತಿಳಕನಪ್ಪ ಮಗನಂ ಪೆಜುವೈ ಪೆತ್ತಾಗಳೆಂತು ಪುಣ್ಣಮೆಯಂದಿನ ಚಂದ್ರನಂ 
ಕಂಡಾಗಳಾದಿತ್ಕನೆಂತು ಅಸ್ತಮಾನಕ್ಕೆ ಸಲ್ಲುಮಂತೆ ಮಗನಂ ಕಂಡಾಗಳೆ ನಿನ್ನ ಭರ್ತಾರನುಂ 
ತಪಂಬಡುಗುಂ ಆ ರಿಷಿಯರಂ ಕಂಡಾಗಳೆ ಮಗನುಂ ತಪಂಬಡುಗುಮೆಂದು ಭಟಾರರ್‌ ಪೇಟ್ಹಿ 
ಪೋದರಿತ್ತ ಜಯಾವತಿಗೆ ಹರ್ಷವಿಷಾದಂಗಳೆರಡುಂ ಒರ್ಮೊದಲಾಗೆ ಕಾಲಂ ಸಲೆ ಮತ್ತಿತ್ತ 
ಚಂಡವೇಗನೆಂಬೊಂ ಪಲಕಾಲಮರಸುಗೆಯ್ದು ಆಯುಷ್ಕಾಂತದೊಳ್‌ ಕಟೌ್‌ದು ಜಯಾವತಿಯ 
ಗರ್ಭದೊಳ್‌ ನೆಲಸಿ ಗರ್ಭಮಾದೊಡೆ ಜಯಾವತಿಯುಂ ನೆಲಮನೆಯಂ ಮಾಡಿಸಿ ಎನಗೆ 
ಕುತ್ತಂ ಜಳೋದರಮಾದುದರ್ಕೆ ಕ್ರಿಯೆಗೆಯಿಸಿದಪ್ಪೆನೆಂದು ಸಿದ್ದಾರ್ಥಂಗೆ ಪೇಳ್ದು ಕುತ್ತಮಂ 
ಭಾವಿಸಿ ನೆಲಮನೆ ಯೊಳಗಿಟ್ಟು ನವಮಾಸಂ ನೆಣಿದಂದು ಪ್ರಸೂತೆಯಾಗಿ ಮಗನಂ ಪೆತ್ತು 
ತಾನುಂ ದಾದಿಯುಂ ಮತ್ತಂ . ಬೆಸಕೆಯ್ವ ತೊತ್ತುಮುಂತು 
ಮೂವರುಮಜ್‌ವರುಳಿದರಾರುಮಟ್‌ಯದಂತು ದಿವಸಂಗಳ್‌ ಸಲೆ ಮತ್ತೊಂದು ದಿವಸಂ 
ಬೆಸಕೆಯ್ವ ತೊಟ್ಟು ನೀರಂ ತರಲ್‌ ವೋದಲ್ಲಿ ನೀರಪೊಟೆಯೊಳಾಕೆಯ ಕೆಳದಿ 
ನಾಗಬ್ಬೆಯೆಂಬೊಳ್‌ ಕಂಡಿಂತೆಂದು ಬೆಸಗೊಂಡೊಡೆ ಎಲಗೆ ಕುಂದಬ್ಬೆ ಪಲ ದಿವಸದಿಂದಂ 
ನಿನ್ನಂ ಕಂಡೆ ನೀನಿನಿತು ದಿವಸದಿಂ ಮುಂ ಕಾಣುದುದಕ್ಕೆ ಕಾರಣಮಂ ಫೇಟೆಂದು ಬೆಸಗೊಂಡಲ್ಗೆ 


ಆರಾಧನಾ ಕರ್ಣಾಟಟೀಕಾ / ೩೯ 


ಎಲಗೆ ಕಾರಣಮಂ ನಿನಗೆ ಪೇಟ್ಟಿಪ್ಸೆಂ ನೀನಾರ್ಗೆ ಪೇಟ್‌ಯಪ್ಪೊಡೆಂದು ಸೂರುಳಿಸಿ ಇಂತೆಂದು 
ಪೇಟ್ವಿಳ್‌ 


ನೋಡಾ ಎಮ್ಮರಸಿ ಜಯಾವತಿ ಬೆಸಲೆಯಾದಳ್‌ ಕಿರುಂಡನಗಂ 
ಪೆತ್ತಳಾರುಮನಖಿಯಲೀಯದೀ ನೆಲಮನೆಯೊಳಡಂಗಿರ್ಪ್ಪೊಳೆಂದು ಮಾತನಲ್ಲಿಯೊರ್ವಂ 
ಸಂಜೆವಾರಿಸುತ್ತಿರ್ದ ಬ್ರಾಹ್ಮಣಂ ದಾರಿದ್ರ್ಯಾಭಿಭೂತಂ ಸೋಮಶರ್ಮ್ಮನೆಂಬಾತಂ 
ಕೇಳ್ಲಾದಮಾನುಂ ಸಂತೋಷಂ ಬಟ್ಟು ಪಿರಿದೊಂದು ಮಾದುಫಲಮಂ ಕೊಂಡು ಪೋಗಿ 
ಸಿದ್ಧಾರ್ಥನಂ ಕಂಡಿಂತೆಂದು ಬಿನ್ನವಿಕ್ಕುಂ ಸಿದ್ಧಾರ್ಥಸೆಟ್ಟಿ ಮಹಾಪುರುಷಾ ನಿನಗೊಂದೊಸಗೆಯಂ 
ಪೇಟಲ್‌ಬಂದೆಂ ಜಯಾವತಿ ಬೆಸಲೆಯಾದಳ್‌ ಮಗನಂ ಪೆತ್ತಳೆಂದು ಪೇಟ್ಟಿಭಟ್ಟಂಗೆ ಕಟಕ 
ಕಟಿಸೂತ್ರಂ ಮೊದಲಾಗೊಡೆಯ ಅಂಗಚಿತ್ತಮಂ ಕೊಟ್ಟು ಮತ್ತಂ ಪಿರಿದು ಕಸವರಮಂ ಕೊಟ್ಟು 
ಪಾರ್ವಂಗೆ ದಾರಿದ್ಯ ಮೋಕ್ಷಂ ಮಾಡಿ ಸಿದ್ದಾರ್ಥನೀ ಪಾರ್ವನ ಮಾತಂ ಕೇಳ್ದಾಗಳ 
ಪುತ್ರಮುಖಮಂ ನೋಟ್‌ನೆಂ ದು ಭೋಂಕನೆ ನೆಲಮನೆಯೊಳಗಂ ಪೊಕ್ಕು ನೋಳ್ಪನ್ನೆಗಂ 
ಜಯಾವತಿ ತನ್ನ ಸೋಂಕಿಲ ಮೋಗಿರ್ದ್ದಾಡಿಸುತ್ತಿರ್ಪ ಕೂಸನೆಳನೇಸಳ 
ತೇಜದೊಳೋರಂತಪ್ಪನಂ ಕಂಡು ಪಲಕಾಲಂ ಬಾಟ್‌ಯಾಗೆಂದು ಮಗನಂ ಪರಸಿ 
ಮತ್ತಮಿಂತೆಂದಂ ಎನ್ನ ಮೂವತ್ತೆರಡು ಕೋಟಿ ಕಸವರಕ್ಕಂ ರಾಜಶ್ರೇಷ್ಠಿ ಪದಕ್ಕಮೆನ್ನ 
ಸಂತತಿಗೆಲ್ಲಮಿನ್ನಿಲ್ಲಿಂದಿತ್ತ ನೀನೇ ಅರಸನೆಯೆಂದು ನುಡಿದು ಸಮಸ್ತ ಭಾರಮೆಲ್ಲಮಂ ಕೂಸಿಂಗೆ 
ಸಮರ್ಪಿಸಿ ಪೋಗಿ ತೊಟ್ಟಿಲೊಳಿರ್ದ್ದ ಕೂಸಿಂಗೆ ಸೆಟ್ಟಿವಟ್ಟಂಗಟ್ಟಿ ಪರಸಿ ಸೇಸೆಯನಿಕ್ಕಿ 
ಸೋಂಕಿಲೊಳಗಿರ್ದ್ದನಂ ಕಂಡನಪ್ಪದಣಔಂ ಸುಕೌಶಳಸ್ವಾಮಿಯೆಂದು ಪೆಸರನಿಟ್ಟು ನೆಲಮನೆಯಂ 
ಪೊಅಮಟ್ಟು ಸ್ವಜನಪರಿಜನ ಬಂಧುವರ್ಗ್ಗಕೆಲ್ಲಂ ನಿಶ್ಶಲ್ಕಂಗೆಯ್ದು ನೀಮನಿಬರುಂ 
ಸುಕೌಶಳಸ್ವಾಮಿಯಂ ಪಿಡಿದು ಬಾಟ್‌ಮೆಂದು''ನುಡಿದು ಕಲ್ಪಿಸಿ ಸಂತಯಿಸಿ 
ವಿನಯಂಧರರೆಂಬಾಚಾರ್ಯರ ಪಕ್ಕದೆ ಪಲಂಬರುಂ ಬೆರಸು ತಪಂಬಟ್ಟಂ ಮತ್ತೆ ಶ್ರೀಕಾಂತೆ 
ಮೊದಲಾಗೊಡೆಯ ಪಲರುವೊಳೆಂಡಿರ್ಕಳ್‌ ವಿನಯಂಧರಭಟ್ಟಾರಕರ್ಗುರುಗಳಾಗಿ 
ಗುಣಮತಿಕಂತಿಯರ್‌ ಕಂತಿಯರಾಗಿ ತಪಂಬಟ್ಟು ಪಲಕಾಲಮುಗ್ರೋಗ್ರತಪಶ್ಚರಣಂಗೆಯ್ದು 
ಸಮಾಧಿಮರಣದಿಂದಂ ಮುಡಿಪಿ ದೇವಲೋಕದೊಳನಿಬರುಂ ಪುಟ್ಟಿದರ್‌ ಮತ್ತಿತ್ತ ಸಿದ್ದಾರ್ಥ 
ರಿಷಿಯುಂ ಪನ್ನೆರಡು ವರ್ಷಂಬರೆಗಂ ಗುರುಗಳನಗಲದೆ ದ್ವಾದಶಾಂಗ 
" ಚತುರ್ದಶಪೂರ್ವಮಪ್ಪಾಗಮಮೆಲ್ಲಮಂ ಕಲ್ಲು ಏಕವಿಹಾರಿಯಪ್ಪೆಂ ಭಟಾರಾ ಎಂದು 
ಗುರುಗಳಂ ಬೆಸಗೊಂಡವರನುಮತದಿಂದಮೇಕವಿಹಾರಿಯಗಿ ಗ್ರಾಮೇಕರಾತ್ರಂ ನಗರೇ 
ಪಂಚರಾತ್ರಮಟವ್ಕಾಂ ದಶರಾತ್ರಮೆಂದೀ ನ್ಮಾಯದಿಂದಂ ವಿಹಾರಿಸುತ್ತುಂ ಛಟ್ಟಟ್ಟಮ ದಸಮ 
ದುವಾಳಸಾಷ್ಟೋಪವಾಸ ಪಕ್ಷೋಪವಾಸ ಮಾಸೋಪವಾಸಂಗಳಂ ಗೈಯ್ಕುತ್ತಂ ಪಲಕಾಲಂ 
ತಪಂ ಗೆಯ್ಕುತ್ತಮಿರ್ದ್ದರ್‌ 


ಇತ್ತ ಜಯಾವತಿಯುಂ ಭಟಾರರ ಪೇಟ್ಟಾದೇಶಮಂ ನೆನೆದು ತನ್ನ ಮನೆಯಂ 
ರಿಷಿಯರಂ ಪೋಗಲೀಯದೆ ಬಾಗಿಲ ಕಾಪಿನವರಂ ಕಲ್ಪಿಸಿದಳ್‌ ಮತ್ತೆ ಸಿದ್ದಾರ್ಥರಿಷಿಯ 


೪೦ / ಆರಾಧನಾ ಕರ್ಣಾಟಟೀಕಾ 


ಮೇಗೆ ಕ್ರೋಧಮಂ ಭಾವಿಸಿ ಬಾಳವದ್ದೆಯಂ ಕೂಸಂ ಸಿಸುವನವ್ಯಕ್ತನಂ ಬಿಸುಟ್ಟೆಂತು 
ತಪಂಬಟ್ಟಂ ಪಾಪಕರ್ಮನ್‌ ದಯೆಯಿಲ್ಲದೊಂ ನಿಷ್ಕರುಣಿ ಎಂದು ಬಯ್ತೊಳ್‌ ಮತ್ತೆ 
ಸುಕೌಶಳಸ್ವಾಮಿಯಂ ಮೊಲೆಯೂಡುವ ದಾದಿ ಸುಬ್ರತೆ ಎಂಬಳ್‌ ಸುಮತಿಯೆಂಬೊಳೂಡುವ 
ದಾದಿ ನಂದೆಯೆಂಬೊಳಾಡಿಸುವ ದಾದಿ ಸುಪ್ರಭೆಯೆಂಬೊಳ್‌ ಮಜ್ಜನಂಬುಗಿಸುವ ದಾದಿ 
ಮೇಘಮಾಲೆಯೆಂಬೊಳ್‌ ಪಸದನಂಗೊಳಿಸುವ ದಾದಿ ಇಂತೀಯಯ್ವರುಂ ದಾದಿಯರ್ಕ್ಕಳುಂ 
ನಡಪೆ ಸುಖದಿಂದಂ ಬಳೆದು ಪದಿನಾಲಂ ಬರಿಸಂ ಪೋಗಿ ಯೌವ್ವನವಾದೊಡೆ 
ಮೂವತ್ತಿರ್ವ್ವರರಸುಮಕ್ಕಳ ಕೂಸುಗಳನತ್ಮ್ಕಂತ ರೂಪುಲಾವಣ್ಮ ಸೌಭಾಗ್ಯ 
ಕಾಂತಿಹಾವಭಾವವಿಳಾಸವಿಭ್ರಮಂಗಳಿಂದಂ ಕೂಡಿದೊರಂ ಬೇಡಿಯೊಂದೆ ಪಸೆಯೊಳ್‌ ಮದುವೆ 
ನಿಟ್‌ಸಿದಳ್‌ ಮತ್ತೇಕಶಾಳ ದ್ವಿಶಾಳ ತ್ರಿಶಾಳ ಚತುಃಶಾಳ ಸೃಸ್ತಿಕ ನಂದ್ಕಾವರ್ತ್ತಂ 
ಮೊದಲಾಗೊಡೆಯ ಮಾಡಂಗಳಂ ಮೂವತ್ತೆರಳ್‌ ಬಳ್ಳಿಮಾಂಡಗಳಂ ಮಾಡಿಸಿ ತನ್ನ 
ಮನೆಯಂಗಣದೊಳ್‌ ಸೆಂಡಾಡುವ ವಾಹಳಿಯುಮಾನೆಯನೇಯುವ ವಿನೋದಂ 
ಮೊದಲಾಗೊಡೆಯ ವಿನೋದಸ್ನಾನಂಗಳೆಲ್ಲಮಂ ಮಾಡಿಸಿ ಪೊಜಗೆ ಪೊರಮಡಲೀಯದೆ 
ಇಂತು ಮಗನೈಶ್ಚರ್ಯಮುಮಂ ವಿನೋದಮುಮಂ ಅಲಕ್ಕಿಯಿಂದಂ ದಿವಸಕ್ಕಂ 
ನೋಡುತ್ತಿರ್ಕ್ಕುಂ 


ಸುಕೌಶಳಸ್ವಾಮಿಯುಂ ಮೂವತ್ತಿರ್ವ್ವರುಮೊಳ್ಳೆಂಡಿರ್ಕಳೊಡನೆ ಇಷ್ಟ 
ವಿಷಯಕಾಮಭೋಗಂಗಳ ಸುಖಂಗಳಂ ಪಲಕಾಲವನುಭವಿಸುತ್ತಮಿರೆ ಮತ್ತೊಂದು ದಿವಸಂ 
ಸುಕೌಶಳ ಸ್ವಾಮಿಯುಂ ಪೃಥ್ವೀಧರಮೆಂಬ, ಪ್ರಾಸಾದದೇಟನೆಯ ನೆಲೆಯಮೇಗೆ ತಾನುಂ 
ತಾಯುಂ ಸುಬ್ರತೆ ಮೊದಲಾಗೊಡೆಯಯ್ದರುಂ ದಾದಿಯರುಂ ಸ್ವಯಂಪ್ರಭೆ ಮೊದಲಾಗೊಡೆಯ 
ಮೂವತ್ತಿರ್ವ್ವರ್‌ ಪೆಂಡಿರ್ಕಳುಂ ಮತ್ತನಿಬರುಂ ಪರಿವೇಷ್ಟಿತನಾಗಿ'ಗವಾಕ್ಷಜಾಲಾಂತರದೊಳ್‌ 
ದಿಶಾವಳೋಕನಂ ಗೆಯ್ಯುತ್ತುಂ ಸುಖಸಂಕಥಾವಿನೋದಂಗಳಿಂದಿರ್ಪ್ವನ್ನೆಗಂ ಇತ್ತ ಸಿದ್ದಾರ್ಥ 
ಭಟಾರರ್‌ ಗ್ರಾಮನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹರಿ 
ಸುತ್ತುಂ ಅಯೋದ್ಯಾನಗರಮಂ ಬಂದು ಮಾಸೋಪವಾಸ ಪಾರಣೆಯಂದು ಚರಿಗೆವೊಕ್ಕು 
ಕಿಯಮನೆ ಪೆರ್ಮನೆಯೆನ್ನದೆ ತಕ್ಕಮನೆಗಳಂ ಯಥಾಕ್ರಮದಿಂದಂ ಪುಗುತ್ತಂ ಬರ್ಪರ್‌ ಸುಕೌಶಳ 
ಸ್ವಾಮಿಯ ಮನೆಯಂ ಪೊಕ್ಕು ಪೊಳಮಡುವ ಗಿಡಿಗಿಡಿ ಜಂತ್ರಂ ಮಿಳಿ ಮಿಳಿ ನೇತ್ರರಪ್ಪ 
ಮಾಸೋಪವಾಸಂಗೈಯ್ದ ರಿಷಿಯರ ಪೋಪುದಂ ಸುಕೌಶಳಸ್ವಾಮಿ ಕಂಡೀ ಪೋಪರೇನೆಂಬರಬ್ಬಾ 
ಅಪೂರ್ವರೂಪರಿನ್ನರನೆಂದುಂ ಕಂಡಟ್‌ಯೆನೆಂದು ತಾಯಂ ಬೆಸಗೊಂಡಡೆ ತಾಯಿಯಿಂತೆಂದು 
ಪೇಟ್ದಳ್‌ ಮಗನೇ ಈತನಂಗಡಿಯಲವಟು ಪೆಖುಕಿ ತಿಂದು ಬಾಟ್ಟೊಂ ಬೈಕಂಗುಳಿ ಬೇಡಿ 
ಪೊಟಲೆಲ್ಲಮಂ ತೊಟಲ್ಲು ಬಸಿಐಂ ಪೊರೆವೊಂ ದೇಸಿಗನಾರುಮಿಲ್ಲರೇಂ ಕೋವಣಕ್ಕಪ್ಪೊಡಂ 
ಭಾಗಸಮಿಲ್ಲದನೆಂದು ಜಯಾವತಿ ಪೇಯಯ್ದೊಡೆ ಸುಬ್ರತೆಯೆಂಬ ದಾದಿ ಮಾರ್ಕೊಂಡಿಂತೆಂದಳ್‌ 
ಮಹಾಪೊಲ್ಲದು ನುಡಿದೆ ಸ್ವಾಮಿಯಂ ಪರಮೇಶ್ವರನಂ ನಿಕಂ ಮೊದಲಾಗಿ 
ಮೂವತ್ತಿರ್ವ್ವರುಮೊಳ್ಟೆಂಡಿರ್ಕ್ಯಳಂ ಮೂವತ್ತೆರಡು ಕೋಟಿ ಕಸಪರಮಮಂ ಕೊಳೆದ ಪುಲ್ಲಂ 


ಆರಾಧನಾ ಕರ್ಣಾಟಟೀಕಾ / ೪೧ 


ತೊಚೆವಂತನಿತುಮಂ ತೊಟೆದು ಕರ್ಮಕ್ಷಯಾರ್ಥಂ ತಪಂಬಟ್ಟಾತನನೇಳಿಸಿ ಪರಿಭವಿಸಿ 
ಮುಟ್ಟುಗಿಡಿಸಿ ನುಡಿಯಲ್ವೇಡೆಂದು ಬಾರಿಸಿದೊಳಂ ಜಯಾವತಿ ಕಣ್ಣಂ ಕೆತ್ತಿ ಬಾರಿಸಿದೊಡೆ 
ಕೆಮ್ಮಗಿರ್ದ್ದು ಪೆಅಪೆಅವನೆ ನುಡಿಯಲ್‌ ತಗುಳ್ಹೂಡೆ ಸುಕೌಶಸ್ವಾಮಿಯಿವರಿರ್ವ್ವರ ನುಡಿ 
ಸಗರ್ಭವಚನಂಗಳೆರಿದು ತನ್ನ ಮನದೊಳೆ ಬಗೆಯುತ್ತಿರ್ಪಿನಂ ಬಾಣಸಿಗಂ ಬಂದು 
ಬೋನಮೆತ್ತಿದುದೋಗರಮಾಜ್‌ದಪ್ಪುದೆಂದು ಪೇಟ್ಕೊಡೆ ತಾಯುಂ ಸುಬ್ರತೆ 
ಮೊದಲಾಗೊಡೆಯರಯ್ವರ್‌ ದಾದಿಯರುಮಾತನ ಪೆಂಡಿರ್ಕ್ಕಳ್‌ ಸ್ವಯಂಪ್ರಭೆ ಶ್ರೀ ದತ್ತೆ 
ಬಂಧುಮತಿ ಭಾನುಮತಿ ಮಿತ್ರಸೇನೆ ಪ್ರಿಯಂಗು ಸುಂದರಿ ಪ್ರಿಯಾವತಿ ಶ್ಕಾಮಲತೆ ವಿದ್ಕುಲ್ಲತೆ 
ಅಚಳೆ ವಿಮಲಮತಿ ಶ್ರೀಕಾಂತೆ ಶಶಿಪ್ರಭೆ ಸೂರಸೇನೆ ಅನಂತಮತಿ ಸರಸ್ವತಿ ವಿಜಯೆ ವೈಜಯಂತೆ 
ಅಪರಾಜಿತೆ ಕನಕಮಾಲೆ ಧಾನೈೆ ಧನಶ್ರೀ ವಸುಂಧರೆ ಎಂದಿವರು ಮೊದಲಾಗೊಡೆಯ 
ಪೆಂಡಿರ್ಕಳುಮೆಲ್ಲಂ ನೆರೆದಿಂತೆಂದರ್‌ ವೇಳಾತಿಕ್ರಮಮಾದಪುದು ಆ ರೋಗಿಸಲ್ಕೇಖಿಮೆಂದು 
ನುಡಿದೊಡೆ ಸುಕೌಶಳಸ್ವಾಮಿ ಇಂತೆಂದಂ 


ಈ ವೃತ್ತಾಂತ ಮೆಲ್ಲಮನಖಿದೊಡಲ್ಲದುಣ್ಟೆನಲ್ಲನದಯಿಂದಂ ಪೇಟ್‌ ಸುಬ್ರತೆ ಎನ್ನ 
ಕಂಡವರಾರುಳ್ಳುದನುಳ್ಳಂತೆ ಪೇಟೆಯಪ್ಪೊಡೆ ನಿನಗೆ ಎನ್ನಾಣೆ ಎಂದು ತನ್ನ ಮೇಗೆ ಸೂರುಳಿಸಿ 
ಬೆಸಗೊಂಡೊಡೆ ಸುಬ್ರತೆಯೆಂಬ ಮೊಲೆಯೂಡಿದ ದಾದಿ ಇಂತೆಂದು ಪೇಟ್ದಳ್‌ ಮಗನೆ 
ಇವರ್‌ ನಿನ್ನ ತಂದೆವಿರ್‌ ಸಿದ್ದಾರ್ಥರೆಂ ನೀಂ ತೊಟ್ಟಿಲೊಳಿರ್ದ್ದಂದೆ ನಿನಗೆ ಸೆಟ್ಟಿವಟ್ಟಂಗಟ್ಟಿ 
ಸಂಸಾರಕ್ಕೆ ಪೇಸಿ ಕರ್ಮಕ್ಷಯಾರ್ಥಂ ತಪಂ ಬಟ್ಟು ಮೆಯ್ಕಂ ನಿಟ್‌ಸಲ್ವೇಡಿ ಪೊಟಲೊಳಗೆ 
ಚರಿಗೆ ವೋಗಿ ಬಾವರಿವುಗುತ್ತುಂ ಬಂದು ನಿನ್ನ ಮನೆಯಂ ಪೊಕ್ಕು ಪೂಖಅಮಟ್ಟು ಪೋದರೆಂದು 
ಪೇಟಕ್ನಿನ್ನಾರೋಗಿಸಲ್ಟೇಟ್ಕುಂ ಮಗನೆ ಎಂದೂಡೆ ಸುಕೌಶಳ ಸ್ವಾಮಿ 
ಎಂದರಂತಪ್ಪೊಡಾನುಮವರಂತಪ್ಪ ರೂಪಂ ಕೆಯ್ಕೊಂಡಲ್ಲದುಣ್ಣೆನೆಂದು ಪ್ರತಿಜ್ಞೆಗೆಯ್ದಿರ್ದೊಡೆ 
ಸ್ವಜನ ಪರಿಜನ ಬಂಧುವರ್ಗ್ಗಮಲ್ಲಂ ನೆರೆದಿಂತೆಂದರ್‌ ನೀನಿನ್ನುಂ ಕೂಸಯ್‌ 
ಕಾಮಭೋಗಂಗಳನನುಭವಿಸುವ ದಿವಸಂಗಳ್‌ ತಪಂಬಡುವ ದಿವಸಮಲ್ಲವು ಪ್ರಾಯಂ ಬೋದ 
ಬಟ್‌ೌಕ್ಕೆ ನಿಮ್ಮಮ್ಮನೆಂತು ನಿನಗೆ ಸೆಟ್ಟಿವಟ್ಟಂಗಟ್ಟಿ ಸಮಸ್ತಭಾರಮಂ ಸಮರ್ಪಿಸಿ ತಪಂ 
ಬಟ್ಟನಂತೆ ನೀನುಂ ನಿನಗೆ ಮಗನಾದೊಡೆ ಮಗಂಗೆ ಸೆಟ್ಟಿವಟ್ಟಂಗಟ್ಟಿ ಸಮಸ್ತ ಭಾರಮಂ 
ನಿರೂಪಿಸಿ ತಪಂಬಡುವುದೆಂದೆಲ್ಲರುಂ ನುಡಿದೊಡಿಂತೆಂದನ್‌ ಅನ್ನೆಗಮೇಂ ಬಾಟ್ವರೋ 
ಸಾವರೋ ಎಂತಜ್‌ಯಲಕ್ಕುಂ ಮಾನಸರ ಬಾಟೆಂಬುದು ಪನಿಪುಲ್ಲ ಮುಗಿಲ 
ಸಂಜೆಯೊಳೋರಂತಪ್ಪುದಬೌಂದಾರ್‌ ಬಾರಿಸಿದೊಡಂ ನಿಲ್ಪೆನಲ್ಲೆಂದು ಸ್ವಯಂಪ್ರಭೆಯೆಂಬಳ್‌ 
ಬಸುರ್ಪೆಂಡತಿಯಾಕೆಯ ಒಸಿಅ ಕೂಸಿಂಗೆ ಸೆಟ್ಟಿವಟ್ಟಂಗಟ್ಟಿ ಮನೆಯಿಂದಂ ಪೊಅಮಟ್ಟು 
ರಿಷಿಯರಿರ್ದ್ವೆಡೆಯಂ ಬೆಸಗೊಳ್ಳುತ್ತುಂ ಪೋಗಿ ಬಹಿರುದ್ಕಾನವನದೊಳ್‌ ಸ್ಪಟಿಕ ಶಿಲಾತಳದ 
ಮೇಗಿರ್ದ್ವ ಸಿದ್ದಾರ್ಥ ಭಟ್ಟಾರರಂ ಕಂಡು ಸುಕೌಶಳಸ್ವಾಮಿ ಜಾತಿಸ್ಮರನಾಗಿ 
ದರ್ಶನವಿಶುದ್ದಿಯೊಳ್ಳೂಡಿದ ಶುಭಪರಿಣಾಮದಿಂದಂ ಬಂದಿಸಿಯವಧಿಜ್ಞಾನಮುಮಾಗೆ 
ಅವರಿಂ ತನ್ನ ಮುನ್ನಿನ ಭವಾಂತರಗಳೆ ಮಂ ಪ್ರತ್ಯಕ್ಷಮಾಗಟೌದು ಮನದೊಳ್‌ ಇಂತೆಂದು 


೪೨ / ಆರಾಧನಾ ಕರ್ಣಾಟಟೀಕಾ. 


ಬಗೆದಂ ಇವರ್‌ ಮುನ್ನಿನ ಭವಾಂತರದ ಪ್ರಿಯದರ್ಶನನೆಂಬ ಸೆಟ್ಟಿ ಕಾಲಂಗೆಯ್ದು 
ಎುುಲಯ ಸುಂದರಿನೆ ೦ಬಾನ'ಯಾಗಿಪುಟ್ಟಿದಿೊನಿ'ಲ್ಲಿಂಬಟಕಿಯಂ೦ಂ 
ಕುಬೇರಕಾನ್ನನೆಂಬೊನಾದನಲ್ಲಿಂಬಟೌ್‌ಯಂ ವಿದ್ಯುನ್ಮಾಲಿಯೆಂಬ ವಿದಾ ಧರನಾದನಲ್ಲಿಂ 
ಯಂ ಸಿದ್ದಾರ್ಥನೆಂಬೊನೀಗಳಾಗಿ ತಪಂ ಬಟ್ಟನಂತು ಸಿದ್ಧಾ ರ್ಥಭಟಾರರ ಭವಂಗಳಯ್ದು 

ತಾಂ ಮುನ್ನಿನ ಭವದೊಳ್‌ ಪ್ರಿಯಸೇನೆಯೆಂಬ ಮಾಲೆಗಾರ್ಶಿಯೆ ಕಾಲಂಗೆಯ್ದು 
ಥಾ ತಾಂ ಪಿಡಿಯಾಗಿ ಪುಟ್ಟಿದೆನಲ್ಲಿಂ ಬಲಿಯಾ ವರಾಂಗನಾದೆನಲ್ಲಿಂ ಬಟ್‌ಯಂ 
ಶ್ರೀಧರನಾದೆನಲ್ಲಿಂ ಬಟ್‌ಯಾ ಚಂಡವೇಗವೆಂಬ ವಿದ್ಕಾಧರನಾದೆನಲ್ಲಿಂ ಬಟ್‌ಯಾ 
ಸಿದ್ದಾರ್ಥಂಗಂ ಜಯಾವತಿಗಂ ಮಗನೆಂ ಸುಕೌಶಳಸ್ವಾಮಿಯಾಗಿ ಪುಟ್ಟಿದೆನಿಂತೆನ್ನ 
ಭವಾಂತರಮಾಜು ಮತ್ತಾನುಂ ಪ್ರಿಯಸೇನೆಯಪ್ಪಂದೆನ್ನ ಕೆಳದಿ ಸುಕೀರ್ತಿಯೆಂಬಳ್‌ 
ಪ್ರಿಯದರ್ಶನ ಸೆಟ್ಟಿಯ ಭಾರ್ಯೆ ಕಾಲಂಗೆಯ್ದು ಮಲಯಾವತಿಯೆಂಬ ಪಿಡಿಯಾಗಿ 
ಪುಟ್ಟಿದೊಳಲ್ಲಿಂ ಬಟಕಿಯಂ ಸುಕೇಶಿನಿಯೆಂಬೊಳಾದಳಲ್ಲಿಂ ಬಟಯಾ 
ಮನೋಹರಿಯೆಂಬೊಳಾದಳಲ್ಲಿಂ ಬಖಿಯಂ ವಿರಳವೇಗೆಯೆಂಬ ವಿದ್ಕಾಧರಿಯಾದಳಲ್ಲಿಂ 

ಬಟ್‌ಿಯಂ ಶ್ರೀಕಾಂತೆಯಾದಳಾಕೆಯಂ ಸಿದ್ದಾರ್ಥಂಗೆ ಕೊಟ್ಟರಂತು ಶ್ರೀಕಾಂತೆಯ 
ಭವಾಂತರಮಾಜು ಅಂತು ಮೂವರ ಭವಾಂತರಂಗಳುಮನಜ್‌ದು ಸಂಸಾರ ವೈರಾಗ್ಯಮಾಗಿ 
ಸಿದ್ದಾರ್ಥ ಭಟ್ಟಾರರ ಪಕ್ಕದೆ ಸುಕೌಶಳಸ್ವಾಮಿ ತಪಂಬಟ್ಟಂ ಸುಪ್ರಭೆಯುಟ್‌ಯೆಯುಟ್‌ದ 
ಮೂವರ್ತ್ತಿರ್ವ್ವರ್‌ ಪೆಂಡಿರುಂ ಸಿದ್ದಾರ್ಥಭಟ್ಟಾರರ್‌ ಗುರುಗಳಾಗೆ ಗುಣಮತಿಕಂತಿಯರ್‌ 
ಕಂತಿಯರಾಗೆ ತಪಂಬಟ್ಟು ಪಲಕಾಲಮುಗ್ರೋಗ್ರ ತಪಶ್ಚರಣಂ ಗೆಯ್ದು ಸಮಾಧಿ ಮರಣದಿಂದಂ 
ಮುಡಿಪಿ ದೇವಲೋಕದೊಳ್‌ ಪುಟ್ಟಿದರ್‌ 


0 

ಈ 
ಲ 
ವ 
ವ 
WW 


ಮತ್ತಿತ್ತ ಜಯಾವತಿಯುಂ ತಾಂ ಬಾರಿಸೆ ಮೀಣ್‌ ಸುಕೌಶಳಸ್ವಾಮಿ ತಪಂಬಟ್ಟನೆಂದು 
ಮುಳಿದು ಜಿನಧರ್ಮಮಂ ಪಟ್‌ೌ್‌ದು ಉನ್ಮಾರ್ಗಮನುಪದೇಶಂಗೆಯ್ದು ಆರ್ತರೌದ್ರ 
ಧ್ಯಾನದೊಳ್‌ ಕೂಡಿ ಸತ್ತು ಮೊಗ್ಗ ಳಗಿರಿಯೆಂಬ ಪರ್ವತದೊಳ್‌ ಪೆಣ್ಣುಲಿಯಾಗಿ ಪುಟ್ಟಿದೊಳ್‌: 
ತ್ತಿತ್ತ ಸುಕೌಶಳಸ್ವಾಮಿ ದ್ವಾದಶಾಂಗ ಚತುರ್ದಶ ಪೂರ್ವಮಪ್ಪಾಗಮಮೆಲ್ಲಮಂ ಕಲ್ತು 
ಗುರುಗಳೊಡನೆ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪತ್ತನ ದ್ರೋಣಾಮುಖಂಗಳಂ 
ವಿಹಾರಿಸುತ್ತುಂ ಪಲಕಾಲಂ ತಪಂಗೆಯ್ದು ಮೊಗ್ಗಳಗಿರಿ ಎಂಬ ಪರ್ವತಕ್ಕೆ ಬಂದು 
ಮಟೆಗಾಲದೊಳಿರ್ವ್ವರುಮೊಂದೆ ಗುಹಯೊಳ್‌ ಜೋಗುಗೊಂಡು ನಾಲ್ಕು 
ತಿಂಗಳುಮಿರ್ವರುಮುಪವಾಸಂಗೆಯ್ದು ಜೋಗು ನೆಚೆದೊಡೆ ಚಾತುರ್ಮಾಸದ ಪಾರಣೆಯಂದು 
ಸುಕೌಶಳಸ್ವಾಮಿಯಪ್ಪರಿಷಿಯಾ ಗುಹೆಯಿಂದಂ ಮುನ್ನಂ ಪೊಲಿಮಟ್ಟು ದೆಸೆಗಳಂ 
ನೋಟ್ಪರನ್ನೆಗಂ ತಾಯಪ್ಪ ಪೆಣ್ಣುಲಿ ಪಲವು ದಿವಸಮಾಹಾರಮಂ ಪಡೆಯದೆ ಪಸಿದು ಪಾಯಲ್‌ 
ಮಲ್ಮಲ ಮಜುಗುತ್ತಿರ್ದಾ ರಿಷಿಯರಂ ಕಂಡು ಮುಳಿದು ಮಸಗಿ ಮೇಲೆ ಪಾಯಲ್‌ 
ಪರಿತಪ್ಪುದಂ ಕಂಡು ಸುಕೌಶಳಸ್ವಾ ಮಿಯುಂ ಆಹಾರಶರೀರಂ ಜಾವಜ್ಯೀವಂ ನಿವೃತ್ತಿ ಯೆಂದು 
ಕಾಯೋತ್ಪ್ಸರ್ಗಂಗೆಯ್ದು 


ಆರಾಧನಾ ಕರ್ಣಾಟಟೀಕಾ / ೪೩ 


ಗಾಹೆ | ಖಮ್ಮಾಮಿ ಸವ್ವಜೀವಾಣಂ ಸವ್ವೇ ಜೀವಾ ಖಮಂತು ಮೇ 
ಮೆತ್ತೀ ಮೇ ಸವ್ವಭೂದೇಸು ವೇರಂ ಮಜ್ಜಂಣ ಕೇಣ ವಿ॥ 
ಮಜ್ಜಸಹಾವಂ ಣೂಣಂ ದಂಸಣ ಚರಣ ಕೋವಿ ಲಾವಣ್ಣಂ 
ಜೋ ಸಂವೇಯಣ ಗಾಹೀ ಸೋಹಂ ಣೋಗಾಹವೇ ಆದಾ ॥ 
ಛಿಜ್ಜ ಉ ಭಿಜ್ಹ ಉ ಜಾಉ ಖ ಉ ಜೋಯಿಯ ಏಹು ಸರೀರಂ 
ಅಪ್ಪಾ ಭಾವ ಇ ಣಿಮ್ಮಳ ಉ ಜೇಂಪಾವ ಇ ಭವತೀರು ॥ 


ಎಂದಿಂತು ಕ್ಷಮೆಯಂ ಭಾವಿಸಿ ಧರ್ಮಧ್ಕಾನ ಶುಕ್ತಧ್ಯಾನಂಗಳಂ ಧ್ಯಾನಿಸುತ್ತಮಿರೆ 
ಪುಲಿ ಬಂದು ಪಾಯ್ತಂದು ಬಸಿಜಂ ಪೋಟ್ಲುನೆತ್ತರಂ ಕುಡಿದು ತೆಗಲೆಯಂ ಪೋಟ್ತುತಿಂಬಾಗಳ್‌ 
ಸಿದ್ದಾರ್ಥರಿಷಿಯುಂ ಗುಹೆಯಿಂದಂ ಪೊಜಮಟ್ಟು ಕಂಡು ಹಾ ಪಂಚಮಹಾಪಾತಕೀ ಮಗನನೇಕೆ 
ಕೊಂದು ತಿಂದೆ ಮುನ್ನೆ ಸತ್ಕುಂಕುಮಪಂಕಿತಮಪ್ಪ ದಿಬೃದೇಹದೊಳ್‌ ಬೆಮರ ಬಿಂದುಗಳಂ 
ಕಂಡು ನೆತ್ತರೆಂದು ಬಗೆದು ಮೂರ್ಚೆಗೆ ಸಲ್ವಾಕೆಯೆ ಈಗಳ್‌ ಮಗನಂ ಪೋಲ್ದುತಿಂದಪ್ಪೈ 
ಅಹೋ ಕಷ್ಟಂ ಸಂಸಾರಂ ಎಂದು ಸಿದ್ದಾರ್ಥ ಭಟ್ಟಾರರ್‌ ನುಡಿದ ವಚನಮಂ ಕೇಳ್ದು ವಕ್ಸಸ್ಥಳದ 
ಶ್ರೀಲಾಂಛನಮಂ ಕಂಡು ಜಾತಿಸ್ಮರೆಯಾಗಿ ಮೂರ್ಚ್ಚೆಗೆ ಸಂದು ನೀಡಖಿಂದೇಖಿತ್ತು ಆಂ 
ಪಂಚಮಹಾಪಾತಕಿಯೆನೆನ್ನ ಮಗನನೆ ಪೋಯ್ಹುತಿಂದೆನೆಂದು ತನ್ನಂ ತಾಂ ನಿಂದಿಸಿ ತಲೆಯಂ 
ಕಾಲ್ಗಳಂ ಪಾಷಾಣ ವೃಕ್ಷಂಗಳೊಳ್‌ ಶತ ಚೂರ್ಣಮಾಗೆ ಬಡಿದುಕೊಂಡು ಹಾ ಎನ್ನ ಮಗನೆ 
ಪೊಲ್ಲಕೆಯ್ದೆನೆಂದು ಪ್ರಳಾಪಂಗೆಯ್ದು ಮಹಾಶೋಕಂ ಗೆಯ್ಕುತ್ತಿರೆ ಭಟ್ಟಾರರದರ್ಕೆ 
ದ'ರ್ಮಶ್ರವಣಂ ಗೆಯ್ದು ಸಂಸಾರಸ್ಥಿತಿಯೆಲ್ಲಮನಜ್‌ ಯೆ ಪೇಟ್ಜು 
ಬ್ರತಂಗಳನೇಟ್‌ಸಿದೊಡುಪಶಮನಕ್ಕೆ ಸಂದಾಹಾರ ಶರೀರಕ್ಕೆ ಜಾಯಜ್ಜೀವಂ ನಿವೃತ್ತಿಗೆಯ್ದು 
ತೊಟ್‌ದು ಶುಭ ಪರಿಣಾಮದೊಳ್‌ ಕೂಡಿ ಮುಡಿಪಿ ಸೌಧರ್ಮಕಲ್ಪದೊಳ್‌ ಪುಟ್ಟಿತ್ತು ಸಿದ್ಧಾರ್ಥ 
ರಿಸಿಯರುಂ ಸಮ್ಮದ್ದರ್ಶನಜ್ಞಾನ ಚಾರಿತ್ರಂಗಳಂ ಸಾಧಿಸಿ ಕರ್ಮಕ್ಷಯಂಗೆಯ್ದು 
ಮೋಕ್ಸಮನೆಯ್ದಿದರ್‌ ಸುಕೌಶಳಸ್ವಾಮಿ ರಿಷಿಯುಂ ತಿರಿಕೋಪಸರ್ಗ್ಗಮಂ ಸೈರಿಸಿ ಸರ್ವಾರ್ಥ 
ಸಿದ್ದಿಯೊಳ್‌ ಸಯಸತ್ತಮ ದೇವನಾಗಿ ಮೂವತ್ತು ಮೂಜು ಸಾಗರೋಪಮಾಯುಷ್ಕ 
ಸ್ಥಿತಿಯನೊಡೆಯನಹಮಿಂದ್ರನಾದಪ್ಪೊನೆಂಬುದೆಲ್ಲಮಂ ಯಶೋಧರ ಕೇವಲಿಗಳ್‌ ಪೇಟೆ 
ಚಂಪಾಪುರಾಧಿಪತಿಯಪ್ಪ ಗಂಧಭಾಜನನೆಂಬರಸಂ ಕೇಳ್ದು ಆದಮಾನುಂ ಸಂತುಷ್ಟಚಿತ್ತನಾಗಿ 
ಭಟ್ಟಾರರ್ಗ್ಗೆಅಗಿ ಪೊಡೆಮಟ್ಟು ಸಂಸಾರಶರೀರ ಭೋಗ ನಿರ್ಬ್ಬೇಗಪರಾಯಣನಾಗಿ 
ಧಾತ್ರೀವಾಹವನೆಂಬ ತನ್ನ ಪಿರಿಯಮಗಂಗೆ ರಾಜ್ಯಪಟ್ಟಮಂ ಕಟ್ಟಿ ನೂರ್ವರರಸು ಮಕ್ಕಳ್‌ವೆರಸು 
ಯಶೋಧರ ಕೇವಲಿಗಳ ಪಕ್ಕದೆ ತಪಂ ಬಟ್ಟರ್‌ ಮತ್ತಪ್ಸರೆಯರ್ಕ್ಕಳೊಳೋರನ್ನರಪ್ಪರಸಿಯರ್‌ 
ಅಯ್ನೂರ್ವ್ವರುಂ ಯಶೋಧರ ಕೇವಳಿಗಳ್‌ ಗುರುಗಳಾಗಿ ಪದ್ಮಾವತಿ ಕಂತಿಯರ್‌ 
ಕಂತಿಯರಾಗಿ ತಪಂಬಟ್ಟು ಸಮಾಧಿಮರಣದಿಂದ ಮುಡುಪಿ ಸೌಧರ್ಮಂ ಮೊದಲಾಗೊಡೆಯ 
ದೇವಲೋಕದೊಳ್‌ ಪುಟ್ಟಿದರಿತ್ತ ಗಂಧಭಾಜನ ಮುನಿಯುಂ ದ್ವಾದಶಾಂಗ ಚತುರ್ದಶ 


ಅಲ್ಲ / ಆರಾಧನಾ ಕರ್ಣಾಟಟೀಕಾ 


ಪೂರ್ವಮಪ್ಪಾಗಮಮೆಲ್ಲ ಮಂ ಕಲ್ಲು ಪಲಕಾಲಮುಗ್ರೋಗ್ರ ತಪಶ್ಚರಣಂ ಗೆಯ್ದು ಗ್ರಾಮನಗರ 
ಖೇಡ ಖರ್ವಡ ಮಡಂಬ ಪಟ್ಟ ತಣ ದ್ರೋಣಾಮುಖಂಗಳಂ ವಿಹಾರಿಸುತ್ತುಂ ಪೋಗಿ ಪಾಂಡ್ಕ 
ವಿಷಯದೊಳ್‌ ಪದಿಕುಂಡಮೆಂಬ ಪರ್ವತದ ಮೇಗಿರ್ದ್ದ್ದ ಬಾಹ್ಮಾಭ್ಕಂತರ ಪರಿಗ್ರಹ 
ಪರಿತ್ಕಾಗಪೂರ್ವಕಂ ಕಾಯೋತ್ಸರ್ಗಂ ಗೆಯ್ದು ಧರ್ಮಧ್ಯಾನ ಶುಕ್ಲಧ್ಕಾನಂಗಳಂ ಧ್ಯಾನಿಸಿ 
ಕರ್ಮಕ್ಟೆಯಂ ಗೆಯ್ದು ಸುರನರೇಂದ್ರರಿಂ ಪೂಜೆಯನೆಯ್ಲಿ: ಮೋಕ್ಬಕ್ಕೆ ವೋದರ್‌ 


ಮತ್ತಾರಾಧಕರಪ್ಪವರ್ಗ್ಗಳ್‌ ಸುಕೌಶಳಸ್ವಾಮಿಯ ತಿರಿಕೋಪಸರ್ಗ್ಗಮಂ ಮನದೆ 
ಬಗೆದು ಪಸಿವುಂ ನೀರಟಕ್ಕೆ ದಾಹವಾತಂ ಶೂಲೆಯೆಂದಿವು ಮೊದಲಾಗೊಡೆಯ ವೇದನೆಗಳುಮಂ 
ಸೈರಿಸಿ ದರ್ಶನಜ್ಞಾನ ಚಾರಿತ್ರಂಗಳಂ ಸಾಧಿಸಿ ಸಮಾಧಿ ಮರಣದಿಂದ ಮುಡಿಪಿಯಭ್ಕುದಯ 
ನೀಶ್ರೇಯಸ ಸುಖಂಗಳನೆಯ್ದುಗೆ. 


ಆರಾಧನಾ ಕರ್ಣಾಟಟೀಕಾ / ೪೫ 


೩. ಗಜಕುಮಾರನ ಕಥೆ 
ಗಜಕುಮಾರನ ಕಥೆಯಂ ಪೇಲ್‌ಂ 


ಗಾಹೆ |! ಭೂಮಿಏ ಸಮಂಖೀಳಾ ಭಾಇದ ದೇಹೋವಿಯಲ್ಲಚಮ್ಮಂವಾ 
ಭಗವಂಪಿ ಗಜಕುಮಾರೋ ಪಡಿವಣ್ಣೋ ಉತ್ತಮಂ ಅಟ್ಕಂ ॥ 


[ಭೂಮಿಏ ಸಮಂ = ನೆಲದೊಳೋರಂತಾಗೆ ಮಲರ್ಚಿಕ್ಕಿಯುರದಿಂ ತಗುಳ್ಹು 
ನಾಭಿವರೆಗಂ ಬಸಿಅಿಂ ಪೋಟ್ದು |! ಅಲ್ಲಚಮ್ಮಂವಾ - ಪಂದೊವಲಂ ತೆಗೆದು | ಖೀಳಾ 
ಭೋಇದದೇಹೋವಿ - ಕಾಯ್ದ ಕರ್ಬೊನ್ನ ನಿಡಿಯವುಂ ತೋರಮುಮಪ್ಪ ಕೀಲ್ಲಳಿಂದಮುಂ 
ಮೈಯೆಲ್ಲಮಂ ನಿರಂತರಮುರ್ಚಿ ಪೋಗಿ ನೆಲನಂ ತಾಪಿನಂ ಕೀಲಿಜ್‌ ಯೆ 
ಪಟ್ಟಿಮೆಯ್ಕೊಡೆಯನಾಗಿಯುಂ | ಭಗವಂಪಿ = ಪಿರಿದಪ್ಪ ಪೆಮ್ಮ್ಮಯನೊಡೆಯಂ । 
ಗಜಕುಮಾರೋ = ಗಜಕುಮಾರನುಂ | ಪಡಿವಣ್ಣೋ = ತಾಳಿದೊಂ! ಉತ್ತಮಂ ಅಟ್ಕಂ 
=ಮಿಕ್ಕ ದರ್ಶನ ಜ್ಞಾನ ಚಾರಿತ್ರಂಗಳಾರಾಧನೆಯಂ] 


ಅದೆಂತೆಂದೊಡೆ - 


ಸುರಟಮೆಂಬುದು ನಾಡು ಅಲ್ಲಿ ದ್ವಾರಾವತಿಯೆಂಬುದು ಪೊಟಿಲದನಾಳ್ಟೂಂ ವಿಷ್ಣು 
ಅರ್ಧಚಕ್ರವರ್ತಿಯಾತನ ತಂದೆ ವಸುದೇವಸ್ವ್ತಾಮಿಯೆಂಬೊನಾ ವಸುದೇವ ಸ್ವಾಮಿಯರಸಿ 
ಗಾಂಧರ್ವದತ್ತೆಯೆಂಬೊಳಾಯಿರ್ವ್ವರ್ಗ್ಗಂ ಮಗಂ ಗಜಕುಮಾರನೆಂಬೊನಾದಮಾನುಂ 
ಪ್ರಚಂಡಂ ಅಂತವರ್ಗ್ಗಳೆಲ್ಲಮಿಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತುಂ ಕಾಲಂ ಸಲೆ 
ಮತ್ತಿತ್ತ ಸುರಮ್ಮಮೆಂಬುದು ನಾಡಲ್ಲಿ ಪೌದನಪುರಮೆಂಬುದು ಪೊಟಲದನಾಳ್ವೊಂ 
ಅಪರಾಜಿತನೆಂಬೊನರಸನಾದಮಾನುಂ ಪ್ರಚಂಡಂ ಬಲಗರ್ವಿತನಾರುಮಜದೊಂ ವಿಷ್ಣುಗಂ 
ಬೆಸಕೆಯ್ಕದೊಂದು ದಿವಸಂ ವಿಷ್ಣು ಗೋಸನೆಯಂ ತ್ನೊಡರ್ಚ್ಚಯಾವನೊರ್ವ್ವಂ ಪೌದನ 
ಪುರಾಧಿಪತಿಯಪ್ಪಪರಾಜಿತನಂ ಸಂಗ್ರಾಮದೊಳ್‌ ಕಾದಿ ಗೆಲ್ಲು ಪಿಡಿದುಕೊಂಡು 
ಬರ್ಕುಮಾತಂಗೆಯಾತನ ಬೇಡಿದುದೆಲ್ಲಮಂ ಕುಡುವೆನೆಂದು ಪೊಟಲೊಳಗೆಲ್ಲಂ ತೊಟಲ್ವ 
ಗೋಸನೆಯಂ ಗಜಕುಮಾರಂ ಕೇಳ್ದು ಪಿಡಿದೊಡಾಮಾತನರಸಂ ಕೇಳ್ದು ಗಜಕುಮಾರನಂ 


೪೬ / ಆರಾಧನಾ ಕರ್ಣಾಟಟೀಕಾ 


ಕರೆಯಿಸಿಯಾತನೊಡನೆ ಮಹಾಯುದ್ದಂಗೆಯ್ದು ಗೆಲ್ಲು ಪೆಂಡಗೆಯ್ಕುಡಿಯೆ ಕಟ್ಟಿ ಗಜ ತುರಗ 
ವಸ್ತುಪಾಹನ ಸಹಿತಂ ತಂದು ವಿಷ್ಣುಗೊಪ್ಪಿಸಿದೊಡಾತನುಮೊಸೆದು ನಿನ್ನ ಮೆಚ್ಚಿದುದಂ 
ಬೇಡಿಕೊಳ್ಳೆಂದೊಡೆ ಪೆಅತೇನುಮನೊಲ್ಲೆಂ ನಿಮ್ಮ ಪ್ರಸಾದದಿಂದೆನಗೆಲ್ಲಮುಂಟು ಒಂದಂ 
ಬೇಟ್ಸೆಂ ನಿಮ್ಮಂತಃಪುರಮುಟ್‌ಯೆ ಪೊಟಲೊಳೆಗೆನ್ನ ಮೆಚ್ಚಿದ ಪೆಂಡಿರನೆ ಕೊಂಡೆನ್ನಿಚ್ಛೆಯೊಳ 
ಮುಚ್ಚಿದಂತೆ ಬಾಟಕ್ಕಿನೀ ದಾಯಮುಂ ಬೇಡಿರ್ದೆನಿದನೆನಗೆ ದಯೆಗೆಯ್ದು 
ಸಲಿಸುವುದೆಂದೊಡರಸನುಮಂತೆಗೆಯ್ಕೆಂದು ಗಜಕುಮಾರನ ಬೇಡಿದುದು ಕೊಟ್ಟಂ 


ಗಜಕುಮಾರನುಂ ತನ್ನ ಬೇಡಿದ ಬರವಂ ಪೆತ್ತು ಪರದರ ಪಾರ್ವರೊಕ್ಕಲಿಗರ ಸಾಮಂತರ 
ಪೊಟಲೊಳಗುಳ್ಳೊಳ್ಳೆಂಡಿರ್ಕಳೆಲ್ಲರೂಳಂ ಕಣ್ಣಂ ಮನಕ್ಕಂ ಮೆಚ್ಚಿದವರೊಳು 
ತನ್ನಿಚ್ಛೆಯಿಂದಂಮೊಟೆದುಮೊಟ್ಟಯಿಸಿಯುಯ್ದು ಬಾಟುತ್ತಿರೆ ಮತ್ತಾ ಪೊಟಲೊಟ್‌ 
ಪಂಗುಳನೆಂಬ ಸುವರ್ಣಕಾಅನ ಪೆಂಡತಿ ವಸುಂಧರೆಯೆಂಬೊಳತ್ಕಂತ ರೂಪುಲಾವಣ್ಕ 
ಸೌಭಾಗ್ಯಕಾಂತಿ ಹಾವಭಾವ ವಿಳಾಸ ವಿಭ್ರಮಂಗಳನೊಡೆಯಳಂ ಕಂಡು ಗಜಕುಮಾರನಾಕೆಗಾಟಿಸಿ 
ತನ್ನ ಮನೆಯೊಳಿಟ್ಟಾಕೆಗಾಸಕ್ತನಾಗಿ ಬಾಟುತ್ತಿರ್ಕುಂ 


ಆ ಏರಣಿಗನುಂ ಪೆಂಡತಿಯ ವಿಯೋಗದೊಳಪ್ಪ ಸಂತಾಪದಿಂದಮಿರುಳುಂ 
ಪಗಲುಮನವರತಂ ಬೇವುತ್ತುಮಸಮರ್ಥನಪ್ಪುದಟ್‌ಂದಂ ಮನದೊಳ್‌ ಗಜಕುಮಾರಂಗೆ 
ಮುಳಿಯುತ್ತಿರ್ಕ್ಕುಂ ಇಂತು ಪಲಕಾಲಂ ಸಲೆ ಮತ್ತೊಂದು ದಿವಸಮರಿಷ್ಟನೇಮಿಭಟಾರರ 
ಸಮವಸರಣಂ ವಿಹಾರಿಸುತ್ತಂ ದ್ವಾರಾವತಿಗೆ ವಂದೊಡೆ ವಿಷ್ಣುವಿನೊಡನೆ ಗಜಕುಮಾರಂ 
ತ್ರಿಭುವನ ಪರಮೇಶ್ವರನಲ್ಲಿಗೆ ಪೋಗಿ ಬಂದಿಸಿ ಪೂಜಿಸಿರ್ದ್ದ. ಭಟಾರರ್‌ ಧರ್ಮಮಂ 
ಪೇಟ್ವಿಲ್ಲಿಯಗಮ್ಮಾಗಮನಂ ಗೆಯ್ದೊಡಂ ಪೆಜರ ದುರ್ಜನಂಗಳೊಳ್‌ ಬರ್ದ್ದಾತಂ ಯೆಯ್ದುವ 
ದುರ್ಗತಿಗಳೂಳಪ್ಪ ದಃಖಂಗಳಂ ಪೇಟ್‌ ಕೇಳ್ದು ನಾನ್ಕಥಾ ಜಿನಭಾಷಿತಂ ಎಂದು ನಂಬಿ 
ಭೋಗಂಗಳ್ಗೆ ಪೇಸಿ ವೈರಾಗ್ಯಮಾಗಿ ಎಲ್ಲಮಂ ತೊಟ್‌ದರಿಷ್ಟನೇಮಿ ಭಟಾರರ ಪಕ್ಕದೆ ತಪಂ 
ಬಟ್ಟುಗ್ರೋಗ್ರ ತಪಶ್ಚರಣಂಗೆಯ್ದು ಪನ್ನೆರಡು ವರ್ಷಂ ಪೋದೊಡೆ ಗ್ರಾಮ ನಗರ ಖೇಡ 
ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತುಂ ಮತ್ತಮಾ ದ್ವಾರಾವತಿಗೆ 
ಬಂದು ರೇವತೋದ್ಯಾನದೊಳ್‌ ರಾತ್ರಿ ಪ್ರತಿಮೆ ನಿಂದೊನಂ ಸ್ವಜನ ಪರಿಜನ ಬಂಧುವರ್ಗಮುಂ 
ಶ್ರಾವಕರ್ಕ್ಕಳುಂ ಬಂದರ್ಚ್ಚಿಸಿ ಪೊಡೆವಟ್ಟು ಪೋಪರಂ ಪಂಗುಳನೆಂಬ ಸ್ವರ್ಣಕಾರಂ ಕಂಡು 
ಬೆಸಗೊಂಡು ಭಟ್ಟಾರರ-ಬರವಂ ಕೇಳ್ಲಲ್‌ದು ಪಗೆಯನಿಟ್‌ಯಲ್‌ ಪೆತ್ತೆನೆಂದು ರಾಗಿಸಿ ಪಲವು 
ನಿಡಿಯವುಂ ತೋರವುಂ ಕರ್ಚ್ಫೊನ್ನ ಕೀಲ್ಲಳಂ ಕೊಂಡು ಬಂದು ಕ್ಷಮಾಂಗನಾಲಿಂಗಿತರಪ್ಪ 
ಮಹಾಮುನಿಯಂ ಮಲರ್ಚಿ'ಪಟ್ಟಿರಿಸಿಯುರಃಸ್ಥಳಮಂ ನಾಭಿವರೆಗಂ ಪದಾರಿಸಿ'ಪಂದೊವಲ್‌ 
ಪೂರೆತಾಪಿನೆಗಂ ಸಮಸ್ಕಾವಯವ ಪ್ರದೇಶಂಗಳೊಳಂ ಕಾಯ್ದ ಕರ್ಬೊನ್ನ ಕೀಳಲಳಂ ನೆಲನಂ 
ತಾಪಿನಮುರ್ಚ್ಚಿ ಪೋಗಿಬ್‌ದೊಡೆ ಕ್ಷಮೆಯಂ ಭಾವಿಸಿ ಧರ್ಮಧ್ಯ್ಕಾನ ಶುಕ್ಷಧ್ಮಾನಂಗಳಂ 
ಜಾನಿಸಿ ಸಮಾಧಿಮರಣದಿಂದಂ ಮುಡಿಪಿ ಮಿಕ್ಕ ರತ್ನತ್ರಯಮಂ ಸಾಧಿಸಿ ದೇವಲೋಕಮೆಂಬ 


ಆರಾಧನಾ ಕರ್ಣಾಟಟೀಕಾ / ೪೭ 


ಪ್ರಾಸಾದಕ್ಕೆ ಕಳಸಮಾಗುತ್ತಿರ್ದ್ದ ಸರ್ವಾರ್ಥಸಿದ್ದಿಯೆಂಬ ಸ್ಪರ್ಗದೊಳ್‌ ಮೂವತ್ತಮೂಯಿ 
ಸಾಗರೋಪಮಾಯುಷ್ಕ ಸ್ಥಿತಿಯನೊಡೆಯೊನೇಕಹಸ್ತಪ್ರಮಾಣನುಂ ಪುಡರೀಕ 
ವರ್ಣಂಗಳನೊಡೆಯೊನಹಮಿಂದ್ರದೇವನಾಗಿ ಪುಟ್ಟಿದೊಂ 

ಮತ್ತೆ ಪೆಜರುಮಾರಾದಧ್‌ಕರುಮಪ್ಪವರ್ಗ್ಗಳ್‌ ಗಜಕುಮಾರನುಂ 
ಮನುಷ್ಕೋಪಸರ್ಗ್ಗದೊಳಾದ ವೇದನೆಯಂ ಮನದೊಳ್‌ ಭಾವಿಸುತ್ತುಂ ಪಸಿವುಂ ನೀರಟ್ಸ್‌ 
ದಾಹ ವಾತಂ ಸೂಲೆ ಮೊದಲಾಗೊಡೆಯ ವೇದನೆಗಳಂ ಸೈರಿಸಿ ಸಮಾಧಿಮರಣದಿಂದಂ 
ಮುಡಿಪಿ ಮಿಕ್ಕ ದರ್ಶನಜ್ಞಾನಚಾರಿತ್ರಂಗಳಂ ಸಾಧಿಸಿ ಸ್ವರ್ಗಾಪವರ್ಗ ಸುಖಂಗಳನೆಯ್ದುಗೆ 


೪೮ / ಆರಾಧನಾ ಕರ್ಣಾಟಟೀಕಾ 


೪. ಸನತ್ಕುಮಾರ ಚಕ್ರವರ್ತಿಯ ಕಥೆ 
ಸನತ್ಕುಮಾರ ಚಕ್ರವರ್ತಿಯ ಕಥೆಯಂ ಪೇಲೆಂ 


ಗಾಹೆ |! ಕಚ್ಛುಜರ ಖಾಸ ಸೋಸೋ ಭತ್ತಚ್ಛದಿ ಅಚ್ಛಿಕುಚ್ಛಿ ದುಕ್ಬಾಣಿ 
ಅಧಿಯಾಸಿಯಾಣಿ ಸಮ್ಮಂ ಸಣಕ್ಕುಮಾರೇಣ ವಾಸಸದಂ॥| 


[ಕಚ್ಚು -ಕೆರಂಕು | ಜರ - ಮೆಯ್ಗುಳುಂ! ಖಾಸ- ಕೆಮ್ಮುಂ। ಸೋಸೋ -ಬಾಯ್‌ 
ಬತ್ತುವುದುಂ 1 ಭತ್ತಚ್ಛದಿ - ಛರ್ದಿಯುಂ । ಅಚ್ಛಿ ಕುಚ್ಛಿದುಕ್ಟಾಣಿ -ಕಣ್ಣ ಬಸಿಐ 
ಬೇನಗಳುಮೆಂದಿವು ಮೊದಲಾಗೊಡೆಯ ।ಅಧಿಯಾಸಿಯಾಣಿ - ಸೈರಿಸೆಪಟ್ಟವು ಸಮ್ಮಂ - 
ಒಳ್ಳಿತ್ತಾಗಿ | ಸಣಕ್ಕುಮಾರೇಣ -ಸನತ್ಕುಮಾರ ಚಕ್ರವರ್ತಿಯಪ್ಪ ರಿಷಿ ಯಿಂದಂ। ವಾಸಸದಂ 
- ನೂಖು ಬರಿಸಂ ] 


ಅದಂತೆಂದೊಡೆ 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ ಕುರುಜಾಂಗಣಮೆಂಬುದು ನಾಡು ಅಲ್ಲಿ 
ಹಸ್ಸಿನಾಪುರಮೆಂಬುದು ಪುರಮದನಾಳ್ವೊಂ ವಿಶ್ವಸೇನ ಮಹಾರಾಜನೆಂಬೊನರಸನಾತನ 
ಮಹಾದೇವಿ ಸಹದೇವಿಯೆಂಬೊಳಾಯಿರ್ವ್ವರ್ಗ್ಗಂ ಸನತ್ಕುಮಾರನೆಂಬೊಂ ಪುಟ್ಟಿದೊಂ ಆತಂ 
ಸರ್ವಲಕ್ಷಣಸಂಪೂರ್ಣಂ ಸಕಳಕಳಾಪಾರಗಂ ಚೆಲ್ಕಿನಿಂದಂ ದೇವಾಸುರರ್ಕ್ಯ್ಕಳಂ 
ಗೆಲ್ಫರೂಪನೊಡೆಯನಾತಂಗೆ ಕೆಳೆಯಂ ಸಹವಿಕ್ರಮನೆಂಬ ಸಾಮಂತನ ಮಗಂ 
ಮಹೇಂದ್ರಸಿಂಹನೆಂಬನಂತವರ್ಗ್ಗಳನ್ಕೋನ್ಮ ಪ್ರೀತಿಯಿಂದಂ ಕಾಲಂ ಸಲೆ ಮತ್ತೊಂದು ದಿವಸಂ 
ಏಕಚಕ್ರಪುರಾಧಿಪಂ ಭೂರಾಮ ನಾಮಧೇಯನಪ್ಪ ಶತ್ರುವಿನಿಂದಂ ವಿಶ್ವಸೇನಮಹಾರಾಂಜಗೆ 

(ಪಾಗುಡಮನಟ್ಟೆ ಪಟ್ಟವಾರ ತುರಂಗಮೆಂಬ ದುಷ್ಟಾಶ್ವಮಂ ಕುಮಾರನೇಲ್‌ 
ಲಕ್ಷ್ಮೀಗೃಹಮೆಂಬುದ್ಧಾನವನಮಧ್ಮಸ್ಥಮಪ್ಪ ವಾಹಳಿಗೆಗೆ ಕ್ರೀಡಿಸಲ್ವೇಡಿ ಸಲ್ಪೊಂ ಆ 
ದುಷ್ಟಾಶ್ವಮಂ ಕೊಸೆಗೊಳೆ ಗಾಳಿಯಿಂದಂ ಬೇಗಮಾಗಿ ವಾರಿತ ಪೂರಿತಂ ಪರಿದು ಕುಮಾರನಂ 
ಕೊಂಡು ಮಹಾಟವಿಯಂ ಪೂಕ್ಕೋಡಿತ್ತು 


ಆರಾಧನಾ ಕರ್ಣಾಟಟೀಕಾ / ೪೯ 


ಇತ್ತ ವಿಶ್ವಸೇನ ಮಹಾರಾಜನುಂ ಸಾಮಂತ ಮಹಾಸಾಮಂತರ್ಕ್ಕಳುಂ 
ಪರಿವಾರಮುಮೆಲ್ಲಂ ಕುದುರೆಯಡಿವಜ್ಜೆಯಂ ನೋಡಿ ನಾಡೆ ಗೆಂಟು ಪೋಗಿ ಮೂಅನೆಯ 
ದಿವಸದಂದು ಅಡಿವಜ್ಜೆಗೆಟ್ಟೊಡೆ ಪೋಪ ದೆಸೆಯನಜ್‌ಯದೆ ಹಾ ಪುತ್ರಾ ಎಂದು ಮಹಾ 
ದುಃಖಾಕ್ರಾಂತನಾಗಿ ಪ್ರಳಾಪಂ ಗೆಯ್ದು ನೃಪತಿಯಂ ಮಹೇಂದ್ರಸಿಂಹಂ ಸಂತಯಿಸಿ ಇಂತೆಂದು 
ನುಡಿದಂ ಸ್ವಾಮಿ ಕುಮಾರನಂ ಪಾತಾಳಮಂ ಪೊಕ್ಕಪ್ಪೊಡಮಜಸಿಕೊಂಡು ಬರ್ಪೆಂ ನಿಮ್ಮಡಿ 
ನೀ ಮುಬ್ಬೆಗಂ ಬಡದೆ ಮಗುಟೌ್‌ಮೆಂದರಸನಂ ಮಗುಟ್ಸ್‌ ಪರಿವಾರಜನಂ ಬೆರಸಿ ಮಹಾಟವಿಯ 
ತೊಟವು ನೋಲ್ಪ್ಬನ್ನೆಗಂ ಪರಿವಾರ ಜನಂಗಳ್‌ ಕುಮಾರನನಜಸಿ ಕಾಣದೆ ಬೇತಸ್ತು 
ಮಹೇಂದ್ರಸಿಂಹನಂ ಬಿಸುಟ್ಟು ಪೊಲಲ್ಲೆ ಪೋದರ್‌ | 


ಇತ್ತ ಮುಹೇಂದ್ರಸಿಂಹನೊರ್ವ್ವನೆ ನಾನಾವಿದ' ಗಿರಿಗಹನವಿಷಯ 
ವಿಷಮಪ್ರದೇಶಗಳುಮಂ ವ್ಯಾಧನಿವಾಸಂಗಳಂ ಯಥಾಶ್ರಮದಿಂದಂ ಕಟ್‌ದು ಪೋಗಿ 
ಪ್ರಿಯಂಗುಷಂಡಮೆಂಬ ವನಮನೆಯ್ದಿ ತದ್‌ ವನಮಧ್ಮಸ್ಥ ಗೃಹದೊಳಿರುಳಿರ್ದ ಮಿತ್ರನ 
ವಿಯೋಗದೊಳಪ್ಪ ದುಃಖದಿಂದಂ ಕಾರುಣ್ಮಮಾಗೆ ಪ್ರಳಾಪಂಗೆಯ್ದು ಅಟ್ಟು ದೇವತೆಯ ಮುಂದೆ 
ನಿದ್ರೆಗೆಯ್ದುಂ ಮನೋಹರಿಯೆಂಬ ಜಾವದಾಗಳ್‌ ಕರಣೀಶತಂಗಳಿಂ ಪರಿವೇಷ್ಟಿತನಾಗಿ ತಿಳಿನೀರ 
ಕೊಳದೊಳಗೆ ಕ್ರೀಡಿಸುವ ಸೊರ್ಕಾನೆಯುಮಂ ಫಲಭರಿತಮಾದ ಮಾವಿನ ಮರನುಮಂ 
ಕನಸಿನೊಳ್‌ ಕಂಡು ಮನೋರಥ ಸಿದ್ದಿಯಾಯ್ತೆಂದು ಒಸೆದು ಮಗುಟ್ಲು ನಿದ್ರಾವಶಗತನಾದನಂ 
ಕಂಡು ಕರುಣಿಸಿ ಭೂತಾಂಬರನೆಂಬ ವೆಂತರನತ್ತಿಕೊಂಡು ಪೋಗಿ 
ವಿಜಯಾರ್ಧಪರ್ವತಕ್ಕಾಸನ್ನಮಪ್ಪ ಭೂತರಮಣಮೆಂಬ ಬನದ ನಡುವಿನೊಳಿರ್ದ್ದ 
ಕ್ಷುಲ್ಲಕಮಾನಸಮೆಂಬ ಸರೋವರದ ತಡಿಯೊಳಿಕ್ಕಿ ಪೋದನ್‌ ಆಗಳಾತನುಂ ನೇಸಟ್‌ 
ಮೂಡುವಾಗಳ್‌ ತೂಂಕಡುಗೆಟ್ಟು ದೆಸೆಗಳಂ ನೋಟ್ಟಂ ಸಮುದ್ರದೊಳೋರಂತಪ್ಪುದಂ 
ಕೋಕನದ ಕುಮುದ ಕುವಳಯ ಕಲ್ಹಾರೇಂದೀವರಾದಿಗಳಿಂದಂ ಹಂಸ ಚಕ್ರವಾಕ ಬಳಾಕಾದಿ 
ಪಕ್ಷಿಗಣಂಗಳಿಂ ನೀರೊಳಗಾಡುತ್ತುಂ ಮುಳುಗುತ್ತುಂ ನಾನಾ ಪ್ರಕಾರದಿಂದವಬುಲಿವ 
ದನಿಗಳಿಂದಮತಿರಮಣೀಯಮಪ್ಪ ಕೊಳನಂ ಕಂಡಾದಮಾನುಂ ವಿಸ್ಮಯಚಿತ್ತನಾಗಿಯಾ 
ಭೂತರಮಣಮೆಂಬ ವನಮನಶೋಕ ಪುನ್ನಾಗ ವಕುಲ ತಿಲಕ ಚಂಪಕ ಸಹಕಾರ ಲವಂಗ 
ಕ್ರಮುಕ ನಾಳಿಕೇರ ನಾಗವಲ್ಲೀ ಪೀನದ್ದದ್ರುಮ ಷಂಡಮಂಡಿತನಿಂದ್ರವನದೊಳೋರಂತಪ್ಪದಂ 
ನೋಡುತ್ತುಂ ತೊಟಲ್ವಾತಂಗನುಕೂಲಮಪ್ಪ ಶಕುನ ನಿಮಿತ್ತಂಗಳಂ ಕಂಡಿಂದಮೋಘಮೆನ್ನ 
ಸ್ವಾಮಿಯಂ ಕಾಣ್ಸನೆಂದು ಸಂತುಷ್ಟ ಚಿತ್ತನಾಗಿಯಾ ಬನದ ನಡುವೆ ತೊಟಲ್ವೊಂ ಮೃದು 
ಮಧುರ ಗಂಭೀರ ಧ್ವನಿಯೊಳ್‌ ಕೂಡಿದ ಮೃದಂಗ ವಂಶ ತಾಳಾದಿಗಳಂ ಧ್ವನಿಗಳಂ 
ಮಂದ್ರತಾರಲಯಾನ್ವಿತಮಾಗೆ ಕಿವಿಗಂ ಮನಕ್ಕಂ ಸೊಗಯಿಸುವಂತಪ್ಪ ಪಾಡುವ ಪಾಟಮುಮಂ 
ಕೇಳ್ದು ಹರಿ ಚಂದನ ಕಾಳಾಗರು ಮಲಯಜ ತುರಷ್ಕರಾದಿಗಳ ಕಂಪು ಬಂದು ತೀಡಿದೊಡಿದು 
ದೇವತಾ ನಿವಾಸಮಕ್ಕುಮೆಂದು ಬಗೆದು ಭಯಾಶ್ಚರ್ಯದಿಂದ ವ್ಯಾಕುಲಿತ ಮನದೊನಾಗಿ 
ಇನ್ನಿದನಮೋಘಂ ನೋಟ್ಟೆನೆಂದಾ ದೆಸೆಗಾಗಿ ಸಲ್ಹೊನಂ ಕನತ್ಮನಕ ವಿನಿರ್ಮಿತಮಂ 


೫೦ / ಆರಾಧನಾ ಕರ್ಣಾಟಟೀಕಾ 


ನಾನಾಮಣಿಗಣಪಿನದ್ದಮಂ ಚಳತ್‌ಕೇತು ಪತಾಕಾದ್ಮಮಂ ವಿದ್ಯಾಧರ ಯುವತೀ 
ಜನಕ್ರೀಡನಾರ್ಥಮಪ್ಪ ಪ್ರಾಸಾದಮಂ ಕಂಡು ವಿಸ್ಮಯ ಚಿತ್ತನಾಗಿಯದಜ ಸಮೀಪಕ್ಕೆ 
ಸಾರ್ದೊಂದು ಮರನಂ ಮಜೆಗೊಂಡು ನೋಲ್ಪಂ ತತ್ಪುರಃ ಸ್ಲಿತಮಪ್ಪ ಮಣಿ ಮಂಟಪದೊಳ್‌ 
ದಿವೃಸ್ತ್ರೀಜನಂಗಳ್‌ ವಿಳಾಸದಿಂ ಚಾಮರಮಿಕ್ಕೆ ದಿವೃಶಯ್ಕಾ ತಳದ ಮೇಗಿರ್ದ್ದು ನಾಟಕಮಂ 
ನೋಟ್ಪಿ ಕುಮಾರನಂ ಕಂಡು ಹರ್ಷಚಿತ್ತದಿಂದಂ ಕುಸುಮಿತ ಕದಂಬವೃಕ್ಷಂಬೊಲ್‌ ಕಂಟಕಿತ 
ರೋಮಾಂಚಿತಗಾತ್ರನಾಗಿ ಪರಿದು ಬರ್ಪೊನಂ ಕಂಡಿದಿರೆಯ್ದೆಯಾತನುಂ ಕುಮಾರನ 
ಚರಣಾರವಿಂದಂಗಳ್ಲೆರಗಿ ಬಿರ್ದು  ಮೂರ್ಚಾಗತನಾದೊಡಾಗಳ್‌ 
ಶೀತಳಕ್ರಿಯೆಗಳಿಂದೆಟ್ಟತ್ತಖುದಿಂಗಳಿಂಗೆ ಕಂಡೆಂ ಸ್ವಾಮಿ ನಿನ್ನಂ ನಂಬಿರ್ದೆನಾನೆಂದು ಮಹಾ 
ದುಃಖದಿಂದಟ್ಟನಂ ಸಂತವಿಸಿ ವಿಪುಳಶ್ರೀಯೆಂಬ ವಿದ್ಕಾಧರ ವಿಳಾಸಿನಿಯಂ ಕರೆದಿಂತೆಂದು 
ಪೇಟ್ದಿನ್‌ ಎನ್ನ ಸಹೋದರನೆಂತುಂ ಶ್ರಮದಿಂ ನೀಗಿ ಸುಖದಿಂ ತಣಿದೊನಕ್ಕುಮಂತಾಗೆ 
ಸ್ಮಾನಪಾನಬಭೋಜನಾದಿಕ್ರಿಯಗಳಂ ಬೇಗಂ ಮಾಡೆಂದು 
ಪೇಲ್ದೊಡಾಕೆಯುಮಂತೆಗೆಯೈೆನೆಂದಾತನಂ ಮಹಾವಿಭೂತಿಯಿಂದಂ ವಿದ್ಯಾಧರ ವಿಳಾಸಿನಿ 
ಮಜ್ಜನಂಬುಗಿಸಿ ದಿವ್ಕಾಹಾರಮನೂಡಿ ವಸ್ತ್ರಾಭರಣ ಗಂಧ ಮಾಲ್ಕಾದಿ ತಾಂಬೂಲಾದಿಗಳಿಂ 
ತಣಿಪಿದಾಗಳಾತನುಂ ಮುನ್ನಿನ ದುಃಖಮೆಲ್ಲಮಂ ಮಣಿದು ಮುನ್ನಂ ಕ್ಷೇಶಭಾಗಿಯಪ್ಪ ಪುರುಷಂ 
ಸ್ವರ್ಗಮನೆಯ್ದಿ ಮಾಅಪ್ಪೊಲೆಯಾಯ್ತಾಗಳಲ್ಲಿಂ ಬಂದು ಕುಮಾರನೋರಾಸನದೊಳಿರ್ದ್ದು 
ಸರ್ವಾಭರಣ ವಿಭೂಷಿತನಾಗಿ ನೇತ್ರ ಮನೋಹರಿಯಪ್ಪ ದಿವೃಸಭೆಯಂ ನೋಡಿ 
ವಿಸ್ಮಿತಚಿತ್ತನಾಗಿ ಇಂತೆಂದಂ ಸ್ವಾಮೀ ಬ್ರತ ಶೀಳೋಪವಾಸ ತಪಶ್ಚರಣ ಸನ್ಮಸನಾದಿ 
ಶುಬಾನುಷ್ಠಾನ ಕ್ರಿಯೆಗಳಿಂ ಸತ್ತುರುಷಂ ಮುಬವದೊಳ್‌ 
ದೇವಾಗಂನೆಯರ್ಕ್ಯಳೆಚೆಯನಕ್ಕುಂ ನೀನೀ ಭವದೊಳಿಂತಪ್ಪ ವಿಭವಮನೆಯ್ದಿದಿರಿದೆನಗೆ ಮಹಾ. 
ವಿಸ್ಮಯಮೆನೆ ಕುಮಾರನಿಂತೆಂದನ್‌ ಇವರ್ಗ್ಗಳ್‌ ದೇವಕನ್ನೆಯರಲ್ಲರ್‌ ವಿದ್ಕಾಧರಿಯರ್ಕ್ಶಳನೆ 
ಇವರ್ಗ್ಗಳಂ ನೀಮೆಂತು ಪೆತ್ತಿರೆಲ್ಲಿ ಮೇಣಾವ ಸ್ವರೂಪದಿಂ ಬಂದಿರಿದನೆನಗೆ ತಿಳಿಯೆ 
ಪೇಟಕಿಮೆನೆ ಕುಮಾರನಿರುಳೆಲ್ಲಮತಿರಂಜನೆಯೆಂಬ ನಾಟಕಮೆಂ ನೋಡಿ 
ನಿದ್ರಾಸುಖದೋಷಿಯಿರ್ದೊಂ ಕಮಳಮತಿಯೆಂಬ ವಿದ್ಯಾಧರ ವಿಳಾಸಿನಿಯಂ ವಿದಗ್ಗೆಯ 
ಕರೆದನ್ನ ಸಂಬಂಧಿಯಪ್ಪ ಕಥೆಯೆಲ್ಲಮಂ ಮಹೇಂದ್ರಸಿಂಹಂಗೆ ಪೇಟ್‌ ಎಂದು 
ನಿದ್ರಾವಶಗತನಾಗಿ ವಾಸಗೃಹಮಂ ಪೊಕ್ಕಂ ಇತ್ತಾಕೆಯುಂ ಆತಂಗಿಂತೆಂದು ಪೇಟಲ್ರಗುಲ್ಹಿಳ್‌ 


ಕುಮಾರನಿಂದಾರೂಢಮಪ್ಪ ದುಷ್ಟಾಶ್ಚಂ ಕುಮಾರನಂ ಕೊಂಡು ಮನೋವೇಗದಿಂದಂ 
ಗಿರಿವನ ದರಿ ನದೀ ಪ್ರದೇಶಂಗಳೊಳ್‌ ಮೂಲುದಿವಸಮಿರುಳುಂ ಪಗಲುಂ ಪರಿಯುತ್ತಿರ್ದ್ದುದು 
ಕರುಳ್ವಟ್‌ದು ತೆಗಲೆಯೊಡೆದು ಕಾಲಂ ಗೆಯ್ದತ್ತಾಗಳ್‌ ಕುಮಾರನುಂ ಪಸ್ಥಿವುಂ ನೀರಟಕ್ಕೆಯಿಂದಂ 
ಬಾಧಿಸೆ ಪಟ್ಟು ಬಸಮಟ್‌ದು ಪಿರಿದೊಂದಾಲದ ಮರದ ಕೆಳಗೆ ಶಿಳಾತಳದ ಮೇಗೆ 
ಪಟ್ಟಿರ್ದನಾಗಳ್‌ ಅಲ್ಲಿಯಾವಟವೃಕ್ಷ ನಿವಾಸಿಯಪ್ಪ ಮನೋಹರನೆಂಬ ಯಕ್ಷಂ ಕಂಡು ಈ 
ಪುರುಷಂ ಸಕಳ ಚಕ್ರವರ್ತಿಯಪ್ಪನೆಂದಖೌದು ಗಂಧೋದಕಮಂ ಮೇಗೆ ತಳಿದು ತಂಗಾಳಿಯಂ 


ಆರಾಧನಾ ಕರ್ಣಾಟಟೀಕಾ / ೫೧ 


ವಿಗುರ್ವ್ವಿಸಿ ದೇಹಕ್ಕಾಪ್ಕಾಯನಂ ಮಾಡೆ ಸುವರ್ಣಭಾಜನದಿಂದಾಮೋದ ಸುಗಂಧಮಪ್ಪ 
ಕೋಡುವ ನೀರನಾತಂಗೆ ಕುಡಿಯಲ್ಕೆಟ್‌ದನಾಗಳ್‌ ಕುಮಾರಂ ನೀನಾರ್ಗ್ಗಿೀ ನೀರನೆಲ್ಲಿಂ 
ತಂದಯ್‌ ಪೇಲಖೆಂದು ಬೆಸಗೊಂಡೊಡಾತನಿಂತೆಂದನಾನೀ ವಟವೃಕ್ಷ ನಿವಾಸಿಯೆಂ 
ಮನೋಹರನೆಂಬ ಯಕ್ಷನೆಂ ಕುಲ್ಲಕ ಮಾನಸಮೆಂಬ ಸರೋವರದಿಂ ತಂದೆನೀ ನೀರನೆನೆ 
ಅಂತಪ್ಪೊಡೆ ನೀನೆನ್ನನಾ ಕೊಳಕ್ಕೊಡಗೊಂಡು ಪೋಗಲ್ಲಿಯಾ ನೀರಂ ಮಿಂದು 
ಕುಡಿದೊಡಲ್ಲದೆನಗೆ ನೀರಟ್ಸ್‌, ಕಿಡದೆಂದು ಪೇಟ್ಮೊಡೆ ಕುಮಾರನನೆತ್ತಿಕೊಂಡು ಪೋಗಿ 
ಯಕ್ಷನಾ ಸರೋವರದ ತಡಿಯೊಳಿಳಿಪಿ ಪೋದನ್‌ ಆಯವಸರದೊಳ್‌ ಸಿತಯಕ್ಷನೆಬಂ 
ವೆಂತರದೇವಂ ಕುಮಾರನ ಪೂರ್ವಭವದ ವೈರಿ ಭೌಮವಿಹಾರಕ್ಕೆ ಬಂದು ಕುಮಾರನಂ ಕಂಡು 
ಕ್ರೋಧಾಗ್ನಿ ಪೆರ್ಚ್ಚ ಭೈರವ ರೂಪಧಾರಿಯಾಗಿ ಕಳ ಕಳ ಧ್ವನಿಯಿಂದಂ ಗರ್ಜಿಸಿ ಬರ್ಪೊನಂ 
ಕಂಡಾಗಳ್‌ ಸಿಂಹನಾದಂಗೆಯ್ದು ಖಟ್ಲಸನ್ನಿಭಮಪ್ಪ ಮಹಾಶಿಲೆಯಂ ಕಿತ್ತೆತ್ತಿಕೊಂಡು 
ಪ್ರತಿರಾಕ್ಷಸಂಬೊಲ್‌ ನಿಂದ ಕುಮಾರನಂ ನೋಡಿ ವ್ಯಂತರದೇವಂ ನಾಗಪಾಶದಿಂ ವೇಷ್ಟಿಸಿದೊಡೆ 
ಕುಮಾರಕನದಂ ಹಸ್ತತಳದಿಂ ಪಜಯೆ ಪೊಯ್ದನಾಗಳಾ ದೇವಂ ನಾನಾವಿಧ ಮಾಯಾ 
ಯುದ್ದಂಗಳಿಂ ಕಾದೆ ಕುಮಾರನುಂ ಯಷ್ಟಿ ಮುಷ್ಟಿ ಪ್ರಹಾರಾದಿಗಳಿಂ ಗೆಲ್ಜಿರ್ದೊನನೆತ್ತಿಕೊಂಡು 
ಸಮುದ್ರದ ಬಡವಾಮುಖದೊಳಿಕ್ಕಿ ಕೊಲ್ಪನಮೋಘಮಂದು ನೆಲದಿಂದುರ್ಬಿ ಬಂದಾಕಾಶಕ್ಕೆ 
ನೆಗಪಿದೊನ ಸ್ಕಂಧನಂ ತಿವಿದೊಂ ಕುಮಾರನುಂ ಅವೃಷ್ಟಿ ವಜ್ರಘಾತಂಬೊಲಪ್ಪ ಮುಷ್ಟಿಯಿಂ 
ದಿವ್ಮ ಪುರುಷನ ಹಸ್ತಪ್ರಹಾರಮೆಂಬ ಮಹಾ ಮುದ್ರಾಪೀಡೆಯಿಂ ತ್ರಸ್ತಾಭಿಭೂತನಾಗಿ 
ಬೆನ್ನಿತ್ತೋಡಿದನಾಗಳ್‌ ತನ್ನಿವಾಸಿಗಳಪ್ಪ ಯಕ್ಷ ಕಿನ್ನರಾದಿಗಳ್‌ ಮಸ್ತಕದೊಳ್‌ ನೃಸ್ತ 
ಹಸ್ತರ್ಕಳಾಗಿ ಜಯ ಜಯ ಶಬ್ದಂಗಳಿಂದಂ ಪುಷ್ಪಾದಿಗಳಿಂದಂ ಕುಮಾರನಂ ಪೂಜಿಸಿದರ್‌ 
ಆ ಅವಸರದೊಳಿಂದ್ರಪ್ರಭನೆಂಬ ವಿದ್ಮಾಧರಂ ಬಂದು ಕುಮಾರನ ಚರಣಾರವಿಂದಂಗಳ್ಗೆಅಗಿ 
ಪೊಡೆವಟ್ಟಿಂತೆಂದನ್‌ ಸ್ವಾಮೀ ಮೂವತ್ತಾಜು ವರುಷಂ ನಿನ್ನೀಬರವನಾನೆನ್ನರಸನ ಬೆಸದಿಂ 
ಪಾರುತ್ತಿರ್ದ್ದ್ವ೯ಂ ನೀನೆನ್ನ ಭಾಗ್ಯದಿನಿಲ್ಲಿಗೆ ಬಂದೈ ಏಜು ವಿಮಾನಮನೆನೆ ಅಂತೆಗೆಯ್ದನೆನ್ನ 
ಬಯಕೆಯಂ ತೀರ್ಚ್ಜ್ಬಿದ ಬಲ್‌ಕ್ಕೇಟುವೆನೆಂದು ಕೊಳನಂ ಪೊಕ್ಕು ಸ್ಟೇಚ್ಛೆಯಿಂ ಕ್ರೀಡಿಸಿ 
ಪೊಜಿಮಟ್ಟನನಾ ಖೇಚರಂ ಕೊಂಡು ಪೋಗಿ ತದ್ವನದೊಳತಿ ರಮಣೀಯಮಪ್ಪ 
ಪ್ರದೇಶದೊಳಾಡುತ್ತಿರ್ದ್ದ ವಿದ್ಕಾಧರಕನ್ನೆಯರ್ಕ್ಶಳ ಪಕ್ಕದಿರಿಸಿ ಪೋದನ್‌ ಇತ್ತ ಖೇಚರ 
ಕನ್ನಯರ್ಕ್ಕಳ ಕಣ್ಣಳೆಂಬ ಮೀನ್ಗಳ್‌ ಕುಮಾರನ ರೂಪಮೆಂಬ ಗಾಳದಿಂ ತೆಗೆಯೆಪಟ್ಟು 
ತಪನ ತಾಪನ ದಹನ ವಿಮೋಹನ ಮರಣ ಸ್ವರೂಪದ ಕಾಮಶರಂಗಳವರ್ಗ್ಗಳೆರ್ದ್ದ್ವೆಯನುರ್ಚ್ಚ 
ಪೋಗಿ ಪರವಸೆಯರಾಗಿ ಮಲುಗಿದಲುನೀರ ಮೀಂಗಳ್ಬೊಲಾದರಿದೇಂ ಚೋದ್ಕಮೋ ಕುಸುಮ 
ಬಾಣನ ಬಿಲ್ಲ ಬಲ್ಮೆ 


ಶ್ಲೋಕ॥ ಅಹೋ ಧನುಷಿ ಕೌಶಲ್ಕಂ ಮನ್ಮಥಸ್ಮ ಮಹಾತ್ಮನಃ 
ಅಸ್ಪೃಶ್ಶನ್ನಪಿ ಗಾತ್ರಾಣಿ ಛಿನತ್ತಂತರ್ಗತಂ ಮನಃ ॥ 


೫೨ / ಆರಾಧನಾ ಕರ್ಣಾಟಟೀಕಾ 


ಇವರ್‌ ಮನ್ಮುಖ ನಿರೀಕ್ಷಣದೊಳಾಸಕ್ತೆಯರಾಗಿರ್ದ್ದರಾಗಳಾ ಇಂದ್ರಪ್ರಭನೆಂಬ 
ವಿದ್ಕ್ಯಾಧರಂ ಪ್ರಿಯಸಂಗಮಮೆಂಬ ಪೊಟಲನೆಯ್ದಿ ಭಾನುವೇಗನೆಂಬ ವಿದ್ಮಾಧರಂಗೆ 
ಪೇಟ್ಲಿನಾದೇಶ ಪುರುಷನಂ ತಂದು ಭೂತರಮಣದ ಜ್ಯೋತಿರ್ವಿತಾನಮೆಂಬ 
ಮಣಿಮಂಡಪದೊಳ್‌ ಕನ್ನೆಯರ ಪಕ್ಕದಿರಿಸಿ ಬಂದೆನೆನೆ ಆಗಳಾತಂಗೆ ತಣಿವಿನೆಗಂ 
ತುಷ್ಟಿದಾನಮಂ ಕೊಟ್ಟು ವಿಪುಳಶ್ರೀಯೆಂಬ ಖೇಚರಿಯಂ ಕರೆದಿಂತೆಂದಂ ಶೀಘ್ರಂ ಪೋಗಿ 
ಕೀರ್ತಿಧವಳಂಗೆ ಭೋಜನಾದಿ ವಿಧಿಯಂ ಮಾಡೆಂದು ಪೇಯ್ಲೊಡಾಕೆಯುಮಂತೆ ಗೆಯ್ದೆನೆಂದು 
ಸಪರಿವಾರಂ ಬೆರಸಿ ಬಂದಾತಂಗೆ ಮಜ್ಜನ ಭೋಜನ ಪ್ರಸಾಧನಾದಿಗಳಂ ಮಾಡಿಸುತ್ತಂ 
ಮತ್ತೀಕುಮಾರನಂ ದಿವ್ಕ್ಯ ಶಯ್ಕಾತಳದೊಳ್‌ ಸುಖದೊಳಿರಿಸಿ ಅನಂಗಸುಂದರಿಯೆಂಬ 
ವಿದ್ಕಾದರಿಯನಾಡವೇಟ್ದು ನಾಟಕಮನಭಿನಯಿಸುತ್ತುಂ ಕುಮಾರನ ಮುಂದೆ 
ವಿನಯಾನ್ವಿತೆಯಾಗಿರ್ದೊಳಂ ಕುಮಾರಂ ನೋಡಿ ಇಂತೆಂದಂ ನೀಮೆನಗೀ ದೃಗ್‌ 
ವಿಧಮಪ್ಪುಪಕಾರಮನೇಕೆ ಗೆಯ್ದಪ್ಪಿರ್‌ ನೀಮಾರ್ಗೇೇನೆಂದು ಬೆಸಗೊಂಡೊಡಾಕೆಯಿಂತೆಂದಳ್‌ 


ಕೇಳ್‌ ಪೇಟಕಹ್ಕೆಂ ಸ್ವಾಮೂ ವಿಜಯಾರ್ಧ ಪರ್ವತದೊಳ್‌ ಪ್ರಿಯಸಂಗಮ 
ಪುರಾಧಿಪನಪ್ಪ ಭಾನುವೇಗನೆಂಬ ವಿದ್ಕಾಧರಂ ಶ್ರೀಮಾಲೆ 'ಮೊದಲಾಗೊಡೆಯ 
ಮಹಾದೇವಿಯರೆಣ್ಬರವರ್ಗೆ ಪುಟ್ಟಿದೊರೀ ಎಣ್ಬರುಂ ಕನ್ನೆಯರ್ಕ್ಶಳ್‌ ಲಕ್ಷ್ಮೀಮತಿ ಕನಕಕಾಂತೆ 
ಮಂದರಸೇನೆ ಅಳಕೆ ಅಳಂಬುಸೆ ಹೇಮವತಿ ಹೇಮಮಾಳಿನಿ ವಿಜಯಾರ್ಧವತಿ ಎಂದೀ 
ಪೆಸರ್ಗಳನೊಡೆಯರೆಣ್ಬರುಂ ಮಕ್ಕಳನಾರ್ಗ್ಗೆ ಕುಡುವೆನೆಂದೊಂದು ದಿವಸಂ - ನೈಮಿತ್ತಿಕನಂ 
ಭಾನುವೇಗಂ ಬೆಸಗೊಂಡೊಡಾತನಿಂತೆಂದಂ ಕ್ಲುಲ್ಲಕ ಮಾನಸಮೆಂಬ ಕೊಳದೊಳ್‌ 
ಸಿತಯಕ್ಷನೆಂಬ ದೇವನಂ ಸಂಗ್ರಾಮದೊಳಾವಂ ಗೆಲ್ಲುಮಾತಂಗೆ ಕೂಸುಗಳಂ ಕುಡಿಮೆಂದು 
ಪೇಟ್ದಿನದಖಔಂ ನೀನೆಮ್ಮ ಸ್ವಾಮಿಯೆಂದು ಪೇಲ್ದಿ ವರಸದೊಳ್‌ ಮಹಾ ವಿಭೂತಿಯಿಂ ಬರ್ಪ 
ಖೇಚರೇಂದ್ರನಂ ತೋಜ್‌ದೋಡೀತಂ ನಿಮ್ಮ ಮಾವನೆಂದಾಗಳ್‌ ಕುಮಾರನುಮಿದಿರೆಲ್ಹು 
ತದ್‌ಯೋಗ್ಯಮಪ್ಪ ವಿನಯಮಂಗೆಯ್ದಿರ್ದ್ವೊನಂ ವಿದ್ಕಾಧರೇಂದ್ರಂ ಕುಮಾರನಂ ನೋಡಿ 
ತ್ರಿಭುವನಕ್ಕಲ್ಲಂ ತಿಲಕಮಾಗಿರ್ದ್ದಳಿಯನಂ ನಾನೆ ಪೆತ್ತೆನೆಂದಾದಮಾನುಂ ಸಂತುಷ್ಟಚಿತ್ತ ನಾಗಿ 
ಕುಮಾರನಂ ಕೊಂಡು ಪೋಗಿ ತನ್ನ ಪೊಟಲಂ ಪೊಕ್ಕಾ ದೆವಸದೊಳೆಣ್ಬರ್‌ ಕನ್ನೆಯರ್ಕ್ಯಳಂ 
ಕೈನೀರೆರೆದು ಕುಮಾರಂಗೆ ಕೊಟ್ಟಂ ಕುಮಾರನುಂ ದಿವ್ಮಾಂಗನೆಯರ್ಕ್ಯೃಳುಂ ತಾನುಂ ಪ್ರಾಸಾದದ 
ಮೇಗೆ ಶಯ್ಕಾತಳದೊಳ್‌ ಸುಖದಿಂದೊಂದಿದನಾಗಳೊಂದು ವನದೇವತೆ ಬಂದು 
ಸುನಂದೆಯೆಂಬ ಕನ್ನೆಯ ದುಃಖಮಂ ಕಾಣಲಾಜದೆ ಕರುಣಿಸಿ ಕುಮಾರರನೆತ್ತಿಕೊಂಡು ಪೋಗಿ 
ಹರಿಕೂಟಿಮೆಂಬ ಪರ್ವತದ ಜ್ಕೋತಿರ್ವನದೊಳ್‌ ದಿವ್ಯ ಶಯ್ಕಾತಳಮಂ ವಿಗುರ್ವ್ವಿಸಿ 
ಯದಣ ಮೇಗೆ ಕುಮಾರನನಿಟ್ಟು ಪೋದೊಡಾತನುಂ ಪ್ರಭಾತಸಮಯದೊಳೆಟ್ಟಿತ್ತು ದೆಸೆಗಳಂ 
ನೋಟ್ಟೊನಾ ವನಮುಮಂ ತನ್ನಿರ್ದ್ದ ಲತಾಮಂಟಪಮುಮಂ ನೋಡಿ ಎನಗಿದು 
ಮಹಾವಿಸ್ಮಯಂ ರಾತ್ರಿ ಖೊಳ್‌ ವಿವಾಹ ಕಲ್ಕಾಣಮೆನಗೆ ಸ್ಪಪ್ನದೊಳಾದುದೋ 


ಆರಾಧನಾ ಕರ್ಣಾಟಟೀಕಾ / ೫೩ 


ನಿರುತಮೆಯಾದುದೋ ಎಂದು ಸಂದೇಹಚಿತ್ತನಾಗಿ ತನ್ನ ಕೈಯೊಳ್‌ ಕಟ್ಟಿರ್ದ್ದ ಕಂಕಣಮಂ 
ನೋಡಿ ಕಂಡು ಕುಮಾರನಿಂತೆಂದು ಬಗೆದಂ 


ಶ್ಲೋಕ॥ ಭವಿತವ್ಮಂ ಭವತ್ಮೇವ ಕರ್ಮಣಾಮೇಷ ನಿಶ್ಚಯಃ 
ವಿಪತ್ತೌ ಕಿಂ ವಿಷಾದೇನ ಸಂಪತ್ತೌ ವಿಸ್ಮಯೇನ ಕಿಂ ॥| 


ಎಂದಿಂತು ವಸ್ತು ಸ್ವರೂಪಮಂ ಕುಮಾರಂ ಬಗೆಯುತ್ತಿರ್ಪಿನೆಗಂ ದೂರಾಂತರದೊಳ್‌ 
ಸಂಭನ್ನಮಾಗುತ್ತಿರ್ದ್ದ ವನದೊಳಿರ್ದ್ದ ಕನ್ನೆಯಿಂತೆಂದು ಪುಯ್ಯಲಿಟ್ಟಳ್‌ ಸಾಕೇತಪುರಾಧಿಪನಪ್ಪ 
ಸುರಥನೆಂಬರಸಂಗಂ ಚಂದ್ರಯಶೆಯೆಂಬ ಮಹಾದೇವಿಗಂ ಪುಟ್ಟಿದೆಂ ಸನತ್ಕುಮಾರನ 
ಭಾರ್ಯೆಯೆನ್‌ ಸುನಂದೆಯೆನ್‌ ಎನ್ನನನ್ಮಾಯದಿಂ ವಜ್ರವೇಗನೆಂಬ ವಿದ್ಯಾಧರಂ ತಂದಂ 
ಕಿನ್ನರ ಕಿಂಪುರುಷ ಗರುಡ ಗಾಂಧರ್ವ ಯಕ್ಷ ರಾಕ್ಷಸಾದಿ ದೇವರ್ಕೃಳಿರಾ ವಿದ್ಯಾಧರರ್ಕ್ಕಳಿರಾ 
ಶರಣಾಗಿಮಾರಪ್ಪೊಡಮೆನ್ನಂ ರಕ್ಷಿಸಿಮೆಂಬ ಕಾರುಣ್ಮಸ್ವರಮಂ ಕೇಳ್ದಾಶ್ಚರ್ಯಮನದೊನಾಗಿ 
ದೆಸೆಯಂ ನೋಡಿ ಸಲ್ವೊಂ ಸ್ಪಟಿಕ ಮಯಮಪ್ಪ ಶಿಳಾಗೇಹದ ಕೆಳಗಿರ್ದ್ದ ಯಕ್ಷಕನ್ನೆಯಂ 
ಕಂಡು ನೀನಾರ್ಗ್ಗೇನೆಂಬೆಯಾ ಸನತ್ಕುಮಾರನಾರ್ಗ್ಗೆಂದು ಕುಮಾರಂ ಬೆಸಗೊಂಡೊಡಾಕೆ 
ಇಂತೆಂದು ಪೇಟ್ದಿಳ್‌ 


ಅಯೋದ್ಯಾಪುರಮನಾಳ್ಟೊಂ ಸುರಥನೆಂಬೊನರಸನಾತನ ಮಹಾದೇವಿ 
ಚಂದ್ರಯಶೆಯೆಂಬೊಳಾ ಇರ್ವ್ವರ್ಗ್ಗಂ ಪುಟ್ಟಿದೆಂ ಸುನಂದೆಯೆಂಬೆಂ ಸನತ್ಕುಮಾರಂಗೆ 
ಗರ್ಭದೊಳಿರ್ದ್ದಂದೆ ನಿವೇದಿಸೆ ಸಂದೆನ್ನಂ ಮದನೋದ್ಯ್ಕಾನದೊಳುಯ್ಕಲಾಡುತ್ತಿರ್ದೊಳಂ 
. ಭೌಮವಿಹಾರಾರ್ಥಂ ಬಂದು ವಜ್ರವೇಗನೆಂಬ ವಿದ್ಮಾಧರಂ ಕಂಡೆನ್ನನೆತ್ತಿಕೊಂಡು ಪುಯ್ಕಲಿಡೆ 
ಯಿಡೆಕೊಂಡು ಬಂದನಿಂದಿಂಗೇಟು ದಿವಸಮುಂಟು ಮತ್ತಾ ಸನತ್ಕುಮಾರನೆಂಬೊಂ 
ಹಸ್ಸಿನಾಪುರಮನಾಳ್ವೊಂ ವಿಶ್ವಸೇನಮಹಾರಾಜನೆಂಬೊನರಸನಾತನ ಮಹಾದೇವಿ 
ಸಹದೇವಿಯೆಂಬೊಳಾ ಇರ್ವ್ವರ್ಗ್ಗಂ ಪುಟ್ಟಿದಂ ಸನತ್ಕುಮಾರನೆಂಬೊನೆಂದು ಪೇಯ್ಲೊಡಾ 
ಕುಮಾರನೆಂದನ್‌ ಆತನಂ ಕಂಡೊಡೇನಜೆವೋ ಎಂದು ಬೆಸಗೊಂಡೊಡೆ ಸುನಂದೆಯಿಂತೆಂದಳ್‌ 
ಎನ್ನ ತಂದೆ ವಿಶ್ವಸೇನ ಮಹಾರಾಜನೊಳಪ್ಪ ಮಿತ್ರಸಂಬಂಧದಿನೊಂದು ದಿವಸಂ ಹಸ್ತಿನಾಪುರಕ್ಕೆ 
ಪೋಗಿ ಕುಮಾರನಂ ಕಂಡಾತನ ರೂಪಂ ಪಟದೊಳ್‌ ಬರೆದು ತಂದಾ ರೂಪನೆಲ್ಲಾ ಪೊಖ್ರಂ 
ನೋಟ್ಟ್‌ನುಂ ಬರೆವೆನುಂ ಭಾವಿಸುತ್ತಿರ್ಪೆನಪ್ಪುದಜ್‌ಂದಟ್‌ವೆನಾ ರೂಪುಂ ನಿಮ್ಮನೆ 
ಪೋಲ್ಕುಮೆನೆ ಅಂತಪ್ಪೊಡಾಂ ಸನತ್ಕುಮಾರನಪ್ಪೆನೆಂದಾಗಳ್‌ ಹರ್ಷ ರೋಮಾಂಚ ಕಂಚುಕಿತೆ 
ವಿಕಸಿತ ವದನೆಯಾಗಿಯಜಪ ಬಳ್ಳಿ ಕಾಲ್ತೊಡರ್ದ್ವತ್ತೆ ಬಂತೆ ವೊಲಾಯ್ಕೆನ್ನ ಭಾಗ್ಮದಿಂದಂ 
ಸ್ಟಾಮೂ ನೀಮಿಲ್ಲಿಗೆ ಬಂದಿರಾ ವಜ್ರವೇಗಂ ತನ್ನ ತಂಗೆಯನೆನಗೆ ಕಾಪಿಟ್ಟು ತನ್ನ ಪೊಟಲ್ಗೆ 
ನಿದ್ರಗೆಯ್ಕೆ ಪೋದನಾಕೆಯುಂ ಜಳಕ್ರೀಡೆಗೆ ವೋದಳವಳ್‌ ಬಾರದನ್ನೆಗಂ ಬೇಗಂ ಪೋಪಮೆನೆ 
ಕೇಳ್ದು ಕುಮಾರನಿಂತೆಂದನಂಜದಿರ್ನಿನ್ನಂ ತಂದೊನನಮೋಘಂ ಮೃತ್ಸುಮುಖಕ್ಕೊಯ್ದಲ್ಲದೆ 
ಪೋಗೆನೆನೆ ಭಯದಿಂ ನಡುಗಿ ಇಂತೆಂದಳಾತನಾಕಾಶಗಾಮಿ ನೀಮೆಂತು ಕೊಲ್ವಿರೆನೆ ಕುಮಾರಂ 


೫೪ / ಆರಾಧನಾ ಕರ್ಣಾಟಟೀಕಾ 


ನಕ್ಕಿಂತೆಂದಂ ಆಕಾಶಗಾಮಿಯಪ್ಪ ಕಾಗೆಯನೇಂ ಕೊಲ್ಬುದಬ್‌ದೇ ಎಂದು ನುಡಿಯುತ್ತಿರ್ಪೃನ್ನೆಗಂ 
ವಜ್ರವೇಗನ ಬರವಂ ಕಂಡು ಕನ್ಶೆಯಂಜಿ ಪ್ರಾಸಾದದೊಳಗೆ ಪೋಗಿ ಪೊಕ್ಕಿರ್ದ್ದಳ್‌ 


ಖೇಚರನುಂ ಕುಮಾರನಂ ಕಂಡು ಪುರುಡಿಂ ಮುಳಿಸು ಪೆರ್ಚ್ಚೆಯೆನ್ನ ಪೆಂಡತಿಯೊಡನೆ 
ನುಡಿಯುತ್ತಿ ರ್ದ್ವೊನನಮೋಘಂ ಕೊಲ್ವೆನೆಂದು ಕಿಟ್ಟ ಬಾಳ್ಟೆರಸು ಬಂದೆಜಗಿ ಇಲೌದಾತನನೇಖಂ 
ಬಂಚಿಸಿ ಸಿಂಹಲಂಘನದಿಂ ಮೇಗೆ ನೆಗೆದು ವಜ್ರಸಮಾನಮಪ್ಪ ಕೈಯಿಂದಂ ಕುಮಾರನಾತನ 
ತೆಗಲೆಯಂ ತಿವಿದೊಡಾತನಲ್ಲಿ ತನ್ನ ವಿದ್ಯಾಧರಕರಣಮಂ ತೋರ್ಪ್ವಂಬೊಲೆ ಮೇಗುಚ್ಚಳಿಸಿ 
ಬೀಖ್ಹಾಗಳೆ ಮಡಿದಂ ಕುಮಾರನುಮಿಂತೆಂದು ಬಗೆದನೊರ್ವ್ವಂಗಿರ್ದ್ದ ಸ್ತ್ರೀಯ ಪಕ್ಕದೆ 
ಸತ್ಪುರುಷಂಗಿರಲ,ಕ್ಕುದಲ್ಲೆಂದು ಮುನ್ನೆ ತನ್ನಿರ್ದ್ದ ಲತಾಮಂಟಪದೊಳ್‌ ಪೋಗಿರ್ದ್ವನನ್ನೆಗಂ 
ಇತ್ತ ವಜ್ರವೇಗನ ತಂಗೆ ಸಂಧ್ಕಾವಳಿಯೆಂಬೊಳ್‌ ಮಾನಸ ಸರೋವರದೊಳ್‌ ಜಳಕ್ರೀಡೆಯಾಡಿ 
ಬರ್ಪ್ಕೊಳನ್ನೆಗಂ ತಮ್ಮಣ್ಣನುಂ ಸತ್ತುದಂ ಕಂಡು ಮೂರ್ಚ್ಚಾಗತೆಯಾಗಿ ಬಿಟ್ಟು 
ನೀಡಉಿಂದೆಟ್ಟತ್ತು ಕ್ರೋಧಾಗ್ನಿ ಪೆರ್ಚ್ಚ ಎಮ್ಮಣ್ಣನಂ ಕೊಂದ ದುರಾತ್ಮನಂ ಪಾತಾಳಮಂ 
ಪೊಕ್ಕಿರ್ದೊನಪ್ರ್ಪೊಡಮಜಅಸಿ ಕೊಲ್ಬೆನಮೋಘಮೆಂದು ಭಯಂಕರಮಪ್ಪ ರೂಪಂ ಕೆಯ್ಕೊಂಡು 
ದೆಸಗಳಂ . ನೋಟಕ್ಪೊಳನ್ನೆಗಮಾರುಮಂ ಕಾಣದೆ ಸುನಂದೆಯಂ 
ಬೆಸಗೊಂಡೊಡಾಕೆಯುಮಿಂತೆಂದಳ್‌ ದುಷ್ಟನಿಗ್ರಹ ಶಿಷ್ಟಪ್ರತಿಪಾಳನ ಸ್ವರೂಪದಿಂ ಪೃಥುವಿಯಂ 
ರಕ್ಷಿಸುವ ಸ್ವಾಮಿ ಚೋರ ಜಾರ ಪಾದರಿಗರ್ಕಳಂ ಕೊಲ್ಲದಿರ್ಕುವು 
ಎಂದೊಡಾತನಾವೊಮೆಲ್ಲಿರ್ದ್ದೊಂ ತೋಜಕಿಂದು ಬೆಸಗೊಂಡೊಡೆ ಸುನಂದೆಯುಂ ಪೋಗಿ 
ಕುಮಾರನಂ ತೋಜ್‌ದೊಡಾಕೆಯುಮಸಿ ಖೇಟಕ ಹಸ್ತೆಯಾಗಿ ವಿಭೀಷಣಮಪ್ಪ ರೂಪಮಂ 
ವಿಗುರ್ವ್ವಿಸಿ ಕೊಲ್ಫೆ ನೆಂದು ಸಾರ್ದೊಳ್‌ ಕುಮಾರನ ಸೌಷ್ಠವಮಂ ನೋಡಿ ಕ್ರೋಧಂ ಕೆಟ್ಟು 
ಸ್ನೇಹಂ ಪೆರ್ಚ್ಚ ಕಾಮಶರಂಗಳಿಂ ಪರವಶಹೃದಯೆಯಾಗಿ ಇಂತೆಂದು ತನ್ನೊಳ್‌ ಬಗೆದಳ್‌ 
ಎಮ್ಮಣ್ಣನುಂ ತನ್ನ ದೋಷದಿಂ ಸತ್ತೊನ್‌ ಈತಂಗೇನುಂ ದೋಷಮಿಲ್ಲೆಂದು ವಿಕಾರಮಪ್ಪ 
ರೂಪಮನುಪಸಂಹಾರಿಸಿ ತನ್ನ ಮುನ್ನಿನ ಸ್ವಾಭಾವಿಕಮಪ್ಪ ರೂಪಮಂ ಕೆಯ್ಕೊಂಡು ತಮ್ಮಣ್ಣನಂ 
ಸಂಸ್ಕಾರಿಸಿ ನೀರಿಟ್‌ದು ತದ್ದಿರಹಾನಳನಿಂ ಬೆಂದು ಕೊರಗೆ ಬಸಮಲಕಶಿದಿರ್ದ್ದ 
ಮೆಯ್ಕನೊಡೆಯೊಳ್‌ ಬಂದು ಸುನಂದೆಗಿಂತೆಂದಳ್‌ ನಿನ್ನ ಪ್ರಸಾದದಿಂ ಬಾಟಂ ನೀನೆ 
ಸೋದರಮುಂ ಕಲ್ಮಾಣಮಿತ್ರೆಯುಮಾದೆಯದಟ್‌ಂ ನೀನೀ ಕುಮಾರಂಗೆ ಪೋಗಿ ಇಂತೆಂದು 
ಪೇಟ್‌ ವಿಜಯಾರ್ಧಪರ್ವತದೊಳಗ್ರಮಂದಿರ ಪುರಾಧಿಪತಿಯಪ್ಪಶನಿವೇಗನೆಂಬ 
ವದ್ಯಾಧರಂಗಂ ವಿದ್ಕುತ್ಟಭೆಯೆಂಬ ಮಹಾದೇವಿಗಂ ಮಗಳ್‌ ಸಂಧ್ಯಾವಳಿಯೆಂಬೊಳ್‌ ನೀಮೆ 
ಶರಣೆಂದಿರ್ದೊಳಾಕೆಯಂ ನೀಮಮೋಘಂ ಕೈಕೊಳಲ್ವೇಟ್ಕುಮೆಂದು ಇಂತು ನುಡಿಯೆಂದು 
ಕಲ್ಪಿಸಿ ಅಟ್ಟಿದೊಡಾಕೆಯುಂ ಕುಮಾರಂಗೆ ತದ್‌ವೃತ್ತಾಂತಮೆಲ್ಲಮಂ ಪೇಟಸ್ಲೊಡಾತನುಂ 
ಪಿತೃಮಾತೃಗಳೀಯದ ಸ್ತ್ರೀಯರಂ ಕೈಕೊಳ್ಳುದೆನಗಯೋಗ್ಯಮೆಂದು ಮಜುಮಾತುಗೊಟ್ಟೊಡೆ 
ಸುನಂದೆಯೆಂಬೊಳ್‌ ಮಿತ್ರಸಂಬಂಧಿಗಳಪ್ಪ ಜನಂಗಳ್‌ ಮುಂತಿಟ್ಟು ಕುಷೆ ಕೊಳಲ್ಕಕ್ಕುದೆಂದು 


ಆರಾಧನಾ ಕರ್ಣಾಟಟೀಕಾ / ೫೫ 


ನ್‌ 


ನುಡಿದೊಡಂಬಡಿಸಿ ದಿವ್ಮ ದೇವತೆಗಳನೆ ಬಾಂಧವಜನಮಾಗೊಡೆಯಳಂ ಮಹಾ 
ವಿಭೂತಿಯಿಂದಂ ಪಾಣಿಗ್ರಹಣಪುರಸ್ಸರಂ ಸಂಧ್ಯಾವಳಿಯಂ ಕುಮಾರಂಗೆ ಕೊಟ್ಟಳಿಂತನ್ಕೋನ್ಮ 
ಸಂಬಂಧದಿಂ ಗಾಂಧರ್ವವಿವಾಹ ಕಲ್ಕಾಣದೊಳ್ಳೂಡಿ ಸುಖದಿಂದಿರ್ಪ್ವನ್ನೆಗಂ 


ಇತ್ತ ಅಶನಿವೇಗಂ ತನ್ನ ಮಗಂ ಪಿರಿದು ಪೊಟ್ಟು ಪೋಗಿ ತಡೆದನೆಂದು 
ಮಗನವಸ್ಥೆಯನಜ್‌ದು ಬಾ ಎಂದವಳೋಕಿನಿ ವಿದ್ಯಯನಾರಯ್ಯಲಟ್ಟಿದೊಡಾ ವಿದ್ಧೆಯುಂ 
ಪಾರಾವಥರೂಪದಿಂದಾರಯ್ದು ಪೋಪುದಂ ಸಂಧ್ಮಾವಳಿಯಟ್‌ದಿಂತೆಂದು ತನ್ನ ಭರ್ತಾರಂಗೆ 
ಪೇಟ್ಲುಂ ಸ್ವಾ ಮೊ ಎನ್ನ ತಂದೆ ವಿದ್ಮಾದ'ರನಾದಮಾನುಂ ಪ್ರಚಂಡಂ 
ಮಹಾಬಲಪರಾಕ್ರಮಾನ್ವಿತಂ ವಜ್ರವೇಗನ ಸಾವನಜೌ್‌ದಮೋಘಂ ನಿಮ್ಮ ಮೇಗೆ 
ಬರ್ಕ್ಕುಮದಟ್‌ಂ ನೀವೂ ಪ್ರಜ್ನ್ಞಪ್ತಿಯೆಂಬ ಮಹಾವಿದ್ಕೆಯಂ ಕೊಳ್ಳಿಮೆನೆ ಕುಮಾರಂ ನಕ್ಕು 
ಪ್ರಹಸಿತವದನನಾಗಿ ಖೇಚರರೆಂಬೆರಳೆಗಳಂ ನಿವಾರಿಸಲೈನಗೆ ವಿದ್ದೆಯುಂ ಬೇಟ್ಕುಮೆ 
ಎಂದೊಲ್ಲದಿರ್ದ್ದನ ಪಾದದ್ವಯಂಗಳ್ಗೆಅಗಿ ಪೊಡವಟ್ಟಮೋಘಂ ಕೊಳಲ್ವೇಟ್ಕುಮೆಂದು 
ಬಲಾತ್ಕಾರದಿಂ ವಿದ್ಧೆಯಂ ಕೊಟ್ಟೊ ಡಾ ಅವಸರದೊಳ್‌ ಮತ್ತಿತ್ತ ರಥನೂಪುರಚಕ್ರವಾಳ 
ಪುರಾಧಿಪತಿಯಪ್ಪ ಚಂದ್ರಯಶನೆಂಬ ವಿದ್ಮಾದ'ರಂಗಂ ವಿದ್ಮುದ್ವೇಗೆಯೆಂಬ 
ಮಹಾದೇವಿಗಂತಿರ್ವರ್ಗ ಪುಟ್ಟಿದರ್‌ ಚಂದ್ರವೇಗನುಂ ಭಾನುವೇಗನುಂ ಎಂಬರ್ಮ್ಯಕ್ಕಳಾಗಿ 
ಇಂತಿಷ್ಟ ವಿಷಯ ಕಾಮ ಭೋಗಂಗಳನನುಭವಿಸುತ್ತಿರೆ ಮತ್ತೊಂದು ದಿವಸಂ ನೃಪತಿ ಸಂಸಾರ 
ವೈರಾಗ್ಯಮಾಗಿ ಚಂದ್ರವೇಗನೆಂಬ ಪಿರಿಯ ಮಗಂಗೆ ರಾಜ್ಮಪಟ್ಟಂಗಟ್ಟಿ, ಕಿಲೌಯಾತನಪ್ಪ 
ಭಾನುವೇಗಂಗೆ ಯುವರಾಜಪಟ್ಟಮಂ ಕಟ್ಟೆ ಗುಣಧಧರೆಂಬ ಚಾರಣರಿಸಿಯರ ಪಕ್ಕದೆ 
ಜೈನದೀಕ್ಷೆಯಂ ಕೈಕೊಂಡು ಪಲಕಾಲಂ ತಪಂಗೆಯ್ದು ಸಮ್ಮೇದ ಪರ್ವತದೊಳ್‌ ಮೋಕ್ಷಕ್ಕೆ 
ವೋದರ್‌ ಮತ್ತಾ ಚಂದ್ರವೇಗಂಗೆ ನೂರ್ವ್ವರ್‌ ಪೆಣ್ಣೂಸುಗಳಾದರವರ್ಗ್ಗಳತಿಶಯ ರೂಪ 
ಲಾವಣ್ಮಮನೊಡೆಯರ್‌ ಅವರನಶನಿವೇಗಂ ತನ್ನಂ ಮಗಂ ವಜ್ರವೇಗಂಗೆ ಅನವರತಂ 
ಪಾಗುಡಮಂ ಪೆರ್ಗಡೆಗಳನಟ್ಟುತ್ತಿರ್ಕುಂ ಮತ್ತಂ ಪೆಜರುಂ ವಿದ್ಮಾಧರರ್ಕ್ಕಳನವರತಂ 
ಕೂಸುಗಳಂ ಬೇಡಿಯುಟ್ಟುತ್ತಿರೆ ಆರ್ಗ್ಗಂ ಕುಡಲೊಲ್ಲದೆ ಮತ್ತೊಂದು ದಿವಸಂ ಮಕ್ಕಳನಾರ್ಗ್ಗೆ 
ಕುಡುವಮೆಂದು ದೈವಜ್ಞ್ಜನಂ ಬೆಸಗೊಂಡೊಡಾತಂ ಇಂತೆಂದು ಪೇಟ್ಹಂ ಮಾನಸ 
ಸರೋವರದೊಳ್‌ ಸಿತಯಕ್ಸನಂ ಯುದ್ದದೊಳಾವೊಂ ಗೆಲೊಂ ಮತ್ತಶನಿವೇಗನ ಮಗಂ 
ವಜ್ರವೇಗನುಮಂ ಮುಷ್ಟಿ ಪ್ರಹಾರದಿಂ ಕೊಲ್ವೊಂ ಅಶನಿವೇಗನುಮಂ ಸಂಗ್ರಾಮದೊಳು 
ನಿಪಾತಿಸುವನಾವನೊರ್ವನಾತಂಗೆ ನಿಮ್ಮ ಮಕ್ಕಳಂ ಕುಡಿಮೆಂದು ದೇವಗುರುವೆಂಬ ನೈಮಿತ್ತಿಕಂ 
ಪೇಟ್ನಂ ಮತ್ತೆಯಾತನುಪದೇಶದಿಂದಂ ತಜೌಸಂದೊಂದೆ ಮನದೊನಾಗಿ ಸರ್ವಾಯುಧ 
ಸನ್ನದ್ಧನಾಗಿ ದಿವ್ಕರಥಂಬೆರಸು ಹರಿಶ್ಚಂದ್ರ ಚಂದ್ರಸೇನರ್ಕ್ಯಳೆಂಬ ಮಕ್ಕಳನಟ್ಟಿದೊಡವರ್ಗ್ಗಳುಂ 
ಬಂದು ಕುಮಾರಂಗೆಜಗಿ ಪೂಡವಟ್ಟು ಇಂತೆಂದರ್‌ ರಥನೂಪುರಚಕ್ರವಾಳಪುರೇಶ್ವರನಪ್ಪ 
ಚಂದ್ರವೇಗಂಗಂ ಮಣಿದೇವಿಗಂ ಪುಟ್ಟಿದೆವು ಹರಿಶ್ಚಂದ್ರಚಂದ್ರ ಸೇನರ್ಕ್ಶಳೆಮೆಂಬೆಮ್ಮಮ್ಮನ 
ಬೆಸದಿಂ ನಿಮ್ಮನೋಲಗಿಸಲ್‌ ಬಂದೆವೆಂದು ಪೇಲ್ದು ಸುಖ ಸಂಕಥಾ ವಿನೋದದಿನಿರ್ಪನ್ನೆಗಂ 


೫೬ / ಆರಾಧನಾ ಕರ್ಣಾಟಟೀಕಾ 


ಅವರ ಬಟೌ್‌ಯನೆ ಸಹೋದರರ್ಕ್ಯಳಪ್ಪ ವಜ್ರವೇಗನುಂ ಭಾನುವೇಗನುಂ ತಮ್ಮುಳ್ಳ ಸಮಸ್ತ 
ಬಲಂಬೆರಸು ಕುಮಾರನಂ ಕೂಡಿದರ್‌ ಮತ್ತಿತ್ತಮಶನಿವೇಗಂ ತನ್ನ ಮಗನ ಕಟ್‌ದ 
ವೃತ್ತಾಂತಮೆಲ್ಲಮನವಳೋಕಿನಿಯೆಂಬ ವಿದೆ ಪೇಟ್‌ ಕೇಳ್ದಉೌದು ಮುಳಿದು ಗರ್ಜಿಸಿ ಮಸಗಿ 
ಸಮಸ್ತ ಬಲಂಬೆರಸಿಂದ್ರನ ಮಣಿವೊಕ್ಕಡಮಮೋಘಂ ಕೊಲ್ವೆನೆಂದು ಮೇಲೆಬ್ರಂದನಂ 
ಚಂದ್ರವೇಗಂ ಕಂಡು ಸನತ್ಕುಮಾರಂಗಿಂತೆದಂ ದೇವ ನಾನಾ ವಿಧಮಪ್ಪ ವಿದ್ಕಾಧರಯುದ್ಧಮಂ 
ನೀಂ ಕೆಮ್ಮನೆ ನೋಡುತ್ತಿರಾನೆ ಸಾಲ್ಫೈನೆಂದು ಸಂಗ್ರಾಮಕ್ಕಭಿಮುಖನಾಗಿ ಕಾದಲ್‌ ತಗುಳ್ಡನ್‌ 
ಇತ್ತ ಕುಮಾರನುಂ ಗಗನತಳದೊಳ್‌ ವಜ್ರಸಾರಮೆಂಬ ರಥಮನೇಟ್‌ ಛತ್ರ ಚಾಮರ 
ಪಿಂಛಾತಪತ್ರ ಪಾಳಿದ್ವಜ ಪತಾಕಾದ್ಮನೇಕ ಮಹಾವಿಭೂತಿಯೊಳ್‌ ಕೂಡಿ ಸಂಗ್ರಾಮಮಂ 
ನೋಡುತ್ತಿರೆ ಮತ್ತಶನಿವೇಗಂ ಕುಮಾರನಂ ಕಂಡು ಕ್ರೋಧಾಗ್ಮಿ ಪೆರ್ಚ್ಚ ಎನ್ನ ಮಗನಂ 
ಕೊಂದಾತನಂ ಬೇಗಂ ಮೃತ್ಕುರಾಜನಂ ಕಾಣ್ಬಂತಿರೆ ಮಾಡುವೆನೆಂದು ಮುಳಿದು ಮಸಗಿ 
ಬರ್ಪ್ಪೊನಂ ಕುಮಾರಂ ಕಂಡಾಗಳ್‌ ಬಾಣಾಸನ ಹಸ್ತನಾಗಿ ಅರ್ಧಚಂದ್ರಮೆಂಬ ಶರದಿಂದಾತನ 
ತಲೆಯಂ ಮೊಕ್ಕೆನೆವೋಗೆಚ್ಚಂ ಅದು ಜ್ವಲನ್‌ ಮಣಿಮಕುಟ ಕುಂಡಲಂಗಳಿಂದೊಪ್ಪತ್ತಿರ್ದುದು 
ವಿದ್ಕುತ್ಕಪಾಳಂಬೊಲ್‌ ನೆಲದೊಳ್‌ ಬಿಟ್ಡಿತ್ತಾಗಳಾ ತಲೆಯಂ ಮಹಜುವಕ್ಕದವರ್‌ ಕಂಡು 
ಕೆಲರಂಜಿ ತ್ರಸ್ಮಾಭಿಭೂತರಾಗಿ ಓಡಿದರ್ಕೆಲರ್‌ ಶರಣು ಶರಣೆಂದು ಕುಮಾರನ ಕಾಲ್ಲೆಜಗಿ 
ಪುಲ್ಲಂ ಕರ್ಚ್ಚ ಪೊಡೆವಟ್ಟರ್‌ ಕುಮಾರನುಮಾಗಳಭಯ ಘೋಷಣೆಯಂ ಪೊಯ್ಸಿ 
ಅವರ್ಗ್ಗಭಯದಾನಮಂ ಕೊಟ್ಟಿನ್‌ ಆಗಳ್‌ ಚಂದ್ರವೇಗನುಂ ಸಂಗ್ರಾಮ ಭೂಮಿಯವನರ್ಚೈಸಿ 
ಮಹಾ ವಿಭಾತಿಯಿಂದಂ ಕುಮಾರನೊಡಗೊಂಡು ಪೋಗಿ ಪೊಟಲಂ ಪೊಕ್ಕು ಪ್ರಶಸ್ತ ದಿವಸ 
ವಾರ ನಕ್ಷತ್ರ ಹೋರಾಮುಹೂರ್ತ ಲಗ್ನದೊಳ್‌ ತನ್ನ ಮಕ್ಕಳ್‌ ಚಂದ್ರಮತಿ ಚಂದ್ರಶ್ರೀ 
ಚಂದ್ರಲೇಖೆ ಶಶಿಕಾಂತೆ ಮನೋಹಾರಿಣಿ ಹರಿಣಾಂಕೆ ಕಮಲಮುಖಿ ಪ್ರಿಯದರ್ಶನೆ 
ಎಂದಿವರ್ಮೊದಲಾಗೊಡೆಯ ನೂರ್ವರ್‌ ಕನ್ನೆಯರ್ಕ್ಕಳುಂ ಪ್ರಾಣಿಗ್ರಹಣ ಪುರಸ್ಸರಂ 
ಕುಮಾರಂಗೆ ಕೊಟ್ಟರ್‌ ಅಂತಾನೂರ್ವರ್‌ ಕನ್ನೆಯರ್ಕೃಳುಂ ಮುನ್ನಿನ ಖೇಚರಿಯರ್ಕ್ಕಳುಂ 
ಪಣವುಮಂದಿವರೂಳ್ಕೂಡಿ ಕುಮಾರಂ ವಿದ್ಮಾದ್‌'ರ ಶ್ರೇಣಿಯೊಳು 
ಸುಖಮನನುಭವಿಸುತ್ತಿರ್ಪೃನ್ನೆಗಂ ಮತ್ತೊಂದು ದಿವಸಂ ಚಂದ್ರವೇಗಂ ಸಿದ್ದಕೂಟಕ್ಕೆ ವಂದನಾ 
ಭಕ್ತಿಗೆ ಪೋಗಿ ದೇವರನರ್ಚ್ಚಿಸಿ ಬಂದಿಸಿ ಸುಮಾಳಿಗಳೆಂಬವಧಿಜ್ಞಾನಿಗಳೆಪ್ಪ ಚಾರಣ ರಿಷಿಯರಂ 
ಗುರುಭಕ್ತಿಗೆಯ್ದು ಬಂದಿಸಿ ಧರ್ಮಮಂ ಕೇಳ್ದು ತದನಂತರಮಿಂತೆಂದಂ ಭಟಾರಾ 
ಸನತ್ಮುಮಾರಂಗಂ ಸಿತಯಂಕ್ಷಂಗಂ ವೈರಸಂಬಂಧಕ್ಕೆ ಕಾರಣಮೇನೆಂದು ಬೆಸಗೊಂಡೊಡೆ 
ಭಟಾರರುಂ ತತ್ಸಂಬಂಧಿಯಪ್ಪ ಕತೆಯನಿಂತೆಂದು ಪೇಳಲ್‌ ತೊಡಗಿದಜ್‌ 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ ಮಗದಧೆಯೆಂಬುದು ನಾಡಲ್ಲಿ 
ಕಾಂಚಮುನೆಂಬುದು ಪೊಟಲದನಾಳ್ಕೊಂ ಪ್ರತಿಮುಖನೆಂಬೊನರಸನಷ್ಟ 
ಶತಮಂತಃಪುರಕ್ಕಧಿಪನಾಗಿ ಕಾಲಂ ಸಲೆ ಮತ್ತಾ ಪೊಟಲೊಳ್‌ ನಾಗಚಂದ್ರನೆಂಬೊಂ 
ಸಾರ್ಥಾಧಿಪತಿಯಾತನ ಭಾರ್ಯೆ ವಿಷ್ಣು ಶ್ರೀಯೆಂಬೊಳತ್ಕಂತ ರೂಪು ಲೌವಣ್ಕ ಸೌಭಾಗ್ಯಕಾಂತಿ 


ಆರಾಧನಾ ಕರ್ಣಾಟಟೀಕಾ / ೫೭ 
ಹಾವ ಭಾವ ವಿಳಾಸ ವಿಭ್ರಮಂಗಳಿಂ ಕೂಡಿದೊಳೊಂದು ದಿವಸಮರಸನುದ್ಕಾನವನಕ್ಕೆ 
ಪೋಗುತ್ತಂ ಪ್ರಾಸಾದ ತಳದೊಳಿರ್ದ್ದ ದೇವಾಂಗನಾ ಸನ್ನಿಭೆಯಂ ಕಂಡು ಕಾಮ ಶರಂಗಳಿಂ 
ಜರ್ಜ್ಜರಿತ ಹೃದಯನಾಗಿ ಮಂತ್ರ ಪ್ರಯೋಗದಿಂದಂ 
ವಿಷ್ಣುಶ್ರೀಯನೊಳಕೊಂಡಾಕೆಯುಮಾತಂಗಗ್ರವಲ್ಲಬ್‌ಯಾಗಿ ಸಲ್ಮೊಳಂ 
ಸಮಸ್ತಮಂತಃಪುರಮಾಕೆಗೆ ಮುಳಿಯುತ್ತಿರ್ಕುಂ ಒಂದು ದಿವಸಂ ಸಾರ್ವಭೌಮನೆಂಬ 
ಪಟ್ಟಿವರ್ಧನ ಗಜಂ ಸೊಕ್ಕಿ ಮಸಗಿ ಕಟ್ಟುಗಳೆಲ್ಲವಂ ಪಣಿದು ಹತ ವಿತತ ಕೋಳಾಹಳಮೆಲಟ್‌ದು 
ಮಸಗಿ ಪೊಟಲೆಲ್ಲಮಂ ಕೊಲ್ಬುದನರಸಂ ಕೇಳ್ದು ಆನೆಯಂ ಕಟ್ಟಿಸಲೆಂದು ಪೋದನ್‌ 
ಅನ್ನೆಗಮಿತ್ತನಿಬರುಮರಸಿಯರ್ಕ್ಯೃಳ್‌ ನೆರೆದು ವಿಷ ಪ್ರಯೋಗದಿಂದಂ ವಿಷ್ಣುಶ್ರೀಯಂ 
ಕೊಂದಾರುಮಜ್‌ಯದಂತಿರೆ ಸ್ಮಶಾನದೊಳೀಡಾಡಿಸಿದರ್‌ ಅನ್ನೆಗಂ ಅರಸನಾನೆಯಂ ಕಟ್ಟಿಸಿ 
ಬಂದರಸಿಯಂ ಕಾಣದೆಲ್ಲಿರ್ದೊಳೆಂದು ಬೆಸಗೊಂಡೊಡೆ ಸತ್ತಳೆಂಬ ಮಾತಂ ಕೇಳ್ದು 
ಮೂರ್ಚ್ಚಾಗತನಾಗಿ ನೀಡಜೌಂದೆಟ್ಟಿತ್ತು ಮಹಾದುಃಖಂಗೆಯ್ದು ಸ್ಮಶಾನಕ್ಕಾಕೆಯ ದೇಹಮಂ 
ನೋಡಲೆಂದು ಪೋಗಿಯದಣ ಭೀಭತ್ಸತ್ವ್ತಮುಮಂ ವಿರೂಪತ್ವಮುಮಂ ಕಂಡಾದಮಾನುಂ 
ಪೇಸಿ ಶರೀರ ವೈರಾಗ್ಗಮನೊಡೆಯನಾಗಿಯನ್ಮಾಯದಿಂ ಪರಸ್ತ್ರೀ ಹರಣಂಗೆಯ್ದೆಂ 
ಮಹಾಪಾತಕನೆನೆಂದು ತನ್ನನಾದಮಾನುಂ ನಿಂದಿಸಿ ವಿಮಲವಾಹನನೆಂಬ ಪಿರಿಯ ಮಗಂಗೆ 
ರಾಜ್ಯಪಟ್ಟಂಗಟ್ಟಿ ಸುಬ್ರತರೆಂಬಾಚಾರ್ಯರ ಪಕ್ಕದೆ ದೀಕ್ಷೆಯಂ ಕೈಕೊಂಡು ಪಲಕಾಲಂ 
ತಪಂಗೈಯ್ತು ಸಮಾಧಿ ಮರಣದಿಂದಂ ಮುಡಿಪಿ ಪ್ರಾಣತಕಲ್ಪದೂಳಿರ್ಪ್ಸತ್ತು 
ಸಾಗರೋಪಮಾಯುಷ್ಯ ಸ್ಥಿತಿಯನೊಡೆಯೊಂ ಪ್ರತೀಂದ್ರನಾಗಿ ಪುಟ್ಟಿ ದೇವಲೋಕದ ದಿವ್ಯ 
ಸುಖಮಂ ಪಲಕಾಲಮನುಭವಿಸಿ ಬಂದಿಲ್ಲಿ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ 
ಮಗಧೆಯೆಂಬುದು ನಾಡಲ್ಲಿ ಕನಕಪುರಮೆಂಬುದು ಪೊಟಲದನಾಳ್ತೂಂ ಹರಿವಾಹನನೆಂಬನರಸಂ 
ಮತ್ತಮಾ ಪೊಟಲೊಳ್‌ ರಾಜ ಶ್ರೇಷ್ಠಿ ಅರ್ಹದ್ದಾಸನಂಬೊನಾತನ ಭಾರ್ಯೆ 
ಜಿನದತ್ತೆಯೆಂಬೊಳ್‌ ಇರ್ವ್ವರ್ಗ್ಗಂ ಮಗಂ ಜಿನವರ್ಮನೆಂಬೊನಾಗಿ ಪುಟ್ಟಿ ರೂಪು-ಲಾವಣ್ಮ 
ಸೌಭಾಗ್ಯ ಕಾಂತಿತ್ವದಿಂದಾದಮಾನುಂ ನೆಜೆದೊನಾಗಿ ಇಂತು ಕಾಲಂ ಸಲೆ 
ಅರ್ಹದ್ದಾಸಂಗೇನಾನುಮೊಂದು ಕಾರಣದಿಂದಂ ವೈರಾಗ್ಯಮಾಗಿ ಜಿನವರ್ಮಂಗೆ ರಾಜಶ್ರೇಷ್ಠಿ 
ಪದಮಂ ಕೊಟ್ಟು ಶಿವಗುಪ್ತಾಚಾರ್ಯರ ಪಕ್ಕದೆ ದೀಕ್ಷೆಯಂ ಕೈಕೊಂಡು ಪಲಕಾಲಂ ತಪಂಗೆಯ್ದು 
'ಮೋಕ್ಸಕ್ಕೆ ಪೋದಂ ಮತ್ತಿತ್ತ ಜಿನವರ್ಮನುಂ ಪಲವುಂ ಜಿನಾಲಯಂಗಳಂ ಮಾಡಿಸಿ ದಾನಪೂಜೆ 
ಶೀಲಮುಪವಾಸಮೆಂದಿಂತು ಚತುರ್ವಿಧಮಪ್ಪ ಶ್ರಾವಕ ಧರ್ಮದೊಳಗಗ್ಗಳಮಾಗಿ 
ನೆಗಟುತ್ತಮಿಂತು ಕಾಲಂ ಸಲೆ 


ಮತ್ತಾ ಮುನ್ನಿನ ಭವದ ನಾಗಚಂದ್ರನೆಂಬ ಸಾರ್ಥಾಧಿಪತಿ ವಿಷ್ಣುಶ್ರೀ ಎಂಬ ತನ್ನ 
ಭಾರ್ಯೆಯ ವಿಯೋಗಂ ಕಾರಣಮಾಗಿ ಆರ್ತದಧ್ಯಾನದಿಂ ಸತ್ತು ತಿರ್ಕಜ್ನರಕಾದಿಗಳೊಳ್‌ 
ಪಲಕಾಲಂ ತೊಟಲ್ಲೀ ಭರತಕ್ಷೇತ್ರದೊಳ್‌ ಕಪಿಲನೆಂಬ ಪಾರ್ವ್ವಂಗಂ ಗಂಗೆಯೆಂಬ 
ಪಾರ್ವ್ವಂತಿಗಂ ಭಾರಧ್ವಾಜನೆಂಬ ಮಗನಾಗಿ ಪುಟ್ಟಿ ಕನಕದಂಡಿಯೆಂಬ ಪರಿವ್ರಾಜಕಂಗೆ 


೫೮ / ಆರಾಧನಾ ಕರ್ಣಾಟಟೀಕಾ 


ಶಿಷ್ಕನಾಗಿ ನಾನಾ ವಿಧ ದೇಶಂಗಳಂ ವಿಹಾರಿಸುತ್ತಂ ಕನಕಪುರಕ್ಕೆ ವಂದು ಮಾಸೋಪವಾಸಂಗಳಂ 
ಗೆಯ್ಕುತ್ತುಂ ಮಹಾ ತಪಸ್ವಿಯಾಗಿ ನೆಗಟುತ್ತಿರೆ ತತ್ಪುರಾಧಿಪಂ ಹರಿವಾಹನನೆಂಬರಸಂ 
ಕಂಡಾದಮಾನುಂ ಆ ತಪಸ್ವಿಗೆ ಭಕ್ತನಾಗಿ ಬೆಸಕೆಯ್ಕೆ ಕಾಲಂ -ಸಲೆ ಮತ್ತೊಂದು 
ದಿವಸಮರಸನೊಡನೆ ಜಿನವರ್ಮನಾ ಪರಿಬ್ರಾಜಕನ ನಿವಾಸಕ್ಕೆ ಪೋದೊಡೆ ಜಿನವರ್ಮನಂ 
ಕಂಡು ಪೂರ್ವ ವೈರಸಂಬಂಧದಿಂದಾದ ಕ್ರೋಧಾಗ್ನಿ ಪೆರ್ಚ್ಚ ಮಲುಗುತ್ತಿರ್ದ ಮನಮನೊಡೆಯ 
ತಪಸ್ವಿಯನರಸನಿಂತೆಂದಂ ನೀವೆಮ್ಮ ಮನೆಯೊಳ್‌ ಪಾರಿಸಲ್ವೇಟ್ಟುದೆಂದು 
ಪ್ರಾರ್ಥಿಸಿದೊಡಾತನಿಂತೆಂದನ್‌ ಒಂದು ಪಾಂಗಿನೊಳು ನಿಮ್ಮ ಮನೆಯೊಳ್‌ ಪಾರಿಸುವೆಂ 
ಈ ಜಿನವರ್ಮನ ಬೆನ್ನೊಳಡಿಯಿಲ್ಲದ ತಳಿಗೆಯನಿಟ್ಟು ಬಿಸಿಯ 
ತುಯ್ಕಲನುಣ್ಬುದೆನಗಲ[ಯೀ ಪಾಂಗಿನೊಳೆನ್ನನೂಡಲಾರ್ಪೊಡುಣ್ಟೆನಲ್ಲದಾಗಳುಣ್ಣೆನೆಂದು 
ಪೇಲ್ದೂಡೆ ಕೇಳ್ದು ಅಚ್ಚಿಗನಾದರಸನಂ ಜಿನವರ್ಮ್ಮಂ ಕಂಡಿಂತೆಂದಂ ದೇವಾ ತಪಸ್ವಿಗಾವ 
ಪಾಂಗಿನೊಳ್‌ ಮೆಚ್ಚು ಮೆಚ್ಚಿದ ಪಾಂಗಿನೊಳುಣ್ಣೆಂದೊಡಂಬಟ್ಟನಾಗಳಾ ಗರ್ಭಸುಖಿಯ 
ಬೆನ್ನೊಳ್‌ ಪಿರಿಯ ಪರಿಯಾಣಮನಿಟ್ಟು ಅದಂ ತೆಕ್ಕನೆತೀವಿ ಬಡ್ಡಿಸಿದೊಡೆ ಕುದಿಯುತ್ತಿರ್ದ್ದ 
ತುಯ್ಕಲು ತಣ್ಣಿತ್ತಾಗಿಯಾಯುವನ್ನಂ ಪಾರುತ್ತಿರ್ದು ನೀಡುಂ ಬೇಗಮುಂಡು ಸಮೆದ ಬಯಿಕ್ಕೆ 
ತಳಿಗೆಯನೆತ್ತಿದೊಡಾ ತಳಿಗೆಯೊಡನೆ ಬೆನ್ನ ತೊವಲೆಲ್ಲಮೆರ್ದು ಪೋದುದನರಸಂ ಕಂಡು 
ಈತಂ ತಪಸ್ವಿಯಲ್ಲಂ ರಾಕ್ಬಸಂ ಪಂಚಮಹಾಪಾತಕನನೀ ಪೊಟಲೊಳಿರಲೀಯದಟ್ಟಿ 
ಕಳೆಯಿಮೆಂದು ನೃಪತಿ ಮುಳಿದೊಡೆ ಜಿನವರ್ಮಂ ತಪಸ್ವಿಗೆ ಮುಳಿಯಲ್ವೇಡೆಂದು ಬಾರಿಸಿ 
ಈತಂಗೇನುಂ ದೋಷಮಿಲ್ಲೆನ್ನ ಪೂರ್ವಕೃತ ' ಫಲವಿಪಾಕಮೆಂದು ನೃಪತಿಗೆ ಪೇಟ್ದು 
ಪರಿಬ್ರಾಜಕಂಗೆ ನಿಃಶಲ್ಮಂಗೆಯ್ದರಸನುಮಾ ಸ್ವಜನ ಪರಿಜನ ಬಂಧುವರ್ಗ್ಗಮುಮಂಂ ಬಿಡಿಸಿ 
ಶ್ರೀವರ್ಮರೆಂಚಾಚಾರ್ಯರ ಪಕ್ಕದೆ ದೀಕ್ಷೆಯಂ ಕೈಕೊಂಡು ಮಹಿಷೌರಿ ಎಂಬ ಪರ್ವತದೊಳೀ 
ಪುಣ್ಣು ತೀರ್ವನ್ನೆಗಂ ಕೈಯನೆತ್ತಿ ಕೊಳ್ಳೆನೆಂದು ಕಾಯೋತ್ಸರ್ಗದಿಂ ನಿಂದೊನಂ 
ಗೃಧ್ರವಾಯಸಾದಿಗಳ್‌ ಪುಣ್ಣಂ ತೋಡಿ ತಿನೆ ಮೇರು ಪರ್ವತಂಬೊಲಚಳಿತ ಧೈರ್ಯನಾಗೊಂದು 
ತಿಂಗಳ್ವರೆಗಂ ಸೈರಿಸಿ ಸಮಾಧಿ ಮರಣದಿಂದಂ ಮುಡಿಪಿ ಅಚ್ಛುತಕಲ್ಪದೊಳಿರ್ಪತ್ತೆರಡು 
ಸಾಗರೋಪಮಾಯುಷ್ಕ್ಯ ಸ್ಥಿತಿಯೊಡಯೊನಚ್ಕುತೇಂದ್ರನಾಗಿ ಪುಟ್ಟಿಯಲ್ಲಿಯ ದೇವಲೋಕದ 
ದಿವ್ಕ ಸುಖಮಂ ಪಲಕಾಲಮನುಭವಿಸಿ ಬಂದಿಲ್ಲಿ ಸನತ್ಕುಮಾರನಾದನ್‌ ಆ ಪರಿಬ್ರಾಜಕನುಮಾ 
ಆಚ್ಕುತೇಂದ್ರಂಗೆ ವಾಹನದೇವನಾದೋನಲ್ಲಿಂ ಬಟ್ಸ್‌ ಬಂದಿಲ್ಲಿ ಚತುರ್ಗತಿ ಸಂಸಾರದೊಳ್‌ 
ನೀಡುಂ ತಾಪಸಾಶ್ರಮದೊಳ್‌ ವಶಿಷ್ಠನೆಂಬ ತಾಪಸಂಗಂ ಘೂಕೆಯೆಂಬ ತಾಪಸಿಗಂ 
ಜಠರನೊಂಬೊಂ ಮಗನಾಗಿ ಪುಟ್ಟಿ ತಾಪಸ ತಪಮಂ ಕೈಕೊಂಡು ನೆಗಟ್ಹು ಮಡಿದು 
ಸಿತಕ್ಸಯನಾದನೆಂದಿಂತಿರ್ವ್ವರ ಪೂರ್ವಭವ ವೈರಸಂಬಂಧಿಯಪ್ಪ ಕಥೆಯಂ ಸವಿಸ್ಮರಂ 
ಸುಮಾಳಿಗಳೆಂಬವಧಿಜ್ಞಾನಿಗಳಪ್ಪ ಚಾರಣರಿಷಿಯರ್‌ ಪೇಟ ಎಮ್ಮ ಸ್ವಾಮಿಯಪ್ಪಂ 
ಖೇಚರೇಂದ್ರಂ ಕೇಳ್ದಾ ದಮಾನುಂ ಸಂತುಷ್ಟಚಿತ್ತನಾಗಿ ಭಟಾರರಂ ಬಂದಿಸಿ ತನ್ನ ಪೊಟಲ್ಲೆ 
ಪೋದನೆಂದಿಂತೆಂದು ಕಥಾಸಂಬಂಧಮೆಲ್ಲ ಮಂ ಕಮಳಮತಿಯಂಬ ಖೇಚರವಿಳಾಸಿನಿ 


ಆರಾಧನಾ ಕರ್ಣಾಟಟೀಕಾ / ೫೯ 


ಸನತ್ಕುಮಾರಂ ಪೇಟವೇಟ್ಸೋೊಡೆ ಮಹೇಂದ್ರಸಿಂಹಂಗೆ ಪೇಲಸ್ದೂೊಡೆ ಆ ಅವಸರದೊಳ್‌ 
ತೊಳಲ್ಲಂಜನಗಿರಿಯೆಂಬ ಪರ್ವತದ ತಟದೂಳ್‌ ಕುಮಾರನುಂ ನಿದ್ರಾಸುಖ 
ವಿಮುಕ್ತನಾದೊಡಾತನ, ಸಮೀಪಕ್ಕೆ ಮಹೇಂದ್ರಸಿಂಹಂ ಪೋಗಿ ಇಂತೆಂದಂ ನಿನ್ನ 
ವಿಯೋಗದೊಳಪ್ಪ ದುಃಖದಿಂದಂ ವಿಶ್ವಸೇನ ಮಹಾರಾಜನುಂ ಸಹದೇವಿ 
ಮೊದಲಾದೊಡೆಯವರ್ಗ್ಗಳೆ ಲ್ಲಂ ಪ್ರಾಣಸಂದೇಹಮಾಗಿರ್ಕುಂ ಅದಟ್‌ಂ ನಮ್ಮ ಪೊಲಲ್ಲೆ 
ಪೋಪಮೆಂದು ಪೇಣ್ಲೊಡಾತನುಮಂತೆ ಗೆಯ್ದೆನೆಂದು ತಮ್ಮ ಮಾವಂಗಳಂ ಬರಿಸಿ ವಿಚಿತ್ರಮಪ್ಪ 
ರಥ ತುರಂಗ ಗಜ ಗರುಡ ಕಳಹಂಸ ಮಯೂರ ಮಕರ ಸಿಂಹ ವಿಮಾನಾಧಿರೂಢರ್ಕ್ಯಳಪ್ಪ 
ವಿದ್ಧಾಧರರ್ಕ್ಕಳುಮಷ್ಟ ಸಹಸ್ರಸಂಖ್ಯಾ ಪ್ರಮಾಣಮರಸಿಯರ್ಕ್ಯೃಳುಂ ಬೆರಸು 
ಮಹಾವಿಭೂತಿಯಿಂದಂ ಬಂದು ಹಸ್ತಿನಾಗಪುರಮಂ ಪೊಕ್ಕು ಅನಿಬರುಂ ವಿಶ್ವಸೇನ 
ಮಹಾರಾಜಂಗಂ ಸಹದೇವಿ ಮಹಾದೇವಿಗಂ ಸಾಷ್ಟಾಂಗಮೆಜಗಿ ಪೊಡೆವಟ್ಟವರಾಶೀರ್ವಚನ 
ಶತಸಹಸ್ರಂಗಳನಾಂತುಕೊಂಡು ಸುಖದಿಂದಿರೆ ಸನತ್ಕುಮಾರಂಗೆ ಚಕ್ರಂ ಪುಟ್ಟಿ ಸಕಲ 
ಚಕ್ರವರ್ತಿಯಾಗಿ ಭೋಗೋಪಭೋಗಂಗಳೆಂಬ ಮಹಾ ಸಮುದ್ರದೊಳ್‌ ಪಲಕಾಲಂ 
ಕ್ರೀಡಿಸುತ್ತಿರ್ಪೈನ್ನೆಗಂ 


ಮತ್ತೊಂದು ದಿವಸಂ ಸೌಧರ್ಮ ಕಲ್ಪದೊಳ್‌ ಸೌಧರ್ಮೇಂದ್ರಂ ತನ್ನಮರಸಭೆಯ 
ನಡುವೆ ಸಿಂಹಾಸನಮಸ್ತಕಸ್ಲಿತಂ ದೇವರ್ಕ್ಕಳಿಂದಂ ಪರಿವೇಷ್ಟಿತನಾಗಿ ಸೋರಾಮಣಿಯೆಂಬ 
ನಾಟಕಮಂ ನೋಡುತ್ತಿರ್ಪನ್ನೆಗಂ ಈಶಾನಕಲ್ಪದಿಂದಂ ಸಹೋತ್ಸನ್ನ ಸಂಗಮದೇವಂ ಬಂದು 
ಸೌಧರ್ಮೇಂದ್ರನ ಸಭೆಯನವಯವವದಿಂದೆ ಪೊಕ್ಕಿರ್ದಾಗಳಾ ಸಭೆಯೊಳಿರ್ದ ದೇವರ್ಕ್ಯಳ 
ರೂಪುಂ ತೇಜಮುಂ ಲಾವಣ್ಯಮುಂ ಮಾಸಿ ತನ್ನ ತೇಜಮೆಯಗ್ಗಳಮಾಗಿರ್ದೇಂತು 
ಚಂದ್ರನುದಯಂ ಗೆಯ್ದಾಗಳ್‌ ಗ್ರಹ ನಕ್ಬತ್ರ ತಾರೆಗಳ ತೇಜಂ ಕುಂದುಗಮಂತೆಲ್ಲರ 
ತೇಜಮುಮಂ ಕುಂದಿಸಿ ತಾನೆಯಗ್ಗಳಮಾಗಿ ಸಭೆಯೊಳಿರ್ದೊಡೆ ದೇವರ್ಕ್ಯಳೆಲ್ಲಂ 
ವಿಸ್ಮಯಂಬಟ್ಟು ನೋಡಿ ಸೌಧರ್ಮೇೇಂದ್ರನನಿಂತೆಂದು ಬೆಸಗೊಂಡರ್‌ ಸ್ವಾಮೂ ಈ 
ಸಂಗಮನೆಂಬ ದೇವನತಿಶಯಮುಪ್ಪ ರೂಪು ಲಾವಣ್ಮಮುಂ ತೇಜಮುಂ 
ದ್ವಾದಶಾದಿತ್ಕರ್ಕಳುದಯಂ ಗೆಯ್ದಂತೆ ಬೆಳಗಿದಪ್ಪದೇಕಾರಣದಿಂದಾವ ಪುಣ್ಕದಿಂದಾದುದೆಂದು 
ಬೆಸಗೊಂಡೊಡಿಂತೆಂದು ಸೌಧರ್ಮೆೇಂದ್ರಂ ಪೇಟಲ್ಡ್‌ ತೊಡಗಿದನ್‌ ಈತಂ ಮುನ್ನಿನ 
ಭವದೊಳೀ ಜಂಬೂದ್ವೀಪದ ಭರತದ ಪೂರ್ವ ವಿದೇಹದೊಳ್‌ ಸೀತೆಯೆಂಬ ತೊಟ್‌ಯ 
ಬಡಗಣ ದಸೆಯೊಳ್‌ ಪುಷ್ಕಳಾವತಿಯೆಂಬುದು ನಾಡಲ್ಲಿ ಪುಂಡರೀಕಿಣಿಯೆಂಬುದು 
ಪೊಟಲದನಾಳ್ವೊಂ ಸಕಳಚಕ್ರವರ್ತಿ ವಿಮಳವಾಹನನೆಂಬನರಸನಾತನ ಮಹಾದೇವಿ ವಿಮಳ 
ಮತಿಯೆಂಬೊಳಾ ಇರ್ವ್ವರ್ಗ್ಗಂ ಪುಟ್ಟಿದೊಂ ಮಗಂ ಕ್ಷೀರಕುಮಾರನೆಂಬೊನಾತಂ 
ವೈರಾಗ್ಯಮನೊಡೆಯನಾಗಿ ತಪಂಬಡಲ್ಕೆಂದು ಬಗೆದೊಡೆ ತಾಯ್‌ ತಪಂ ಬಡಲೀಯದೆನಿತಾನುಂ 
ತೆಅದಿಂ ನುಡಿದು ತಗುಳ್ನೊಡೆ ತಾಯ ವಚನಮನತಿಕ್ರಮಿಸಲಾಅದೆ ಮನೆಯೊಳಿರ್ದಂತೆ 
ಬ್ರಹ್ಮಚರ್ಯಂ ಮೊದಲಾಗೊಡೆಯ ಬ್ರಂತಗಳಂ ಪರಿಪಾಲಿಸಿಯುಂ ಭಾವಿಸಿ ಆಚಾಮ್ಲ 


೬೦ / ಆರಾಧನಾ ಕರ್ಣಾಟಟೀಕಾ 


ವರ್ಧಮಾನವೆಂಬ ನೋಂಪಿಯಂ ಪನ್ನೆರಡು ವರ್ಷಬರೆಗಂ ನೋಂತು ಸಮಾಧಿಮರಣದಿಂದಂ 
ಮುಡಿಪಿ ಇಂತಪ್ಪ ರೂಪುಂ ತೇಜಮುಂ ಲಾವಣ್ಯಮುಮದಟ್‌ಂದೀತಂಗಾದುದೆಂದು 
ಸೌಧರ್ಮೆೇಂದ್ರಂ ಪೇಲಕ್ದೊಡೆ ಮತ್ತಂ ದೇವರ್ಕ್ಯಳಿಂತಂದು ಬೆಸಗೊಂಡರ್‌ ಸ್ಟಾಮೂ 
ಈತನಂತಪ್ಪ ರೂಪುಂ ತೇಜಮುಂ ಲಾವಣ್ಕಮುಮನೊಡೆಯರ್‌ ಪೆಜರಾರಾನುಮೊಳರೇ ಎಂದು 
ಬೆಸಗೊಂಡೊಡೆ ಸೌಧರ್ಮೆಂದ್ರನೆಂದನ್‌ ಒಳನ್‌ ಹಸ್ತಿನಾಗಪುರದೊಳು ಕುರುವಂಶದಾತಂ 
ಸನತ್ಕುಮಾರನೆಂಬೊಂ ಸಕಲ ಚಕ್ರವರ್ತಿಯಾತಂಗೆ ದೇವರ್ಕ್ಕಳ ರೂಪುಂ ಲಾವಣ್ಯಮುಂ 
ತೇಜಮುಮನೊಡೆಯನಾದಮಾನುಂ ಅಗ್ಗಳಮೆಂದು ಪೇಯ್ಲೊಡಿಂದ್ರನ ಮಾತಂ ನಂಬದೆ 
ವಿಜಯ ವೈಜಯಂತರೆಂಬರಿರ್ವ್ವರುಂ ದೇವರ್ಕಳ್‌ ಪಾರ್ವ್ವರ ರೂಪಂ ಕೈಕೊಂಡು 
ಹಸ್ತಿನಾಗಪುರಕ್ಕೆ ಸನತ್ಕುಮಾರ ಚಕ್ರವರ್ತಿಯ ರೂಪಂ ನೋಡಲ್ಕೆಂದು ಬಂದು ಬಾಗಿಲೊಳಿರ್ದ್ದ 
ಪಡಿಯರಣಜನೆಂದರ್‌ ನಿಮ್ಮರಸಂಗಿಂತೆಂದು ಪೋಗಿ ಪೇಟೌಂ ಗೆಂಟಜ್‌ಂ ಬಂದೆವುಂ ನಿಮ್ಮ 
ರೂಪನಅಟಕ್ಕಿವಟ್ಟು ನೋಡಲ್ಕೆಂದೊಡವರುಂ ಪೋಗಿ ತಮ್ಮರಸಂಗಜ್‌ಪಿದೊಡೆ 
ಅರಸನನುಮತದಿಂದರಮನೆಯಂ ಪೊಕ್ಕರಸನ ಸಾರೆ ಪೋಗಿ ನೋಖ್ಟಾಗಳರಸಂ ಸುಗಂಧ 
ತೈಲದಿಂದಂ ಮೆಯ್ಕನಭ್ಕಂಗನಂ ಗೆಯ್ದು ಮಜ್ಜನಂ ಬುಗಲೆಂದಿರ್ದ್ದವಸರದೊಳ್‌ ದೇವರ್ಕ್ಯಳ್‌ 
ಸನತ್ಕುಮಾರ ಚಕ್ರವರ್ತಿಯ ರೂಪಂ ವಾಳಾಗ್ರದಿಂ ತೊಟ್ಟು ನಖಾಗ್ರಂ ಬರೆಗಂ ನಖಾಗ್ರದಿಂ 
ತೊಟ್ಟು ವಾಳಾಗ್ರಂ ಬರೆಗಂ ಏಣಿೆಯುಮಿಲೌಯೆಯುಂ ನೀಡುಂ ಭಾವಿಸಿ ನೋಡಿ ಚೋದ್ಕಂ 
ಬಟ್ಟು ಇಂತು ರೂಪುಂ ತೇಜಮುಂ ಗಾಡಿಯುಂ ಯೌವನಮುಂ ದೇವಕರ್ಕ್ಕಳ್ಗಮಿಲ್ಲೆಂದು 
ಚಕ್ರವರ್ತಿಯ ರೂಪಂ ಪೊಗಲಕ್ಹೊಡರಸನೆಂದನ್‌ ನೀಮಾರ್ಗೇನೆಂಬಿರೆಲ್ಲಿಂ ಬಂದಿರೆಂದು 
ಬೆಸಗೊಂಡೊಡವರೆಂದರ್‌ ದೇವಲೋಕದಿಂ ಬಂದೆಮುಂ ಸೌಧರ್ಮಕಲ್ಪದೊಳ್‌ ದೇವರ್ಕೃಳ 
ಸಭೆಯ ನಡುವೆ ಸೌಧರ್ಮೇಂದ್ರಂ ನಿಮ್ಮ ರೂಪಮನಾದಮಾನುಂ ನೆಚ್ಚಿ ಬಣ್ಣಿಸಿದೊಡಿಂದ್ರನ 
ಮಾತಂ ನಂಬದೆ ನಿನ್ನ ನೋಡಲ್ಪಂದೆಂ ಇಂದ್ರನ ಬ್ಕಾವರ್ಣಿಸುದುದರ್ಕ್ಶಗ್ಗಳಮೆ ನಿಮ್ಮ 
ರೂಪುಂ ತೇಜಮುಂ ಜವ್ವನಮುಂ ಲಾವಣ್ಮಮುಮಂ ಕಂಡೆಮೆಂದು ಪೇಖ್ದಾವಿನ್ನೆಮ್ಮ 
ದೇವಲೋಕಕ್ಕೆ ಪೋಪೆಮೆಂದೊಡೆ ಅರಸಂ ಮನಂ ಮೆಚ್ಚಿ ತನ್ನರೂಪಂ ನಚ್ಚಿಕಿಟಿದು ಬೇಗಂ 
ಮಾಣಿಮಭ್ಯಂಗನಂ ಗೆಯ್ದ ರೂಪಂ ಕಂಡಿರಿಂ ಮಜ್ಜನಂಪೂಕ್ಕು ಪಸದನಂಗೊಂಡಿರ್ದ್ದ ರೂಪಂ 
ನೋಡಿ ಪೋಗಿಂ ಎಂದರಸಂ ನುಡಿದೊಡಂತೆ ಗೆಯ್ದೆಮೆಂದು ದೇವರ್ಕ್ಶಳಿರ್ದೊಡೆ ಅರಸನುಂ 
ಮಜ್ಜನಂ ಪೊಕ್ಕು ಬೇಗಂ ಸರ್ವಾಭರಣ ವಿಭೂಷಿತನಾಗಿಯಾಸ್ಥಾನ ಮಂಟಪದೊಳ್‌ ಸಿಂಹಾಸನ 
ಮಸ್ತಕಸ್ಥಿತನಾಗಿ ಸಾಮಂತ ಮಹಾಸಾಮಂತರುಂ ಮೂವತ್ತಿರ್ಚಾಸಿರರ್ವ್ವರ್‌ ಮಕುಟ 
ಬದ್ದರ್ಕಳುಂ ವಿದ್ಮಾಧರರ್ಕ್ಯ್ಕಳುಂ ಯಕ್ಕ | ದೇವರ್ಕೃಳುಂ ಬಳಸಿಯುಮಿದ್ದೋಲಗಿಸೆ 
ಮೂವತ್ತೆರಡುಂ ಚಾಮರಂಗಳಿಕ್ಕೆ ಸೌಧರ್ಮೆಂದ್ರ ನಿರ್ಪಂತಿರ್ದು ದೇವರ್ಕ್ಕಳ್ಲೆ ಬಟೌಯನಟ್ಟಿ 
ಬರಿಸಿ ನೋಡಿಮಿನ್ನೆನ್ನ ರೂಪನೆಂದು ತನ್ನಂ ತೋಖೌದೊಡೆ ದೇವರ್ಕ್ಶಳ್‌ ನೋಡಿ ವಿಸ್ಮಯಂ 
ಬಟ್ಟಿದೇಂ ಚೋದ್ಕಮೋ 


ಆರಾಧನಾ ಕರ್ಣಾಟಟೀಕಾ / ೬೧ 


ಶ್ಲೋಕ ॥ ಅನೇಕ ರಾಂಗಸಂಕೀರ್ಣಂ ಘನ ಲಗ್ನಮಪಿ ಕ್ಷಣಾತ್‌ 
ಮಾನುಷ ಯೌವನಂ ಕಷ್ಟಂ ನಶ್ಶತೀಂದ್ರಧನುರ್ಯಥಾ॥ 


ಎಂಬೀ ಕ್ಷಣಮಾತ್ರದೊಳೆ ಮನುಷ್ಯರ ರೂಪುಂ ಗಾಡಿಯುಂ ಚೆಲ್ಬುಂ ತೇಜಮುಂ 
ಯೌವನಮುಂ ಕುಂದಿತ್ತೆಂದೊಡೆ ಚಕ್ರವರ್ತಿಯೆಂದನ್‌ ಎನ್ನ ರೂಪಂ ಮುನ್ನೆ ನೀಮುಂ 
ಪೊಗಖ್ಲೀಗಳೇಕೆ ಪಳಿದಪ್ಪಿರೆನೆ ದೇವರೆಂದರ್‌ ಕೇಳ್‌ ಅರಸಾ ದೇವರ್ಕ್ಕಳ ತೇಜಮುಂ 
ಲಾವಣ್ಮಮುಂ ಪುಟ್ಟಿದ ಪ್ರಥಮ ಸಮಯದಿಂ ತೊಟ್ಟು ಪೆರ್ಚುತ್ತಂ ಪೋಕುಮಾಯುಷ್ಕದ 
ನಡುವರೆಗಂ ಅಲ್ಲಿಂದತ್ತ ಕುಂದುತ್ತಂ ಪೋಕುಮಾಯುಷ್ಕಾಂತಂಬರೆಗಂ ಮತ್ತಾಮುಂ ನಿಮ್ಮ 
ರೂಪ ಯೌವನಂ ಭರದೊಳಿರ್ದ್ದುದುಮಂ ಕಂಡೆವು ಈಗಳಾಯುಷ್ಯಮುಂ ತೇಜಮುಂ ನಿಮ್ಮ 
ರೂಪುಂ ಲಾವಣ್ಯಮುಂ ಯೌವನಮುಂ ಕಿಟೌದು ಕುಂದಿದುದಂ ಕಂಡೆಮೆನೆ ಚಕ್ರವರ್ತಿಯೆಂದಂ 
ನೀಮೆಂತಜ್‌ದಿರಿ ಎಂದು ಬೆಸಗೂಂಡೊಡೆ ದೇವರ್ಕ್ಯಳೆಂದರ್‌ 
ಎಮಗವಧಿಜ್ಞಾನಮುಂಟಪ್ಪುದಖಿಂದಖಿದೆಮುಂ ಮನುಷ್ಕರ್ಗ್ಗಟ್‌ಯಲಾಗದೆಂದೊಂದು 
ದೋಣಿಕೊಂಡಮಂ ತರಿಸಿ ನೀರಂ ತೆಕ್ಕನೆ ತೀವಿಯಿದಜಳಾಳಗೆ ಚಮರಿಗೆಯನರ್ದ್ವಿ ತೆಗೆದು 
ಬಳಸಿಯುಂ ಬೀಸಿದಾಗಳ್‌ ಸಭೆಯೊಳಿರ್ದ ಮಾನಸರ ಮೇಗೆಲ್ಲಂ ನೀರ್‌ ಸೂಸಿ ಪನಿತುದಂ 
ತೋಜ್‌ ದೇವರೆಂದರ್‌ ಪೇಟ್‌ಮೀ ಚಮರಿಗೆಯೊಳ್‌ ತಗುಳ್ಲು ಬಿಯಮಾದನಿತ್ತು ನೀರಂ 
ಕೊಂಡದೊಳ್‌ ಕುಂದಿದುದಂ ತೋಲೌಮೆಂದೊಡೆ ಅವರುಮಖಾೌಯದಿರ್ದೊಡೆಂತಿದಂ 
ನಿಮಗಟ್‌ಯಲಾಗದಂತೆ ಮಾನಸರಾಯುಷ್ಕಮುಂ ತೇಜಮುಂ ಲಾವಣ್ಯಮುಂ ಯೌವನಮುಂ 
ಪ್ರಾಯುಮುಂ ಪ್ರತಿಸಮಯಂ ಕುಂದುತ್ತಿರ್ದಾವೀಚಿಯೆಂಬ ಮರಣಮುಮಂ 
ನಿಮಗಟ್‌ಯಲಾಗದೆಂದು ಪೇಟ್ದು ಹೇತು ದೃಷ್ಟಾಂತಗಳಿಂದಂ ಪ್ರತ್ಮಕ್ಷಮಂ ತೋಟಾ 
ಚಕ್ರವರ್ತಿಯ ನಂಬೆ ನುಡಿದು ದೇವರ್ಕ್ಕಳ್‌ ತಮ್ಮ ಸೌಧರ್ಮ ಕಲ್ಪಕ್ಕೆ ಪೋದರ್‌ ಮತ್ತಿತ್ತ 
ಸನತ್ಕುಮಾರ ಚಕ್ರವರ್ತಿಗಮದುವೆ ನಿರ್ಬೇಗ ಕಾರಣಮಾಗಿ ಸಂಸಾರ ಶರೀರ ಭೋಗಕ್ಕೆ 
ಪೇಸಿ ಇಂತೆಂದು ಮನದೊಳ್‌ ಬಗೆಗುಂ 


ವೃತ್ತ |! ರೂಪಂ ಯೌವನಮಾಯುರಕ್ಬ್ಷವಿಷಯಾ ಭೋಗೋಪಭೋಗಾ ಭವದ್‌ 
ವೀರ್ಯಂ ಸ್ವೇಷ್ಟಸಮಾಗಮೇ ವಸುಮತಿಃ ಸೌಭಾಗ್ಯ ಭಾಗ್ಕೋದಯೋ 
ನೋ ವಿದ್ಕಾ ಸ್ಫುಟಮಾತ್ಮನಸ್ಸಮುದಿತೋ ಜ್ಞಾನೇಕ್ಷಣಾಭ್ಕಾಮೃತೇ। 
ಶೇಷಾ ಇತ್ಯ್ಮನುಚಿಂತಯಂತು ಸುಧಿಯಃ ಸರ್ವೇ ಸದಾಂನಿತೃತಾಂ॥ 


ಶ್ಲೋಕ ॥ ಅದೌ ಜನ್ಮಜರಾರೋಗಂ ಮಧ್ಶ್ಮೇ*ಪ್ಕಂತೇ ಖಳೊಂತಕಃ 
ಇತಿ ಚಕ್ರಸ್ಕ ಸಂಬ್ರಾತಿರ್ಜಂತೋರ್ಮಧೇ ಭವಾರ್ಣವಂ ॥ 


ಎಂದಿಂತು ವೈರಾಗ್ಯಮಂ ಬಾವಿಸಿ ವಿಜಯಕುಮಾರನೆಂಬ ಪಿರಿಯಮಗಂಗೆ 
ರಾಜ್ಯಪಟ್ಟಂಗಟ್ಟಿ ಪರಿವಾರಕ್ಕೆಲ್ಲಂ ನಿಃಶಲ್ಕಂಗೆಯ್ದು ಬಾಹ್ಮಾಭ್ಯಂತರ ಪರಿಗ್ರಹಂಗಳೆಲ್ಲಮಂ 
ತೊಟ್‌ದು ಪಲರುಂ ಮಕುಟಬದ್ಧರ್ಕ್ಯಳ್‌ವೆರಸುವರಸಿಯರುಂ ಬೆರಸು ವಿನಯಂಧರ ಭಟ್ಟಾರರ 


೬೨ / ಆರಾಧನಾ ಕರ್ಣಾಟಟೀಕಾ 


ಪಕ್ಕದೆ ತಪಂಬಟ್ಟು ದೀಕ್ಷೋಪವಾಸ ತ್ರಿರಾತ್ರಂ ಗೆಯ್ದು ಶರೀರ ಸಂಧಾರಣ ನಿಮಿತ್ತಂ 
ಚರಿಗೆವೊಕ್ಕಣೋರ್ವಳ್‌ ಬಡಬಿರ್ದಿ ನಿಜ್‌ಸಿ ಪ್ರಥಮ ದಿವಸದೊಳೆ ಪಾಠಕ್ಕಿನ 
ಕೂಳುಮವರೆಯುಮೆಣಿ ಯುಮಾಡಿನಳೆಯ:: ಮಂ ಬಡ್ಡಿ ನಿದೆ ಡದನಮೃತಮನುಣ್ಬಂತುಂಡು 
ಮತಂ ತ್ರಿರಾತ್ರಕ್ಕೆ ಪಚ್ಚಕ್ಟಾಣಂಗೊಂಡರಾ ಕಾಲದಿಂ ತೊ: ನ್ಟಹಾರದೊಳಪ್ಪ ಧೋಷದಿಂದಂ 
ಕಚ್ಚು ಜರ ಖಾಸ ಸೋಸೋ ಭತ್ತಚ್ಛಟ ಅಚ್ಛೆ ಕುಚ್ಛಿ ದುಕ್ಕಾಣಿ ಎಂದಿವು 
ಮೊದಲಾಗೊಡೆಯವೇಟ್ನೂಹು ವ್ಯಾಧಿಗಳಂ ನೂಲು ವರ್ಷಂ ಬರೆಗಂ ಒಳ್ಳಿತ್ತಾಗಿ ಸಯಿರಿಸಿ 
ಉಗ್ರೋಗ್ರ ತಪದಿಂ ದೀಪ್ಕತಪಂ ತಪ್ಕತಪಂ ಮಹಾತಪಂ ಘೋರತಪಮೆಂದಿವು 
ಮೊದಲಾಗೊಡೆಯ ತಪಂಗಳಂ ಗೆಯ್ಕೆ ತಪದ ಮಹಾತ್ಮ್ಯದಿಂದಂ ಆಮೋಸಧಿ ಖೇಳೋಸಧಿ 
ಜವೋಸಧಿ ವಿಪ್ಪೋಸದಿ ಸಬ್ಬೋಸಧಿಯೆಂದಿವು ಮೊದಲಾಗೊಡೆಯ ಖುದ್ದಿಗಳ್‌ ಪುಟ್ಟಿದೊಡೆ 
ವ್ಯಾಧಿಗೆ ತಕ್ಕ ಪ್ರತೀಕಾರಮಂ ಮಾಡದಿಂತು ಘೋರ ವೀರ ತಪಶ್ಚರಣಂಗೆಯ್ಕೆ ಮತ್ತೊಂದು 
ದಿವಸಂ ಸೌಧರ್ಮೇಂದ್ರಂ ತನ್ನ ಸಭೆಯೊಳ್‌ ಸಿಂಹಾಸನಮಸ್ತಕ ಸ್ಥಿತನಾಗಿ ಧರ್ಮಶ್ರವಣಾನನ್ತರಂ 
ರಿಷಿಯರ್ಕ್ಕಳ ಗುಣಂಗಳಂ ವ್ಯಾವರ್ಣಿಸುತ್ತಿರ್ದ್ದು ಸನತ್ಕುಮಾರ ರಿಷಿಯರ 
ಗುಣಮನಾದಮಾನುಂ ಕೈಕೊಂಡಿಂತೆಂದು ಪೇಟಲ್ರಗುಳಂ 


ವಾತ ಪಿತ್ತ ಶ್ಲೇಷ್ಮ ಖಾಸ ಶ್ವಾಸ ಜರಾರುಚಿ ಛರ್ದ್ಯತಿಸಾರಾಕ್ಷಿ ಕುಕ್ಷಿ 
ವೇದನಾಸ್ಪೋಟಕಂ ಪಿಟಕಂ ಶೂಲ ಭಗಂಧರ ಕುಷ್ಠ ಕ್ಷಯಗಂಡ ಶಿರೋವೇದನೆ 
ಮೊದಲಾಗೊಡೆಯಮೇಲ್ನೂಟು ವ್ಯಾಧಿಗಳ್‌ ವೊರ್ಮೊದಲೆ ಮೆಯ್ಕೊಳ್‌ ಪುಟ್ಟಿದೊಡಂತು 
ತಾಮುಂ ಯದ್ದಿಸಂಪನ್ನರಾಗಿಯುಂ ವ್ಯಾಧಿಗೆ ತಕ್ಕ ಪ್ರತೀಕಾರಂ ಗೆಯ್ಕೆ ನೂಯಿ ವರ್ಷಂ 
ಬರೆಗಂ ಸೈರಿಸಿ ತಂಪಗೈಯ್ದಪ್ಪರೆಂದು ಸೌಧರ್ಮೆಂದ್ರಂ ಪೊಗಟ್ಟೊಡೆ ಕೇಳ್ದಾಮುನ್ನ ಬಂದ 
ದೇವರ್ಕ್ಶ್ಕಳಿರ್ವ್ವರುಂ ವೈದ್ಯರ ರೂಪಿನೊಳ್‌ ಮರ್ದುಗಳಂ ಪಸುಂಬೆಯೊಳ್‌ ತೆಕ್ಕನೆ ತೀವಿ 
ಪರೀಕ್ಷಿಸಲ್ಕೆಂದು ಸಾರೆ ವಂದು ಬಂದಿಸಿ ಇಂತೆಂದರ್‌ ಭಟಾರಾ ನಿಮ್ಮಮೆಯ್ಯ ಕುತ್ತಂಗಳೆಲ್ಲಮಂ 
ಮರ್ದ್ವಂ ಮಾಡಿ ಕಿಡಿಸಲ್‌ ನೆಚೆವೆವು ಮರ್ದ್ವಂ ಮಾಡುವುದನೊಡಬಡವೇಯ್ಕುಂ ಎಂದೊಡೆ 
ಭಟಾರರುಂ ಮೋನಂಗೊಂಡು ನುಡಿಯದೆ ಕೆಮ್ಮಗಿರ್ದೊಡೆ ಪಿರಿದುಂ ಬೇಗಮಿರ್ದೆದ್ದು 
ಪೋಗಿ ಮರುದಿವಸಂ ಮಗುಲಟ್ತು ಬಂದಿಂತೆಂದರ್‌ ಭಟಾರಾ ವೈದ್ಮಶಾಸ್ತ್ರದೊಳಾದಂ 
ಕುಶಲರಮುಂ ಗ್ರ್‌ಂಡಾರ್ಡಂಗಳೊಳೆಲ್ಲಂ ಕುಶಲರಂ 
ಮರ್ದುಗಳುಮಭಿನವಂಗಳಾದಮೊಳ್ಳಿದವಿರ್ದುವು ನಿಮ್ಮ ಮೆಯ್ಯ ಕುತ್ತಂಗಳೆಲ್ಲಮನೇಲು 
ದಿವಸದಿಂದೊಳಗೆ ಕಿಡಿಸಿ ನಿರೋಗಮಪ್ಪಂತಿರೆ ಮಾಡುವೆಮುಂ ಬಳಿಕ್ಕೇನುಂ ಸಂಕ್ಷೇಶಮಿಲ್ಲದೆ 
ತಪಂಗೆಯ್ಕಿಮೆಂದೊಡೆ ಭಟ್ಟಾರರವರೊಡನೆ ನುಡಿವಾಗಳುಗುಟ ಸೀವರಂಗಳ್‌ ತಮ್ಮ 
ಮುಂಗೈಯ ಮೇಲೆ ಬಿಟ್ಟೊಡೆ ಬೆರಳಿಂ ಸೀಂಟಿ ತೋಣವಾಯೆಡೆ ಸುವರ್ಣಾಯಮಾನಮಾಗಿ 
ತೂಳಗುತ್ತಿರ್ದ್ದ ಮೆಯ್ಕ್ಯ ತೇಜಮಂ ದೇವರ್ಕ್ಶಳ್‌ ಕಂಡು ವಿಸ್ಮಯಂ ಬಟ್ಟು ನೋಡುತ್ತಿರೆ 
ಭಟಾರರಿಂತೆಂದರ್‌ ಎಮಗೆ ಮರ್ದು ಬಾಯಖಪ್ರೊಡೆಮಗಾಮೆ ಮರ್ದ್ದ್ವಂ ಬಲ್ಲೆಮೆಮಗದುಂ 
ಬಾಲ್ಕಯಲ್ರು ನೀಮುಂ ಜಾತಿ ಜರಾ ಮರಣಂಗಳೆಂಬೆಮ್ಮ ಕುತ್ತಮಂ ಕಿಡಿಸಲಾರ್ಪೊಡಾವರ್ದ್ವ 


1 


ಆರಾಧನಾ ಕರ್ಣಾಟಟೀಕಾ / ೬೩ 


ನೊಡಂಬಡುವೆಮ್ಮುಟೌ್‌ದಾವ ಮರ್ದುಮನೊಡಂಬಡುವೆಮಲ್ಲೆಮೆಂದೊಡೆ ದೇವರ್ಕ್ಯ 
ಳಿಂತೆಂದರ್‌ ಜಾತಿ ಜರಾ ಮರಣಂಗಳೆಂಬ ಕುತ್ತಮಂ ಕಿಡಿಸಲಾಮಾಣಿಮಾ ಕುತ್ತಮಂ ಕಿಡಿಸಲ್ಕೆ 
ಭಟರಾ ನೀಮೆ.ಸಮರ್ಥರಿರ್‌ ಪರಮವೈದ್ಕರಿರದರ್ಕೆಂದು ಮತ್ತಂ ದೇವರ್ಕ್ಯಳಿಂತೆಂದರ್‌ 
ಭಟಾರಾ ಸೌಧರ್ಮೇಂದ್ರಂ ನಿಮ್ಮ ತಪದೊಳಪ್ಪ ಗುಣಮುಮಂ ವ್ಮಾಧಿಗಳಂ ಸೈರಿಸಿ ನೆಗಲ್ಲ 
ನೆಗಟ್ಟೆಯುಮಂ ದೇವರ್ಕ್ಯೃಳ ಸಭೆಯ ನಡುವೆಯಾದಮಾನುಂ ಪೊಗಳ್ಲೊಡಾಮಿಂದ್ರನ ಮಾತಂ 
ನಂಬದೆ ನಿನ್ನ ಪರೀಕ್ಸಿಸಲೈಂದು ಬಂದೆಮುಂ ಸೌಧರ್ಮೇಂದ್ರನುಂ ಕೆಯ್ಕೊಂಡು ಪೊಗಟ್ಟುದೇನುಂ 
ತಪ್ಪಿಲ್ಲೆಂದು ನುಡಿದು ಗುಣಂಗೊಂಡು ಪೊಗಟ್ಟು ಬಂದಿಸಿ ಮರ್ದುಗಳೆಲ್ಲಮನೊಂದು 
ಪಟವಾವಿಯೊಳ್ಬೊಯ್ದು ದೇವರ್ಕ್ಯಳುಂ ತಮ್ಮ ದೇವಲೋಕಕ್ಕೆ ಪೋದರ್‌ ಆ ಮರ್ದನ 
ಬಾವಿಯ ನೀರಂ ಮಿಂದರ್ಗ್ಗೆಲ್ಲಂ ಕುತ್ತಂಗಳ್ಳಿಡುವುವಾದವು ಸನತ್ಕುಮಾರ 
ಭಟ್ಟಾರರುಮೇಟ್ನೂಖು ವ್ಯಾಧಿಗಳಂ ನೂಜು ವರ್ಷಂಬರಂ ಸೈರಿಸಿ ಘೋರವಾರ 
ತಪಶ್ಚರಣಂಗೆಯ್ದಾಲದ ಮರದ ಕೆಳೆಗೆ ಸಂನ್ಕಸನಂ ಗೆಯ್ದು ಸಮಾಧಿ ಮರಣದಿಂದಂ ಮುಡಿಪಿ 
ಮಿಕ್ಕ ರತ್ನತ್ರಯಂಗಳಂ ಸಾಧಿಸಿ ಸನತ್ಮುಮಾರಕಲ್ಪದೊಳೇಟು ಸಾಗರೋಪಮಾಯುಷ್ಯ 
ಸ್ಥಿತಿಯನೊಡೆಯನಿಂದ್ರನಾಗಿ ಪುಟ್ಟಿದೊಂ 


ಮತ್ತಾರಾಧಕರಪ್ಪ ಭಬ್ಕರ್ಕಳಲ್ಲಂ ಸನತ್ಕುಮಾರ ಭಟ್ಟಾರರಂ ಮನದೊಳ್‌ ಬಗೆದು 
ವ್ಯಾಧಿಗಳೊಳಪ್ಪ ವೇದನೆಗಳುಮಂ ಪಸಿವುಂ ನೀರಟ್ಕಿ ಮೊದಲಾಗೊಡೆಯ ಬಾಧೆಯಂ ಸೈರಿಸಿ 
ದೇವರಂ ಧ್ಯಾನಿಸುತ್ತಂ ಪಂಚನಮಸ್ಕಾರಮಂ ಮನದೊಳ್‌ ಭಾವಿಸುತ್ತುಂ ಮಿಕ್ಕ ದರ್ಶನ 
ಜ್ಞಾನ ಚಾರಿತ್ರಂಗಳಂ ಸಾಧಿಸಿ ಸ್ವರ್ಗಾಪವರ್ಗ್ಗ ಸುಖಂಗಳನೆಯ್ದುಗ 


೬೪ / ಆರಾಧನಾ ಕರ್ಣಾಟಟೀಕಾ 


ಷ್‌ 
೫. ಅಣ್ಣಿಕಾ ಪುತ್ರನ ಕಥೆ 
ಅಣ್ಣಿಕಾ ಪುತ್ರನ ಕಥೆಯಂ ಪೇಲ್ವೆಂ 


ಗಾಹೆ | ಣಾವಾಏ ಣಿಬ್ಬುಡಾಏ ಗಂಗಾಮಜ್ಜೇ ಅಮೂಢಮಾಣಮದೀ 
ಆರಾಧಣಂ ಪವಣ್ಣೋ ಕಾಲಗದೋ ಅಣ್ಣಿಯಾಪುತ್ತೋ ॥ 


[ಣಾವಾಏ ನಾವೆ | ಣಿಬ್ಬುಡಾಏ ಎಮುಳುಗಿದುದಾದೊಡೆ |ಗಂಗಾಮಜ್ಞೇ _ 
ಗಂಗಾ ಮಹಾನದಿಯ ನಡುವೆ | ಅಮೂಡಮಾಣಮುದೀ -ಮೋಹಿಸದ 
ಬುದ್ದಿಯನೊಡೆಯನಾಗಿ | ಆರಾಧಣಂ = ನಿಜಾತ್ಮಾರಾಧನೆಯಂ | ಪವಣ್ಣೋ 
=ಲೇಸಾಗಿಪೊರ್ದಿದೊಂ । ಕಾಲಗದೋ = ಕಾಲಂ ಗೆಯ್ದನಾಗಿ! ಅಣ್ಣಿಕಾಪುತ್ತೋ ಎಲಣ್ಣಿಕೆಯ 
ಮಗಂ] 


ಅದೆಂತೆಂದೊಡೆ 


ಮಗಧೆಯೆಂಬುದು ನಾಡಲ್ಲಿ ಉತ್ತರ ಮಧುರೆಯೆಂಬುದು ಪೊಟಲದನಾಳ್ವೊಂ 
ಪ್ರಜಾಪಾಲನೆಂಬರಸನಾತನ ಮಹಾದೇವಿ ಸುಪ್ರಭೆಯೆಂಬೊಳಂತವರ್ಗ್ಗಳಿಷ್ಟ ವಿಷಯ 
ಕಾಮಭೋಗಂಗಳನನುಭವಿಸುತ್ತಿರೆ ಮತ್ತಾ ಪೊಟಲೊಳ್‌ ಸಾರ್ಥಾಧಿಪತಿ ಧನದತ್ತನೆಂಬೊಂ 
ಪರದಂ ಧನಕನಕ ಸಮೃದ್ಧನಾತನ ಭಾರ್ಯೆ ಧನಶ್ರೀಯೆಂಬೊಳಾ ಇರ್ವ್ವರ್ಗ್ಗಂ ಮಗಂ 
ಧನದೇವನೆಂಬೊನಂತವರ್ಗ್ಗೆ ಸುಖದಿಂ ಕಾಲಂ ಸಲೆ ಮತ್ತೊಂದು ದಿವಸಂ ಪರದಿಂಗೆಂದು 
ಪಿರಿದುಂ ಸಾರಮಪ್ಪ ಭಂಡಮಂ ತೀವಿಕೊಂಡು ಪಿರಿದುಂ ಸಾರ್ಥರುಂವೆರಸು ದಕ್ಷಿಣಮಧುರೆಗೆ 
ಪೋದೊಡಾ ಪೊಟಲ ರಾಜಶ್ರೇಷ್ಠಿ ತಿಳಕಶ್ರೇಷ್ಠಿಯೆಂಬೊನಾತನ ಭಾರ್ಯೆ ನಂದೆಯೆಂಬೊಳಾ 
ಇರ್ವ್ವರ್ಗ್ಗಂ ಮಕ್ಕಳ್‌ ಪದ್ಮಾವತಿ ಪ್ರಭಾವತಿ ಸುಮತಿ ಗುಣಮತಿ ಎಂದಿವರ್ಮೊಲಾಗೊಡೆಯ 
ಎಣ್ಬರುಂ ಪೆಣ್ಗೂಸುಗಳಾದೊಡವರೊಳಗೆಲ್ಲರಿಂ ಕಿಚಿಯಳಣ್ಣಿಕೆಯೆಂಬೊಳಾಕೆಯಂ ಧನದತ್ತನ 
ಮಗನಪ್ಪ ಧನದೇವನಂ ರೂಪಲಾವಣ್ಕ ಸೌಭಾಗ್ಯ ಕಾಂತಿಗುಣಂಗಳಿಂದಂ ಕೂಡಿದೊನಂ 
ತಿಳಕಶ್ರೇಷ್ಮಿಯುಂ ನಂದೆಯುಂ ಕಂಡಾತಂಗೆ ಬಯಸಿ ಅಣ್ಣಿಕೆಯೆಂಬ ಕೂಸಂ ಕೊಟ್ಟೊಡೆ 
ಕೆಲವು ದಿವಸಮಾ ಪೊಟಲೊಳಿರ್ದ್ದು ತಮ್ಮ ಕೊಂಡು ಪೋದ ಭಂಡ್ರಮಂ ಮಾಜ್‌ ಪರದಂ 


ಆರಾಧನಾ ಕರ್ಣಾಟಟೀಕಾ / ೬೫ 


'ಮ್ಮ ನಾಟ್‌ ಅಪೂರ್ವಮಪ್ಪ ಭಂಡಮಂ ತೀವಿಕೊಂಡು ತಮ್ಮ ಪೊಟಲ್ಗುತ್ತರಮಧುರೆಗೆ 
ನಂದಿರ್ದ್ದರನ್ನೆಗಂ ಅಣ್ಣಿಕೆಗೆ ಗರ್ಭಮಾಗಿ ಮಗಂ ಪುಟ್ಟಿದೊಡೆ ಧನದೇವನ ತಾಯುಂ 
ಕಂದೆಯುಂ ನಂಟರುಂ ಎಲ್ಲಂ ನೆಣಚಟಿದಣ್ಣಿಕೆಯ ಮಗನೆಂದಾತಂಗಣ್ಣಿಕಾಪುತ್ರನೆಂಬ 
ನೆಸರನಿಟ್ಟೊಡಾತನುಂ ಕ್ರಮಕ್ರಮದಿಂ ಸುಖದಿಂ ಬೆಳೆದು ನವಯವ್ವನ ನಾಗಿರ್ಪನ್ನೆಗಂ ಇತ್ತ 
ನಮಸೂರಿಗಳೆಂಬವಧಿಜ್ಞಾನಿಗಳಪ್ಪಾಚಾರ್ಯರ್ಪಿರಿದುಂ ರಿಷಿ ಸಮುದಾಯಂ ಬೆರಸು ಗ್ರಾಮ 
ಕಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳುಂ ವಿಹಾರಿಸುತ್ತುಂ 
ಬರ್ಪೃರುತ್ತರ ಮಧುರೆಗೆ ಬಂದು ಬಹಿರುದ್ಕ್ಯಾವನದೊಳಿರ್ದ್ವರಂ ಅಣಿಕಾಪುತ್ರಂ ಪೋಗಿ ಬಂದಿಸಿ 
ಧರ್ಮಮಂ ಕೇಳ್ದು ಸಮ್ಮಕ್ತ್ವ ಪೂರ್ವಕಂ ಶ್ರಾಬಕವ್ರತಗಳೆಲ್ಲಮಂ ಕೆಯ್ಕೊಂಡು ತದನಂತರಮೆ 
ಭಟಾರಾ ಎನಗಾಯುಷಮೆನಿತುಂಟೆಂದು ತನ್ನಾಯುಷ್ಕಮಂ ಬೆಸಗೊಂಡೊಡೆ ಭಟಾರರುಂ 
3ಟೌದೆ ನಿನಗಾಯುಷ್ಯಮೆಂದು ಪೇಲ್ದೊಡೆ ವೈರಾಗ್ಯಪರಾಯಣನಾಗಿ ತಾಯುಂ ತಂದೆಯುಂ 
ನಂಟರುಮಂ ಬಿಡಿಸಿ ನಿಶ್ಶಲ್ಕಂಗೆಯ್ದು ದಮಸೂರಿಗಳೆಂಬಾಚಾರ್ಯರ ಪಕ್ಕದೆ ತಪಂಬಟ್ಟು 
ದ್ವಾದಶಾಂಗ ಚತುರ್ದಶ ಪೂರ್ವಮಪ್ಪಾಗಮಮೆಲ್ಲವೌಂ ಕಲ್ಲು ಗುರುಗಳನೊಡಬಂಡಿಸಿ 
ವಿಕವಿಹಾರಿಯಾಗಿ ಗ್ರಾಮೇಕ ರಾತ್ರಂ ನಗರೇ ಪಂಚರಾತ್ರಂ ಅಟವ್ಕಾಂ ದಶರಾತ್ರಮೆಂಬೀ 
ನ್ಯಾಯದಿಂದ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ 
ವಿಹಾರಿಸುತ್ತುಂ ತೀರ್ಥಂಗಳೆಲ್ಲಮಂ ಬಂದಿಸಲ್ಕೆಂದು ಗಂಗಾ ಮಹಾನದಿಯಂ ಪಾಯ್ದು 
ಪೋಪ ಬಗೆಯಿಂದಂ ನಾವೆಯನೇಖೌದೊಡದಂದುತ್ಬಾತ ವಾತದಿಂದಂ ಗಂಗಾ ಮಹಾನದಿಯ 
ನಡುವೆ ಮಡುವಿನೊಳ್‌ ಭಯಂಕರಮಾಗುತ್ತಿರ್ದ್ದ ತೆರೆಯನೊಡೆಯದಲಹೊಳ್‌ 
ಮುಖುಗಿದೊಡಾ ಅಣ್ಣಿಕಾಪುತ್ರನೆಂಬ ರಿಸಿ ಪಿರಿದಪ್ಪ ಮಹಾತ್ಮ್ಯಮುಂ ಮೋಹಿಸದ 
ಬುದ್ದಿಯೊಡೆಯೊಂ ಚತುರ್ವಿಧಮಪ್ಪಾಹಾರಕ್ಕಂ ಶರೀರಕ್ಕಂ ಜಾವಜ್ಜೀವಂ ನಿವೃತ್ತಿಗೆಯ್ದು 
ಕಾಯೋತ್ಸರ್ಗಂ ನಿಂದು ಧರ್ಮಥಧ್ಯಾನ ಶುಕ್ಲಧ್ಕಾನಂಗಳಂ ಧ್ಯಾನಿಸಿ ಕರ್ಮಂಗಳಂ ಕಿಡಿಸಿ 
ಅಂತರ್ಗತಕೇವಲಿಯಾಗಿ ಮೋಕ್ಷಕ್ಕೆ ಪೋದರ್‌ 


ಮತ್ತಂ ಪೆಜರಾರಾಧಕರಪ್ಪವರ್ಗ್ಗಳೆಲ್ಲಂ ಅಣ್ಣಿಕಾಪುತ್ರನೆಂಬ ಯಷಿಯರಂ 
ಮನದೊಳಿಟ್ಟಚೇತನೋಪಸರ್ಗ್ಗಂ ಮೊದಲಾಗೊಡೆಯವಪು ಪಸರ್ಗ್ಗಂಗಳುಮಂ ಪಸಿವುಂ 
ನೀರಟ್‌ ಮೊದಲಾಗೊಡೆಯ ಪರೀಷಹಂಗಳಂ ಸೈರಿಸಿ ದರ್ಶನ ಜ್ಞಾನ ಚಾರಿತ್ರಂಗಳಂ ಸಾಧಿಸಿ 
ಸ್ವಿರ್ಗಾಪವರ್ಗದ ಸುಖಂಗಳಂ ಭವ್ಕರ್ಕಳೆಯ್ದುಗೆ. 


೬೬ / ಆರಾಧನಾ ಕರ್ಣಾಟಟೀಕಾ 


೬. ಭದ್ರಬಾಹು ಭಟ್ಟಾರರ ಕಥೆ 


ಭದ್ರಬಾಹು ಭಟ್ಟಾರಕರ ಕಥೆಯಂ ಪೇಟ್‌್‌ಂ 


ಗಾಹೆ ॥॥ ಓಮೋದರಿಏ ಘೋರಾಏ ಭದ್ದಬಾಹೂ ಆಸಂಕಿಲಟ್ಕಮದೀ 
ಘೋರಾಏ ತಿಗಿಂಚ್ಛಾಏಪಿ ಪಡಿವಣ್ಣೋ ಉತ್ತಮಂ ಅಶಠ್ಕಂ ॥ 


(ಓಮೋದರಿಏ - ಅರೆಯುಣಿಸಿನಿಂದಂ। ಘೋರಾಏ - ಆದಮಾನುಂ ಕಡಿದಪ್ಪದಖಿಂದಂ 
| ಭದ್ದ ಬಾಹೂ ಇಭದ್ರಬಾಹು ಭಟ್ಟಾರರುಂ | ಅಸಂಕಿಲಿಟ್ಕ್ಠಮದೀ ಎ ಸಂಕ್ಷೇಶ 
ಪರಿಣಾಮಮಿಲ್ಲದೊನಾಗಿ | ಘೋರಾಏ- ಕಡಿದಪ್ಪ | ತಿಗಿಂಚ್ಛಾ ಏ - ಪಸಿವಿನಿಂದಂ । ಅಪಿ 
= ಮತ್ತೆ | ಪಡಿವಣ್ಣೋ = ಪೊರ್ದಿದೊಂ | ಉತ್ತಮಂ ಅಟ್ಕಂ - ಮಿಕ್ಕದರ್ಶ 
ಜ್ಞಾನಚಾರಿತ್ರಂಗಳಾರಾಧನೆಯಂ] 


ವ ॥ ಅದೆಂತೆಂದೊಡೆ 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳಂ ಪುಂಡ್ರವರ್ಧನಮೆಂಬುದು ನಾಡಲ್ಲಿ 
ಕೋಟಿನಗರಮಂಬುದು ಪೊಟಲದನಾಳ್ವೊಂ ಪದ್ಮರಥನೆಂಬೊನರಸನಾತನ ಮಹಾದೇವಿ 
ಪದ್ಮ ಶ್ರೀಯೆಂಬೊಳಂತವರ್ಗ್ಗಳಿಷ್ಟ ವಿಷಯ ಕಾಮ ಭೋಗಂಗಳನುಭವಿಸುತ್ತಿರೆ ಮತ್ತಾ 
ಅರಸನ ಪುರೋಹಿತಂ ನಾಲ್ಕು ವೇದಮುಂ ಆಜಂಗಮುಂ ಪದಿನೆಂಟು ಧರ್ಮಶಾಸ್ತ್ರಗಳಂ 
ಬಲ್ಲೊಂ ಸೋಮಶರ್ಮನೆಂಬ ಪಾರ್ವ್ವನಾತನ ಭಾರ್ಯೆ ಪ್ರತ್ಮಕ್ಷ ಶ್ರೀಯಾದೇವತೆಯನೆ 
ಪೋಲ್ಟಳ್‌ ಸೋಮಶ್ರೀಯೆಂಬೊಳ್‌ ಇರ್ವ್ವರ್ಗ್ಗಂ ಮಗಂ ಪುಟ್ಟಿದೊಂ ತಾಯ್ಲಂ ತಂದೆಗಮೆಲ್ಲಾ 
ನಂಟರ್ಗ್ಗಮುತ್ಸಾಹಮುಂ ಸುಖಮುಂ ವಿಭವಮುಂ ಪಡೆವುದಅಿೌಂದಂ ಆ ಕೂಸಿಂಗೆ 
ಭದ್ರಬಾಹುವೆಂಬ ಪೆಸರನೆಲ್ಲರುಂ ನೆರೆದಿಟ್ಟರ್‌ ಆತನುಂ ಬಿದಿಗೆಯ ಚಂದ್ರಮನಂತೆ 
ಕ್ರಮಕ್ರಮದಿಂದಂ ಸುಖದಿಂದಂ ಬಳೆದು ಮುಂಜಿಗಟ್ಟುವ ಪ್ರಾಯಮಾದೊಡೆ ಪ್ರಶಸ್ತ ದಿವಸ 
ವಾರ ನಕ್ಷತ್ರ ಮಹೂರ್ತದೊಳ್‌ ಮುಂಜಿಗಟ್ಟಿ ಬಂಧನ ಕ್ರಿಯೆಯಂ ಮಾಡಿ ಬಲ್‌ಕ್ಕೆ 
ತನ್ನೋರಗೆಗಳಪ್ಪ ಪಲಂಬಜ್‌ ಮಾಣಿಗಳ್ಳೆರಸು ಪೊಜವೊಟಲೊಳ್‌ ಬಟ್ಟುಡುತ್ತಿರೆ 
ಭದ್ರಬಾಹುವೊಬ ಮಾಣಿಯೊಂದೆ ಬಟ್ಟಿನಮೇಗೆ ಪದಿನಾಲ್ಕು ಬಟ್ಟನೊಂದೊಂದಲಿ 
ಮೇಗೋಳಿಯೊಳಿಟ್ಟಾಡುತ್ತಿರ್ಪೃನ್ನೆಗಂ ಇತ್ತ ವರ್ಧಮಾನ ಭಟ್ಟಾರರ್‌ ಮೋಕ್ಷಕ್ಕೆ ವೋದಿಂ 


ಆರಾಧನಾ ಕರ್ಣಾಟಟೀಕಾ / ೬೭ 


ಬಲಕ್ಕೆ ಚತುರ್ದಶಪೂರ್ವಧಾರಿಗಳಪ್ಪ ಶ್ರುತಕೇವಲಿಗಳ್‌ ನಾಲ್ಕನೆಯವರ್‌ ಗೋವರ್ಧನ 
ಭಟ್ಟಾರರುಜ್ಹ್ಜಯಂತಮಂ ವಂದಿಸಲೆಂದು ವಿಹಾರಿಸುತ್ತಂಬರ್ಪೊರಾ ಕೋಟಿ ನಗರಕ್ಕೆ ವಂದು 
ಪೊಲವೊಳಲೊಳೊಂದು ಬಟ್ಟಿನ ಮೇಲೆ ಪದಿನಾಲ್ಕು ಬಟ್ಟನೊಂದೂಂದಲ 
ಮೇಗೋಳಿಯಿಟ್ಟಾಡುತಿರ್ಪ ಭದ್ರಬಾಹು ಮಾಣಿಯಂ ಗೋವರ್ಧನ ಭಟ್ಟಾರರ್‌ ಪಿರಿದುಂ 
ಬೇಗಂ ನೋಡುತ್ತಿರ್ದ್ದಿಂತೆಂದಾದೇಶಂ ಗೆಯ್ದರೀತನೆಮ್ಮಿಂ ಬಳಿಕ್ಕೆ 
ಚತುರ್ದಶಪೂರ್ವಧಾರಿಯಪ್ಪನೆಯ್ದನೆಯ ಶ್ರುತಕೇವಲಿ ಅವಧಿಜ್ಞಾನಿ ಪಲವುಂ ಯದ್ದಿಗಳಿಂದಂ 
ಕೂಡಿದೊರಿ ದೇವರಿಂದಂ ಮನುಷ್ಯರಿಂದಂ ಅರ್ಚಿಸಿ ಪೂಜಿಸಿ ಬಂದಿಸೆಪಡುವೊಂ ಪಿರಿದಪ್ಪ 
ಮಾಹಾತ್ಮ್ಯಮನೊಡೆಯೊಂ ಭದ್ರಬಾಹುಭಟ್ಟಾರರೆಂಬೊರಪ್ಪರೆಂದು ಬಗೆದವರ 
ಮನೆಗಾತನನೊಡಗೊಂಡು ಪೋಗಿ ಅವರ ತಾಯ್‌ ತಂದೆಗಮಿಂತೆಂದರ್‌ ಈತನನೆಮಗೊಪ್ಪಿಸಿಂ 
ಎಲ್ಲಾ ಶಾಸ್ತ್ರಂಗಳಂ ಕಲ್ಪಿಸಿ ಪಂಡಿತನಂ ಮಾಡಿ ನಿಮಗೊಪ್ಪಿಸುವೆವೆಂದೊಡವರು 
ಮಂತೆಗೆಯ್ಕಿಮೆಂದೊಡಾತನನೊಡಗೊಂಡು ಪೋಗಿ ಕೆಲವು ದಿವಸದಿಂದೊಳಗೆ ವ್ಮಾಕರಣಂ 
ಪ್ರಮಾಣಂ ಛಂದಮಳಂಕಾರ ನಿಘಂಟು ಕಾವ್ಮ ನಾಟಕಂ ಮೊದಲಾಗೊಡೆಯ ಲೋಕದೊಳುಳ್ಳ 
ಶಾಸ್ತ್ರಂಗಳೆಲ್ಲಮಂ ಕಲ್ಪಿಸಿದೊಡೆ ಅಧಿಗಮಸಮ್ಮಗ್‌ ದೃಷ್ಟಿಯಾಗಿ ಆಗಮದೊಳಗೆಲ್ಲಮನಬ್‌ದು 
ಸಂಸಾರ ಶರೀರ ಭೋಗ ವೈರಾಗ್ಯ ಪರಾಯಣನಾಗಿ ಭಟಾರಾ ಎನಗೆ ದೀಕ್ಷೆಯಂ 
ದಯೆಗೆಯ್ಕಿಮೆಂದೊಡೆ ಭಟಾರರಿಂತೆಂದರ್‌ ಎಮಗಿಂತು ದೀಕ್ಷೆಯಂ ಕೊಡಲಾಗ ಮಗನೇ 
ನಿಮ್ಮ ಪೊಟಲ್ಲೆ ನೀಂ ಪೋಗಿ ನಿನ್ನ ಕಲ್ತ ವಿದ್ಧೆಯಂ ಪಂಡಿತಿಕ್ಕೆಯುಮನಾ ಪೊಟಿಲೊಳ್‌ 
ನೆಗಟ್ಮಿ ನೆಗಟ್ಟಿ ಪಂಡಿತರ್ಕಳೊಡನೆ ಬಾದಂ ಗೆಯ್ದವರಂ ಗೆಲ್ಲು ದಶದಿಶೆಗಳೊಳಲ್ಲಂ ನಿನ್ನ 
ಪಾಂಡಿತ್ಯದ ಯಶಮಂ ಪರಪಿ ನಿನ್ನನಾ ಮೊಡಗೊಂಡು ಬಂದುದಕ್ಕೆ ತಾಯ್ತಂದೆಯುಮಂ 
ಕಂಡು ತಾಯ್ತಂದೆಗಂ ಸಂತೋಸಂ ಮಾಡಿ ಅವರನೊಡಂಬಡಿಸಿ ಬಂದೊಡೆ ತಪಮಂ 
ಕುಡಲಕ್ಕುಮಂತೆಯಾಗದೆಂದೊಡೆ ಭದ್ರಬಾಹು ಮಾಣಿಯುಂ ಭಟ್ಟಾರರಂ ವಂದಿಸಿ ತನ್ನ 
ಪೊಟಲ್ಲೆ ವೋಗಿ ತಾಯುಂ ತಂದೆಯುಮಂ ಕಂಡು ಪೊಟಲೊಳ್‌ ನೆಗಟ್ಟಿ ಪಂಡಿತರ್ಕಳೊಡನೆ 

ವಾದಂಗೆಯ್ದು ಗೆಲ್ಲುದಶ ದಿಶೆಗಳೊಳಲ್ಲಂ ತನ್ನ ಪಾಂಡಿತ್ಯದ ಯಶಮಂ ಪಸರಿಸಿ ತಾಯ್ತಂದೆಗಂ 

ಸಂತೋಸಂ ಮಾಡಿಯವರನೊಡಂಬಡಿಸಿ ಬಂದು ಗೋವರ್ಧನ ಭಟಾರರ ಪಕ್ಕದೆ ಕುಮಾರಂ 

ಬ್ರಹ್ಮಚಾರಿಯಾಗಿ ಭದ್ರಬಾಹು ತಪಂಬಟ್ಟು ಕೆಲವು ದಿವಸದಿಂದೊಳಗೆ ದ್ವಾದಶಾಂಗ 

ಚತುರ್ದಶ ಪೂರ್ವಮಪ್ಪ ಆಗಮಮೆಲ್ಲಮಂ ಗ್ರಂಥಾರ್ಥಸ್ವರೂಪದಿಂ ಕಲ್ತು ಸಕಲ 

ಶಾಸ್ತ್ರಪಾರಗನಾಗಿ ಎಲ್ಲಾಯೋದುಗಳಂ ನೆಜ್‌ಯೆಯೋದಿ ಕಲ್ಲು ಶ್ರುತದೊಳಪ್ಪ 

ಭಕ್ತಿಕಾರಣಮಾಗಿ ಪ್ರತಿಮಾಯೋಗಂ ನಿಂದೊಡಂ ಮನುಷ್ಯರ್ಕ್ಯಳುಂ ದೇವರ್ಕ್ಕಳುಂ ಬಂದು 

ಪಿರಿದಪ್ಪ ಪೂಜೆಯಂ ಮಾಡಿಯರ್ಚ್ಚಿಸಿ ಪೂಜಿಸಿ ಬಂದಿಸಿದೊಡೆ ಎಲ್ಲಾ ಖಷಿ 

ಸಮುದಾಯಮುಮಂ ಪ್ರತಿಪಾಲಿಸಲ್ಕೆ ಸಮರ್ಥರಾಗಿರ್ಪನ್ನೆಗಂ ಗೋವರ್ಧನಭಟಾರರ್‌ 

ಸಮಾಧಿ ಮರಣದಿಂದಂ ರತ್ನತ್ರಯಮಂ ಸಾಧಿಸಿ ಮುಡಿಪಿ ದೇವಲೋಕಕ್ಕೆ ವೋದರ್‌ 


ಇತ್ತ ಭದ್ರಬಾಹುಭಟಾರರ್‌ ಚತುರ್ದಶ ಪೂರ್ವದಾರಿಗಳುಂ ಕಡೆಯ 


೬೮ / ಆರಾಧನಾ ಕರ್ಣಾಟಟೀಕಾ 


ರಿಸಿಯಯ್ದನೆಯ ಶ್ರುತಕೇವಲಿಗಳವಧಿ ಜ್ಞಾನಿಗಳುಂ ಪಲವುಂ ಖದ್ದಿಗಳಿಂದಂ ಕೊಡಿದೊರ್‌ 
ಎಲ್ಲಾ ಯಷಿ ಸಮುದಾಯಮುಮಂ ಪ್ರತಿಪಾಲಿಸುತ್ತುಂ ಗ್ರಾಮ ನಗರ ಖೇಡ ಖರ್ವಡ 
ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತುಮಿರ್ಪ್ವನ್ನೆಗಂ 


ಮತ್ತಿತ್ತ ಮಗಧೆಯೆಂಬುದು ನಾಡಲ್ಲಿ ಪಾಟಲೀಪುತ್ರಮೆಂಬುದು ಪೊಟಲದನಾಳ್ವೊಂ 
ನಂದನೆಂಬೊನರಸಂ ಪಲಕಾಲಮರಸುಗೆಯ್ಯುತ್ತಿರೆ ಮತ್ತೊಂದು ದಿವಸಂ ಚಾಣಾಕ್ಕನೆಂಬೊಂ 
ಭಟ್ಟನಂ ನಂದಂ ಪರಿಭವಿಸಿ ನೂಂಕಿಯಟ್ಟಿ ಕಳೆಯಿಸಿದೊಡಾತನುಂ ಮುಳಿದು ನಂದನ ಕಿಡಿಸಿ 
ನಂದನಂ ರಾಜ್ಯಸ್ಥಾನದೊಳ್‌ ಪೆಜನೊರ್ವನಂ ಚಂದ್ರಗುಪ್ತನೆಂಬೊನಂ ನಿಲಿಸಿದೊಡಾತನುಂ 
ಪಲಕಾಲಮರಸುಗೆಯ್ದುಂ ಕಟೌ್‌ದೊಡಾತನ ಮಗಂ ಬಿಂದುಸಾರನೆಂಬೊನರಸು 
ಗೆಯ್ಕುತ್ತಿರೆಯಾತನ ಕಲದ ಬಖಿಕ್ಕೆಯಾತನ ಮಗನಶೋಕನೆಂಬೊನರಸುಗೆಯ್ಯುತ್ತಿರೆಯಾತನ 
ಮಗಂ ಪ್ರತಾಪದಿಂದಂ ತೇಜದಿಂದಮಾದಿತ್ಕನೊಳೋರನ್ನನಪೊ ೦ 
ಕುಣಾಳನೆಂಬೊನಂತವರ್ಗ್ಗಳಿಷ್ಠ ವಿಷಯ ಕಾಮ ಭೋಗಂಗಳನನುಭವಿಸುತ್ತು ಕಾಲಂ ಸಲೆ 
ಮತ್ತೊಂದು ದಿವಸಮಶೋಕಮಹಾರಾಜಂ ಪರಚಕ್ರದ ಮೇಲೆ ಪೋಗಿಯಲ್ಲಿಂದಂ ಮಂತ್ರಿ 
ಪುರೋಹಿತ ತಳವರಾದಿಳ್ಲಿಂತೆಂದೋಲೆಯನಟ್ಟಿದೊನುಪಾಧ್ಕಾಯಂಗೆ ಕಟವೆಯ ಕೂಯಿಂ 
ತುಪ್ಪಮಂ ತೋವೆಯುಮನುಣಲ್ಕೊಟ್ಟು ಕುಮಾರನನೋದಿಸುಗೆಂದೋಲೆಯನಟ್ಟಿದೊಡೆ 
ವಾಚಕನೋಲೆಯರ್ಥಮನಟ್‌ಯದೆ ವಿಪರೀತಮಾಗಿಂತೆಂದು ಬಾಜಿಸಿದಂ ಉಪಾಧ್ಯಾಯಂ 
ಸಾಳಿಕೂರಂ ಚ ಮಸಿಂ ಘೃತಂ ದತ್ವಾ ಕುಮಾರ ಮಂಧಾಪಯೇತ್‌ ಎಂದಿಂತು ವಿಪರೀತಮಾಗಿ 
ಲೇಖಾರ್ಥಮಂ ಬಾಜಿಸಿದೊಡೆ ಅನಿಬರುಂ ಕೇಳ್ದು ಅಪ್ರತಿಹತಶಾಸನನಪ್ಪ ನೃಪತಿಯಾಜ್ಞೆಗೆ 
ಭಯಸ್ಡ್ನರಾಗಿಯುಪಾಧ್ಕಾಯಂಗೆ ಕಟಮೆಯ ಕೂಲುಂ ಮಸಿಯುಂ ತುಪ್ಪಮುಮನುಣಲ್ಕೊಟ್ಟು 
ಕುಣಾಳನೆಂಬ ಕುಮಾರನೆರಡುಂ ಕಣ್ಣಳುಮನೊಡೆದು ಕುರುಡಂ ಮಾಡಿ ಕೆಲವು ದಿವಸದಿಂದರಸಂ 
ಪರಚಕ್ರಮಂ ಸಾಧಿಸಿ ಬಂದು ಮಗನ ಕುರುಡಾದುದಂ ಕಂಡಾದಮಾನುಂ ಉಬ್ಬೆಗಂ ಬಟ್ಟು 
ಸೈರಿಸಲಾಣದೆ ಕುಣಾಳನರಸಿ ಚಂದ್ರಾನನೆಯೆಂಬೊಳ್ಗೆ ಮಗಂ ಪುಟ್ಟಿದೊಡಾತಂಗೆ ಸಂಪ್ರತಿ 
ಚಂದ್ರಗುಪ್ತನೆಂದು ಪೆಸರನಿಟ್ಟು ರಾಜ್ಕಾಭಿಷೇಕಂ ಗೆಯ್ದು ಪಟ್ಟಂಗಟ್ಟಿ ಸಮಸ್ತ 
ರಾಜ್ಕಭಾರಮಲ್ಲಮಂ ನಿರೂಪಿಸಿ ಕುಣಾಳನುಮನೆಂದಂ ಮಗನೇ ಬೇಡು ನೀನೆಂದೊಡಾತನುಂ. 
ಕಾಕಿಣೀರತ್ನಮಂ ಬೇಡಿದೊಡಾ ರತ್ನಂ ಚಕ್ರವರ್ತಿಗಲ್ಲದಿಲ್ಲೆಂದು ಮಗಂಗೆ ಮಜುಮಾತುಗೊಟ್ಟು 
ಸಂಸಾರ ವೈರಾಗ್ಯಮಾದಮಾನುಂ ಪೆರ್ಚಿ ಸುಬ್ರತರೆಂಬ ಭಟಾರರ ಪಕ್ಕದೆ ಜಿನದೀಕ್ಷೆಯಂ 
ಕೈಕೊಂಡು ಪರತ್ರೆಯಂ ಸಾಧಿಸಿದಂ | 


ಮತ್ರಿತ್ವ ಸಂಪ್ರತಿ ಚಂದ್ರಗುಪ್ತನುಮರಸುಗೆಯ್ಯುತ್ತಿರ 
ಸಮಾಧಿಗುಪ್ತರೆಂಬಾಚಾರ್ಯರವಧಿ ಜ್ಞಾನಿಗಳುಂ ವಿಹಾರಿಸುತ್ತುಂ ಬರ್ಪ್ಪರಾ 
ಪಾಟಲೀಪುತ್ರಕ್ಕೆ ವಂದು ಪೊಅವೊಟಲ ಬಹಿರುದ್ಕಾನವನದೊಳಿರ್ದ್ದ್ವರಂ ಸಂಪ್ರತಿ ಚಂದ್ರಗುಪ್ತಂ 
ಪೋಗಿ ವಂದಿಸಿ ಧರ್ಮಮಂ ಕೇಳ್ದು ತದನಂತರಂ ತನ್ನ ಭವಾಂತರಂಗಳಂ ಬೆಸಗೊಂಡಡೆ 


ಆರಾಧನಾ ಕರ್ಣಾಟಟೀಕಾ / ೬೯ 


ಭಟಾರರ್‌ ಪೇಟಲ್‌ ತೊಡಗಿದಜ್‌ ಈ ಜಂಬೂ ದ್ವೀಪದ ಭರತ ಕ್ಲೇತ್ರದೊಳವಂತಿ ಎಂಬುದು 
ನಾಡಲ್ಲಿ ವೈದಿಶಮೆಂಬುದು ಪೊಟಲ್‌ ಅದನಾಳ್ವೊಂ ಜಯವರ್ಮನೆಂಬನರಸನಾತನ 
ಮಹಾದೇವಿ ವಾರುಣಿಯೆಂಬೊಳಂತವರ್ಗ್ಗಳಿಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತಿರೆ 
ಮತ್ತಾಪೊಟಲ ಸಾರೆ ಪಳಾಳಕೂಟಮೆಂಬೂರೊಳ್‌ ದೇವಿಲನೆಂಬೊಂ ಶಾಕಟಿಕ ಪರದನಾತನ 
ಭಾರ್ಯೆ ಪೃಥುವೀಶ್ರೀಯೆಂಬೊಳಾಕೆಯ ಗರ್ಭದೊಳ್‌ ಪಾಪಕರ್ಮಜೀವಂ ನೆಲಸಿದೊಡೇನುಂ 
ನೆವಮಿಲ್ಲದೆ ಕಸವರಮೆಲ್ಲಂ ಕೆಟ್ಟಿತ್ತು ಮತ್ತೊಂದು ದಿವಸಂ ಪಲಂಬರ್‌ ಶಾಕಟಿಕ ಪರದರ್‌ 
ಬೆರಸು ಬಂಡಿಗಳೊಳ್‌ ಪಟ್‌ಯುಂ ಪಲ ಧಾನ್ಮಂಗಳಂ ತೀವಿ ಪೊಟಲ್ಲೆ ಮಾಜಲೆಂದು 
ಪೋಪನ್ನೆಗಮೆಡೆಯೊಳಡವಿಯೊಳ್‌ ಬೇಡರುಂ ಬಟ್ಟೆಗಟ್ಟಿ ಮೇಲ್ಬಾಯ್ಡಿಅೌದೊಡೆ ದೇವಿಲಂ 
ಮೊದಲಾಗಿ ಪಲಂಬರುಂ ಪರದರ್‌ ಸತ್ತರ್‌ ಉಳಿದರೆಲ್ಲಮೋಡಿ ಕೆಟ್ಟೊಡೆ 
ಬಂಡಮುಮೆತ್ತುಗಳುಂ ಮೊದಲಾಗೆಲ್ಲಮಂ ಕಳ್ಳರ್‌ ಕೊಂಡು ಪೋದರಾ ಪ್ರಸ್ತಾವದೊಳ್‌ 
ಪೃಥುವಿಶ್ರೀ ಚೆಸಲೆಯಾಗಿಯೂರ್ಗೆ ಬಂದು ನಂದಿಮಿತ್ರನೆಂದಾ ಕೂಸಿಂಗೆ ಪೆಸರನಿಟ್ಟೆರಟ್‌ 
ಮೂಖು ತಿಂಗಳೊಳಗೆ ತಾಯುಂ ಕಟೌ್‌ದೊಡೆ ಬಡನಂಟರ್‌ ನಡಪೆ ಬಳೆದನಾ ನಂಟರುಂ 
ಕಟೌದು ಕುಲಕ್ಷಯಮಾದೊಡೂರವರೆಲ್ಲಂ ಇಂತೆಂದರ್‌ ಈ ತರುವಲಿ ನಮ್ಮೂರೊಳಿರೆ ನಮಗೆ 
ಸಾವುಂ ಕೇಡುಮಮೋಘಮಕ್ಕುಮಿವನನಟ್ಟಿ ಕಳೆಯಿಮೆಂದೂರಿಂದಮನಿಬರುಮಟ್ಟಿ 
ಕಳೆದೊಡಾತನುಂ ಕೆಲದೂರ್ಗಳುಮಂ ನಾಲ್ಕೆಡೆಯುಮಂ ತೊಟಲ್ಲು ಬೈಕಂದಿರಿದೆಲ್ಲಿಯಾನುಂ 
ಪೆತ್ತು ಪೆಅದೆಯಮಿಂತು ಬಾಟುತ್ತುಂ ಪದಿನೈದು ಪದನಾಜು ವರ್ಷದ ಪ್ರಾಯದಾನಾಗಿ 
ವೈದಿಶಮೆಂಬ ಪೊಟಲ್ಲೆ ಬರ್ಪ್ಟೊನನ್ನೆಗಂ ಕಾಷ್ಕಕೂಟನೆಂಬ ಬೆಸದವಂ ಪುಳ್ಳಿಯ ಪೊಜ್‌ಯಂ 
ಪೊತ್ತು ಪೊಟಲ್ಲೆ ಬರ್ಪೊನಂ ಕಂಡಾತನೊಡನೆ ಗೋಷ್ಠಿಯೊಳ್‌ ಬಂದು 
ಪೊಳವೊಟಲೊಳಾರಮೆಯೊಳು ಕಾಷ್ಠಕೂಟಂ ಸೇದೆಗೆಟ್ಟು ಪುಳ್ಳಿಯ ಪೊಜ್‌ಯನಿಳಿಪಿ 
ಪಟ್ಟಿರ್ದೊಡೆ ತಾನುಂ ಪಟ್ಟಿರಲೆಂದು ಬಗೆದು ತಲೆಯೆತ್ತಿಡಲ್ಕರಸಿಯೇನುಮಂ ಕಾಣದ 
ತರ್ಪೂಮೆಣ್ಬರಿಂದಂ ತಳರ್ಚಲಾಜದಂತಪ್ಪ ಪಿರಿದೊಂದು ಸಿಲೆಯಂ ತಲೆಯತ್ತಿಟ್ಟು 
ಪಟ್ಟಿರ್ದುದಂ ಕಾಷ್ಮ್ಠಕೂಟನಾತನ ಬಲಮಂ ಕಂಡು ತನ್ನ ಮನೆಗೊಡಗೊಂಡು ಪೋಗಿಯೂಡಿ 
ನಿನಗೀ ಪೊಟಿಲೊಳಾರಾನುಂ ನಂಟರೂಳರ ಎಂದು 
ಬೆಸಗೊಂಡೊಡಾರುಮಿಲ್ಲೆಂದೊಂಡಂತಪ್ಪೊಡೆ ನೀನೆಮ್ಮೊಡನಿರೆತ್ತಲುಂ ಪೋಗದಿರೆಂದು 
ತಾನುಮಾತನುಮಿಂತಿರ್ವ್ವರುಂ ದಿವಸಕ್ಕಂ ಪುಳ್ಳಿಯಂ ತರೆ ಪದಿಂಬರ್‌ ತರ್ಪ್ವ 
ಪೊಟೆಯನೊರ್ವ್ಯನೆ ತಪ್ಪನಂತು ಪಲವು ದಿವಸಮುಂ ತರೆ ಕಾಷ್ಕಕೂಟಂ ತನ್ನ ಪೆಂಡತಿಯಂ 
ಜಯಘಂಟೆಯೆಂಬೊಳನಿಂತೆಂದು ಕಲ್ಪಿಸಿದಂ ಈತಂಗೆ ನೀಂ ಬಸಿಜಂ ತೀವಿ ಬಡ್ಡಿಸದಿರೆಣ್ಣೆಯಂ 
ತಿಣ್ಣನೆಚೆಯದಿರ್‌ ಮೀಯಲ್ವೇಡಿದೊಡಮೆಚೆಯದಿರೆಂದು ಕಲ್ಪಿಸಿದೊಡಾಕೆಯುಮಾ 
ಪಾಂಗಿನೊಳ್‌ ದಿವಸಕ್ಕಂ ಬಡ್ಡಿಸೆ ನಂದಿಮಿತ್ರನುಂ ಪಿಯ ಪುಳ್ಳಿಯ ಪೊಜ್‌ಗಳಂ ದಿವಸಕ್ಕಂ 
ತಂದು ಕುಡಲವಂ ಮಾಬ್‌ ಕಾಷ್ಠನೊಡೆಯನಾದನಿಂತು ದಿವಸಂಗಳ್‌ ಸಲೆ ಮತ್ತೊಂದು 
ದಿವಸಂ ಜಯಘಂಟೆ ಕರುಣಿಸಿ ತಣಿಯೆ ಬಡ್ಡಿಸಿದೊಡುಂಡು ಮಖಜುದಿವಸಮಿರ್ವ್ವರುಂ ಪುಳ್ಳಿಗೆ 


೭೦ / ಆರಾಧನಾ ಕರ್ಣಾಟಟೀಕಾ 


ಪೋದಲ್ಲಿ ನಂದಿಮಿತ್ರನೆಂದಂ ಅಯ್ಕಾ ಎನಗುಡಲೇನುಮಿಲ್ಲ ಒಂದು ದಮ್ಮಕ್ಕಾದೊಡಂ 
ಸೀರೆಯಂ ಕೊಡಿಯೀಮೆಂದೊಡಂತೆಗೆಯ್ದೆಮೆಂದು ಮಜುಮಾತುಗೊಟ್ಟಿರ್ವ್ವರುಂ 
ಪುಳ್ಳಿಯಪೊಆಕ್‌ ಯಂ ಮನೆಗೆತಂದ ಬಬ್‌ಕ್ಕೆ ಪೆಂಡತಿಯ”:೦ದನೀತಂಗೆ ನೀ ಬಸಿಅಂ 
ಶೀವಿಯುಣ ಸಿದಾ ಎಂದೊಡೆ ಕರುಣಿಸಿ ಪರ್ವವೆ:0ದು ತಣಿಯೆಯುಣಲಿಕ್ಕಿದೆನೆಂದೊಡೆ 
ಮುಳಿದು ಸಾಯೆ ಬಡಿದು ಮನೆಯಿಂ ಪೆಂಡತಿನಯಟ್ಟಿ ಕಳೆದೊಡೆ ನಂದಿಮಿತ್ರಂ ಪೋಗಿ 
ಜಯಘುಂಟೆಯಂ ಬೆಸಗೊಂಡಂ ನಿಮ್ಮನೇಕೆ ಕಾಳಕೂಟಂ ಬಡಿದನಬ್ಬಾ ಎಂದು 
ಬೆಸಗೊಂಡೊಡೆ ನಿನಗೆ ನಿನ್ನೆ ತಣೆಯೆಯುಣಲಿಕ್ಕಿದೆನೆಂದು ಮುಳಿದು ಬಡಿದಟ್ಟಿ ಕಳೆದನೆಂದೊಡೆ 
ಇಂತಪ್ಪ ಪಂಚಮಹಾಪಾತಕನ ಮನೆಯೊಳ್‌ ಮಾರಿಯಿರ್ಕೆಂದು ಕಾಷ್ಕಕೂಟನಂ ಬಿಸುಟ್ಟು 
ಪೋಗಿ ಬೇಜ್‌ ತನಗೆ ಪುಳ್ಳಿಗಳಂ ದಿವಸಕ್ಕಂ ತಂದು ಮಾಜಲ್‌ ತಗುಳ್ಹೊಡೆಂಟು ದಮ್ಮದ 
ಪುಳ್ಳಿಯಂ ತಂದಾಗಳೊಂದು ಪಣಮನಪ್ಪಡಂ ಪೆಜದೆ ಕೂಟ್ಲಿಮಂಬಲಿಗಮೆಣ್ಣೆಗಂ ಕಟೌಗಂ 
ಕೊಟ್ಟು ಪೋಕುಮಿಂತು ಬಾಟುತ್ತಿರೆ 


ಮತ್ತೊಂದು ದಿವಸಂ ಪುಳ್ಳಿಗೆ ಪೋಗಿ ಪುಳ್ಳಿಯ ಪೊಜಕಯಂ ಪೊತ್ತು 
ಬರ್ಪ್ಕೊನನ್ನೆಗಮೆಡೆಯೊಳ್‌ ಶಿವಗುಪ್ತರೆಂಬಾಚಾರ್ಯರಷ್ಟಾಂಗ ನಿಮಿತ್ತಂಗಳಂ 
ಬಲ್ಲೊರಡವಿಗೆ ಪೋಗಿ ಸಿದ್ಧಾಂತಮಂ ಪರಿವಡಿಗೆಯ್ದಂದಿನ ದಿವಸಮಲ್ಲಿಯೆ ದೇವರಂ ಬಂದಿಸಿ 
ಪಕ್ಷೋಪವಾಸದ ಪಾರಣೆಗೆಂದು ಪೊಟಲ್ಲೆ ಚರಿಗೆವುಗುತ್ತಂ ಬಂದೊಡಂ ನಂದಿಮಿತ್ರಂ ಕಂಡು 
ಆಶ್ಚರೃಭೂತನಾಗಿ ನೀಡುಂ ನೋಡಿ ಇವರೆಲ್ಲಿಗೆ ವೋದಪ್ಪರೋ ಎಂದು ಬಲೌವಳಿಯನೆ 
ಬಂದು ಪೊಟವೊಟಲ ಬಸದಿಯ ಪ್ರಾಕಾರದೊಳಗೆ ಪುಳ್ಳಿಯ ಪೊಲ್‌ಯನಿಕ್ಕಿ ನೋಟ್ಬ 
ನನ್ನೆಗಮಿವರನೆಂದವರ ಬಟಕಿವಟಕಿಯನೆ. ಬರ್ಪುನ್ನೆಗಮಾ ದಿವಸಮರಸಂ 
ಶಿವಗುಪ್ತಭಟ್ಟಾರರ್ಗ್ಗಾಂ ಪಾರಣೆಯಂ ಮಾಡುವೆಂ ಪೆಜರಾರುಂ ನಿಜ್‌ಸಲ್‌ ಸಲ್ಲದೆಂದು 
ಪೊಳಲೊಳಗೆ ಗೋಸಣೆಯಂ ತೊಟಲ್ಲಿದೊಡಂಜಿ ಯಾರುಂ ನೀಡಿಸುವರಿಲ್ಲದೆ ಭಟಾರರುಂ 
ಕಿಜುಮನೆ ಪೆರ್ಮನೆಯನ್ನದೆ ಯೋಗ್ಕಮಪ್ಸ ಮನೆಗಳಂ ಚರಿಗೆವುಗುತ್ತುಂ 
ಬರ್ಪ್ಪೊರರಮನೆಯಂ ಪೊಕ್ಕಾಗ್‌ಳ ಕಂಡರಸನುಂ ಮಹಾದೇವಿಯುಂ ಸುವರ್ಣ ಪೂರ್ಣ 
ಕಲಶಮುಂ ಕನ್ನಡಿಯುಂ ಮಾದು ಫಲಮುಂ ಮೊದಲಾಗರ್ಚ್ಚನೆಯಂ ಕೊಂಡಿದಿರಂ ಬಂದು 
ನಿಲಿಸಿ ಬಲಗೊಂಡು ತಂದುಚ್ಚಾಸನದೊಳಿರಿಸಿ ಭಟಾರರ ಕಾಲ್ಗೆ ಮಹಾದೇವಿ ನೀರ್ವೊಯ್ಕೆ 
ಅರಸಂ ತಾನೆ ಪ್ರಕ್ಷಾಳಿಸಿ ಬಟ್‌ಕ್ಕೊಡವೋದ ಬೋಟದಲೆಯ ದೇಸಿಗನ ಕಾಲಂ ಬ್ರಹ್ಮಯ್ಕಾ 
ನೀಡಿ ನಿಮ್ಮ ಕಾಲಂ ತೊಳವನೆಂದು ಮಹಾದೇವಿ ತಾನೆ ಕಾಲಂ ಕರ್ಚಿ ಭಟಾರರರ್ಗ್ಗೆಅಗಿ 
ಕುಳ್ಳಿರಿಸಿ ಪಿರಿಯ ಪೂನ್ನ ತಳಿಗೆಯುಮುಚ್ಚಮಪ್ಪಡ್ಡಣಿಗೆಯನಿಟ್ಟು ಬ್ರಹ್ಮಚಾರಿಗಂ ಪೊನ್ನ 
ತಳಿಗೆಯುಮಡ್ಡಣಗೆಯುಮನಿಟ್ಟು ಭಟಾರಕರ್ಗ್ಗರಸಂ ತಾ ಬಡ್ಡಿಸಲು ತಗುಳ್ಹ ಬಳಿಯಂ 
ರಾಜಾನ್ನದ ಕೂಲುಂ ಪೆಸಅ ತೊವೆಯುಂ ಬೆಣ್ಣೆಗಾಸಿದಾಮೋದಂ ಸುಗಂಧ ಪರಿಮಳಮಪ್ಪ 
ತುಪ್ಪಮುಂ ಪಲವುಂ ತೆಜದ ಬಾಡುಗಳುಂ ತುಯ್ಕಲುಂ ಪೂರಿಗೆ ಘಾರಿಗೆ ಸೊಜ್ಜಿಗೆ ಫೃತಪೂರಂ 
ಲಡ್ಡುಗೆ ಮಂಡಗೆ ಮೊದಲಾಗೊಡೆಯ ಪದಿನೆಂಟು ತೆಅದ ಭಕ್ಷ್ಕಂಗಳಂ ನಾನಾಪ್ರಕಾರದ 

ಗೆ 


ಆರಾಧನಾ ಕರ್ಣಾಟಟೀಕಾ / ೭೧ 


ಪಾಕಂಗಳಂ ಭಟ್ಟಾರರ್ಗ್ಗೆ ಬಡ್ಡಿಸಿದಂತೆ ಬ್ರಹ್ಮಯ್ಯಂಗಂ ಮಹಾದೇವಿ ಬಡ್ಡಿಸಿದೊಡೆ ದೇಸಿಗಂ 
ಕಂಡು ಬೆಅಗಾಗಿ ಪುಟ್ಟಿದಂದಿಂ ದಿನ ತೊಟ್ಟಿಂತಪ್ಪುಣಿಸಂ ಕನಸಿನೊಳಪ್ಪೊಡಂ ಕಂಡಟ್‌ಯದ 
ದೇಸಿಗಂ ನಾನಾ ಪ್ರಕಾರದುಣಿಸಂ ಸುಗಂಧಮಪ್ಪ ದಿವ್ಕಾಹಾರಮನಾಕಂಠ ಪ್ರಮಾಣಂ ಬರೆಗಂ 
'ತಣಿಯೆಯುಂಡು ಬಳಿಕ್ಕೆ ಕರ್ಪೂರ ಸಮ್ಮಿಶ್ರಮಪ್ಪ ನೆಲವತ್ತಿಯಡಕೆಯ ಭಾಗಮಂ ಕೆಯ್ತೀವಿ 
ಬ್ರಹ್ಮಯ್ಕಂಗೆ ಕೊಟ್ಟು ಭಟಾರರುಂ ಚರಿಗೆ ಮಾಡಿದ ಬಲೌಕ್ಕರಸನುಮಂ ಮಹಾದೇವಿಯುಮಂ 
ಕರ್ಮಕ್ಟಯಮುಮಕ್ಸಯ ದಾನಮಕ್ಕೆಂದು ಪರಸಿ ಪೊಟಮಟ್ಟು ಬಸದಿಯಂ ಬಲಗೊಂಡು 
ಭಟಾರರ ಬಜ್‌ ವಟ್‌ಯನೆ ಪೋದಂ ಭಟ್ಟಾರರುಂ ಬಸದಿಯಂ ಬಲಗೊಂಡು 
ಈರ್ಯಾಪತ್ತಿಯಂ ಬಿಡಿಸಿ ಕಾಲಂ ಕರ್ಚೆ ಗೋಚಾರ ನಿಯಮಂ ಗೆಯ್ದುದಂ ನಂದಿಮಿತ್ರಂ 
ನೋಡುತ್ತಿರ್ದ್ದಿಂತೆಂದು ಮನದೊಳ್‌ ಬಗೆದನನಿತಪ್ಪ ರೂಪುಮಂ ಕೆಯ್ಕೊಂಡೊಡೆ 
ದೇವಲೋಕದುಣಿಸುಂ ಪೂಜೆಯುಮಂ ಪಡೆಯಲಕ್ಕುಮೊಂದುಂ ಕ್ಲೇಶಮಿಲ್ಲದೆಲ್ಲಾ 
ಕಾಲಮುಮೆಂದು ಬಗೆದು ಭಟ್ಟಾರರ್‌ ನಿಯಮಂ ಗೆಯ್ದು ಸಮೆದಿರ್ದ ಬಲ್‌ಕ್ಕೆ ಬಂದು 
ಮುಂದೆ ನಿಂದು ಕೈಗಳಂ ಮುಗಿದಿಂತೆಂದಂ ಎನ್ನಂ ನಿಮ್ಮಂತೆ ಮಾಡಿಮೆಂದೊಡೆ 
ಭಟಾರರಾತನಂ ನೋಡಿ ಅಲ್ಪಾಯುಷ್ಯನುಂ ಆಸನ್ನ ಭವ್ಮನುಮಪ್ಪುದನಜ್‌ದೊಳ್ಳಿತಪ್ಪ 
ಮುಹೂರ್ತದೊಳ್‌ ತಪಂಬಡಿಸಿದೊಡಾತನುಂ ತಪಂ ಬಟ್ಟು ದೀಕ್ಷೋಪವಾಸಂ 
ಗೆಯ್ದಿರ್ದನನ್ನೆಗಂ ಅರಸನುಮರಸಿಯುಂ ಭಟಾರರೊಡವಂದ ಬ್ರಹ್ಮಚಾರಿ ತಪಂ 
ಬಟ್ಟನೆಂಬುದಂ ಕೇಳ್ಲೊಸೆದು ಮುನ್ನೆ ನಮ್ಮ ಮನೆಯೊಳುಂಡು ತಪಂಬಟ್ಟನಿನ್ನು ನಾಳೆ 
ನಮ್ಮ ಮನೆಯೊಳಂ ಪಾನಿಗಟ್ಟುವಮೆಂದು ಬಗೆದಿರ್ದ್ದು ಮಖಜುದಿವಸಂ ಸಾಮಂತ 
ಮಹಾಸಾಮಂತಕರ್ಕಳುಂ ರಾಜ್ಮ ಚಿಹ್ನಂಗಳ್ಳೆರಸು ಮಹಾವಿಭೂತಿಯಿಂದರಸಂ ಪೊತ್ತಾಜ್‌ 
ಬಸದಿಗೆ ಬಂದು ವಾಹನಂಗಳಿಂದಿಟೌ್‌ದು ಬಲಗೊಂಡು ಗಂಧಪುಷ್ಪ ಧೂಪ ದೀಪಾಕ್ಷತಂಗಳಿಂ 
ದೇವರನರ್ಚಸಿ ಕ್ರಿಯಾಪೂರ್ವಕಂ ಪಂಚಮುಷ್ಟಿಯಿಂ ಬಂದಿಸಿದಂತೆ ಕಿತ್ತಯ್ಕಂಗಳಂ ಬಂದಿಸಿ 
ಭಟಾರರಲ್ಲಿಗೆ ಬಂದು ಕುಳ್ಳಿರ್ದು ಭಟಾರಾ ಬಿನ್ನಪಂ ಕಿತ್ತಯ್ಮಗಳನಿಂದೆಮಗೆ ಕಾರುಣ್ಯಂ 
ಗೆಯ್ದುದು ನಾವು ಪಾನೆಗಟ್ಟಿಸಿ ಪುಣ್ಮ್ಣಮಂ ನೆರಪಿಕೊಳ್ಳೆಮೆಂದೊಡಂತೆಗೆಯ್ಕಿಮೆಂದೊಡಾ 
ನುಡಿಯಂ ಕಿತ್ತಯ್ಕಂಗಳ್‌ ಕೇಳ್ದು ಸಾಮಂತ ಮಹಾಸಾಮಂತಾದಿಗಳ ಸ್ವಾಮಿಯಪ್ಪ ಪೃಥ್ವೀಶ್ಚರಂ 
ಬಂದೆನ್ನುಮನರ್ಚ್ಚಿಸಿ ನೀಚವೃತ್ತಿಯಿಂ ಕಿಂಕುರ್ವಾಣಂ ಗೆಯ್ದಪ್ಪನಹೋ ಆಶ್ಚರ್ಯಂ ತಪದ 
ಧರ್ಮದ ಫಲಮಿಲ್ಲಿಯೆ ಪ್ರತ್ಕಕ್ಸಮಾಯ್ತು ಇನ್ನುಂ ಮುಂದೆ ಪಿರಿದಾಗದೆ ಮಾಣದೆಂದು 
ತನ್ನೊಳೆ ತಖೌಸಂದು ಮತ್ತಮಾ ದಿವಸಂ ಉಪವಾಸಮಂ ಕೈಕೊಂಡರಿತ್ತಲ್‌ ಜಯಮರ್ವ 
ಮಹಾರಾಜಂ ಭಟ್ಟಾರರುಮಂ ಕಿತ್ತಯ್ಕಂಗಳುಮಂ" ಬಂದಿಸಿರ್ದ್ದಂ ಭಟಾರರಜಬ್‌ದೆ 
ಕಿತ್ತಯ್ಕಂಗಳ್ಗೆ ಏಷಣಾ ಸಮಿತಿ ಮೊದಲಾಗೊಡೆಯ ಬ್ರತಂಗಳಂ ಮತ್ತಂ ಸಂಕ್ಷೇಪದಿಂ 
ಪೇಟ್ಡು ಕಿತ್ತಯ್ಕಂಗಳಿರಾ ನಿಮಗೆ ಶ್ರಮಮಾಯ್ತು ದೇವರಂ ಬಂದಿಸಿ ಚರಿಗೆಗೆ ಪೊಅಮಡುವುದೆನೆ 
ಮತ್ತಂ ತಾವು ಕೈಕೊಂಡುಪವಾಸಮಂ ಗುರುಗಳ್ಗೆ ಪ್ರಕಟಿಸಿದರದಂ ಕಿತ್ತಯ್ಮಂಗಳುಮಂ ಬಂದಿಸಿ 
ತನ್ನ ಮನೆಗೆ ಪೋಗಿ ಮಹಾದೇವಿಗೆಂದಂ ಇಂದೆನಗೆ ರಿಷಿಯರಂ ನಿಉಿಸಿ ಪುಣ್ಮಂಗೊಳ್ಳ 


೭೨ / ಆರಾಧನಾ ಕರ್ಣಾಟಟೀಕಾ 


ಭಾಗ್ಯಮಿಲ್ಲೆಂದೊಡೆ ಮಹಾದೇವಿಯಂತಪ್ಪೊಡೆ ನಾಳೆಯಾಂ ನಿಜ್‌ಸಿ ಪುಣ್ಯಂ 
ಕೈಕೊಳ್ಳೆನೆಂದೊಡರಸನೆಂದಂ ನಿನಗಮೆನಗಂ ಸಮಭಾಗ ಪುಣ್ಯಮೆಂದುಸಿರೆ ನೀಮೇಕೆನಗಿಂದು 
ಸಮಭಾಗಮೀಯದಾದಿರೀಪುಣ್ಕಮನಾನಿಂದು ನೀಖಿಸಿ ಕೈಕೊಳ್ಳೆಂ ನೀಂ ನಾಳೆ ನಿಬೌ್‌ಸೆಂದು 
ನುಡಿದು ಬಸದಿಗೆ ವೋಗಿಮೆನ್ನ ಭಾಗ್ಯಮೇಂ ಕಿಡಿಸುಗುಮೆ ನಾಳೆಯಾಂ ನಿಜ್‌ಸಿಯಾವಗಂ 
ಪ್ರಣ್ಯಮಂ ಕೈಕೊಳ್ಳೆನೆಂದರಸಂಗೆ ಮಲು ಮಾತುಗೊಟ್ಟು ಮಜುದಿವಸಂ ಧಾರುಣಿ ಮಹಾದೇವಿ 
ಅಯ್ನೂರ್ವರಸಿಯಕರ್ಕ್ಕುಳುಂ ಪೆಂಡವಾಸದಗ್ಗಳದ ಸೂಳೆಯರ್ಕ್ಯಳುಂ ಬೆರಸು 
ವೇಸರಿಗೇತೆ ಗಳುಂ ಪಿಡಿಗಳುಂ ಸಿಬಿಗೆಗಳುಮನೇಣೌ ಸೀಗುರಿಗಳುವುಂ ಕೊಡೆಗಳುಮಂ ಪಿಡಿಯಿಸಿ 
ಎಕ್ಕಮದ್ದಳೆಯ ಕೊಟಲ ರುಂಕಾರದ ಪಜೆಗಳ್ಳುಂದೆ ಬಾಜಿಸುತ್ತುಂ ಬಳಿಯುಂ ಕಾಪಿನವರ್ವ್ವರೆ 
ಮುಂದಣ ಮಾನಸರಂ ಪಡಿಯರರ್‌ ತೊಲಗಿಸುತ್ತುಂ ವಿದ್ಕಾಧರಿಯಕ್ಕಳುಂ ಬರ್ಪಂತೆ ಬಂದು 
ಬಾಗಿಲ್ಮಾಡದ ಪೊಜಗಣ ದೆಸೆಯೊಳ್‌ ತಮ್ಮ ವಾಹನಂಗಳಿಂದಿಟ್‌ದು ಬಸದಿಯಂ 
ಬಲಗೊಂಡೊಳಗಂ ಪೊಕ್ಕು ದರ್ಶನ ವಂದನೆಗಳಂ ಪೇಟ್ಲ್ಹೀರ್ಯಾಪತ್ತಿಯಂ ಬಿಡಿಸಿ ಗಂಧ 
ಪುಷ್ಪದೀಪ ಧೂಪಾಕ್ಸತಂಗಳಿಂದರ್ಚ್ಚಸಿ ಕ್ರಿಯಾಪೂರ್ವಕಂ ದೇವರಂ ಬಂದಿಸಿ 
ಶಿವಗುಪ್ತಭಟಾರರುಮನರ್ಚ್ವಿಸಿ ಗುರುಭಕ್ತಿಗೆಯ್ದು ಬಂದಿಸಿ ಶ್ರಾವಕ ಬ್ರತಂಗಳನೇಬ್‌ಸಿಕೊಂಡು 
ಬಳಿಕ್ಕಿಂತಂದಳ್‌ ಭಟಾರಾ ಇಂದೆಮ್ಮ ಮನೆಗೆ ಕಿತ್ತಯ್ಕಂಗಳನೊಡಗೊಂಡು ಬಂದು 
ಪಕ್ಕದಿರ್ದು ಪಾನೆಗಟ್ಟಿಸಿ ಮಾರ್ಗ್ಗಮಂ ತೋಣ್‌ ಮಗುಟ್‌ ಬಿಜಯಂಗೆಯ್ಕಿಮೆನೆ 
ಕಿತ್ತಯ್ಯಂಗಳಂ ನೀಮೆ ಬೆಸಗೊಳ್ಳಿಮವರೊಡಂಬಟ್ಟಡಾಮೊಡಗೊಂಡು ಒಂದಪ್ಪೆವೆಂದೊಡೆ 
ಮಹಾದೇವಿ ಕಿತ್ತಯಂಗಳಲ್ಲಿಗೆ ಪೋಗಿ ಕಾಲಂಪಿಡಿದು. ಬಂದಿಸಿ ಇಂತೆಂದಳ್‌ ಕಿತ್ತಯ್ಕಾ 
ನಿಮಗಾವಿಂದು ಪಾನೆಗಟ್ಟುವೆಮೆಮ್ಮ ಮನೆಗೆಟ್ಟರಲ್‌: ವೇಟ್ಬುದೆಂದು ಕಾಲಂ ಪಿಡಿದು 
ಪೊಡೆವಟ್ಟಿರ್ದ್ವಾಗಳರಸಿಯ ಮೊಗಮಂ ನೋಡಿ ನೆಆ್‌ಯೆ ತೊಟ್ಟುಟ್ಟು ಪಸದನಂಗೊಂಡು 
ದೇವಗಣಿಕೆಯರನೆ ಪೋಲ್ವಯ್ದೂರ್ವರಸಿಯರ್ಕ್ಯಳಿಂದಂ ಸೂಳೆಯರ್ಕ್ಯಳಿಂದಂ 
ಪರಿವೇಷ್ಟಿತೆಯಾಗಿರ್ದ್ದ ಶಚಿ ಮಹಾದೇವಿಯನೆ ಪೋಲ್ವ ಧಾರಿಣಿ ಮಹಾದೇವಿ ಎನ್ನ ಕಾಲ್ಲೆಅಗಿ 
ಪೊಡಮಟ್ಟಿರ್ದ್ವದೆಲ್ಲಮೀ ತಪದ ಫಲಮಿನ್ನುಂ ಮುಂದೆ ಪಿರಿದು ಫಲಮುಂಟೆಂದು ಬಗೆದು 
ಅರಸಿಂಗಿಂತಂದರ್‌ ಅಬ್ಬಾ ಇಂದೆಮಗುಣಲ್ಕೆ ಬಗೆಯಿಲ್ಲುಪವಾಸಂ ಗೆಯ್ದಪ್ಪೆಮೆಂದು ಪರಿಚ್ಚೇದಿಸಿ 
ನುಡಿದೂಡೆ ಬಿನ್ನನೆ ಮೊಗಂ ಮಾಡಿ ಭಟ್ಟಾರರಂ ಬಂದಿಸಿ ಪೋಗಿಯರಸಂಗೆ 
ಕಿತ್ತಯ್ಕಂಗಳಿಂದುಪವಾಸಂ ಗೆಯ್ದರೆಂದು ಪೇಲಖ್ದಾಗಳ್‌ ಮತ್ತಿರುಳಿನ ಕರಣ ವೇಳೆಯೊಳ್‌ 
ವಜ್ರಸೇನನೆಂಬ ಮಂತ್ರಿ ಅರಸಂಗಿಂತೆದು ಬಿನ್ನಪಂಗೆಯ್ದಂ ದೇವಾ ನಾಳೆಯಾಂ ನಿಜ್‌ಸಿ 
ಕಿತ್ತಯ್ಕಂಗಳ್ಗೆ ಪಾರಣೆಯಂ ಮಾಡಿಸುವೆನೆನೆ ಎಂದೊಡಂತೆ ಗೆಯ್ಕೆಂದೊಡೆ ಮಲು ದಿವಸಂ 
ಬಸದಿಗೆ ಬಂದು ಭಟ್ಟಾರಾ ಕಿತ್ತಯ್ಕಂಗಳನೆಮ್ಮ ಮನೆಗೊಡಗೊಂಡು ಬಂದು ಚರಿಗೆದೋಟ್‌ 
ನೀಮುಂ ಬಿಜಯಂಗೆಯ್ಕಿಮೆನೆ ಕಿತ್ತಯ್ಕಂಗಳೊಡಂಬಟ್ಟೊಡೊಡಗೊಂಡು ಬರ್ಪ್ಪೆಂ 
ಅವರನೊಡಂಬಡಿಸಿಮೆಂದೊಡೆ ಕಿತ್ತಯ್ಯಂಗಳಲ್ಲಿಗೆ ಪೋಗಿ ಕಿತ್ತಯ್ಕಾ ಇಂದೆಮ್ಮ ಮನೆಯೊಳ್‌ 
ಪಾರಿಸಲ್ಕೆ ವೇಟ್ಕುಮೆಂದು ಕಾಲಂ ಪಿಡಿದು ಪೊಡವಟ್ಟಿರ್ದೊನಂ ನೋಡಿ ರಾಜೋವಾ 


1 


ಆರಾಧನಾ ಕರ್ಣಾಟಟೀಕಾ / ೭೩ 


ರಾಜಾಮಾತ್ಕೋವಾ ಎಂದು ಸಾಮಂತ ಮಹಾ ಸಾಮಂತರ್ಕ್ಯಳಿಂದಂ ಪರಿವೇಷ್ಟಿನಾಗಿರ್ದ್ದ 
ಮಂತ್ರಿ ಎನಗೆ ಪೊಡವಟ್ಟನಿದೆಲ್ಲಂ ತಪದ ಮಹಾತ್ಮ್ಯಮಿನ್ನುಂ ಮುಂದೆ ಪಿರಿದುಂಟೆಂದು 
ಬಗೆದು ಇಂತೆಂದರ್‌ ಆಮಿಂದುಪವಾಸಂಗೆಯ್ದೆ ಮೆಂದೊಡಾತನುಮೆನಗೆ ಪುಣ್ಯಮಿಲ್ಲಾಗದೆಂದು 
ನುಡಿದು ಭಟಾರರಂ ಬಂದಿಸಿ ಪೋದಂ ಮತ್ತಮಿರುಳಿನ ಕರಣ ವೇಳೆಯೊಳರ್ಹದ್ದಾಸನೆಂಬೊಂ 
ರಾಜಶ್ರೇಷ್ಠಿ ಅರಸರ್ಗ್ಗೆ ಬಿನ್ನಪಂಗೆಯ್ದಂ ನಾಳೆಯಾಂ ಕಿತ್ತಯ್ಕಂಗಳ್ಲೆ ಪಾರಣೆಯಂ 
ಮಾಡಿಸುವೆಂದೊಡರಸನಂತೆ ಗೆಯ್ಕೊಂದೊಡಾತನು ಬಸದಿಗೆ ಪೋಗಿ ಭಟಾರರಂ ಬಂದಿಸಿ 
ಕಿತ್ತಯ್ಕಂಗಳಂ ಬಂದಿಸಿ ಗುರುಗಳನುಮತದಿಂದಮ್ಮ ಮನೆಗೆ ಚರಿಗ 
ಬರಲ್ಕೇಟ್ಟುಮೆಂದೊಡುಪವಾಸಂ ಗೆಯ್ದೆನೆಂದೊಡಾತನುಂ ಭಟಾರರಂ ಬಂದಿಸಿ ಪೋದಂ 


ಇತ್ತ ನಂದಿಮಿತ್ರ ಕಿತ್ಮಯ್ಕಂಗಳ್ಗೆ ಶ್ರಮಮಂ ಭಟ್ಟಾರರಣಿದು ಕಿತ್ತಯ್ಕಾ 
ಪಂಚನಮಸ್ಕಾರಮ ೦ಮಾಣದಿರುಳುಂ ಪಗಲುಂ ಓದುತ್ತಿರಿಮೆಂದು ಕಲ್ಪಿಸಿದೊಡವರುಮಿರುಳಂ 
ಪಗಲುಂ ಓದುತ್ತಿರೆ ಮತ್ತಿತ್ತಂ ಇರುಳಿನೋಲಗದೊಳ್‌ ನೆರೆದಿರ್ದ ನೆರವಿಯೊಳರಸನುಂ 
ಮಹಾದೇವಿಯಂ ಕಿತ್ತಯ್ಕಂಗಳ ತಪಮಂ ಗುಣಮುಮಂ ಪೊಗಳುತ್ತುಂ ತಪಂಬಟ್ಟ ದಿವಸದಿಂ 
ತಗುಳ್ಹು ಇಂದಿಂಗಯ್ದು ದಿವಸಮುಣ್ಣ್ಬುದಿಲ್ಲ ಕುಡಿವುದಿಲ್ಲುಪವಾಸಂ ಗೆಯ್ದಿರ್ದ್ದ್ವರಾಮೆನಿತುಂ 
ಕೀಖೌ ನುಡಿದೊಡಂ ಚರಿಗೆ ಮಾಡಲೊಲ್ಲರಿನ್ನವು ಸಾಹಸಮುಂ ಸತ್ವಮುಮಾರ್ಗ್ಗಮೊಳವೆ 
ಎಂದರಸನುಮರಸಿಯುಂ ಪೊಗಟ್ಟುದಂ ಕೇಳ್ದು ಯುವರ್‌ಜನೆರ್ದ್ದು ಬಿನ್ನಪಂಗೆಯ್ದಂ ದೇವಾ 
ಕಿತ್ತಯ್ಕಂಗಳ್ಗೆ ನಾಳೆಯಾಂ ಪಾರಣೆಯಂ ಮಾಡಿಸುವೆನೆಂದೊಡರಸನಂತೆ ಗೆಯ್ಕೆಂದೊಡೆ ಮಲು 
ದಿವಸಂ ಯವರಾಜಂ ಮಹಾ ವಿಭೂತಿವೆರಸು ಒಸದಿಗೆ ಪೋಗಿ ದೇವರಂ ಭಟಾರರುಮನರ್ಚಿಸಿ 
ಬಂದಿಸಿ ಭಟಾರಾ ಕಿತ್ತಯ್ಕಂಗಳಿಂದೆಮ್ಮ ಮನೆಯೊಳ್‌ ಪಾರಿಸುವಂತಿರೆ ಬೆಸಸಿಮೆನೆ 
ಕಿತ್ತಯ್ಕಂಗಳನೊಡಂಬಡಿಸಿ ನಿಬ್‌ಸಿಮೆನೆ ಕಿತ್ತಯ್ಕಂಗಳ ಕಾಲಂ ಪಿಡಿದು ಪೂಡೆವಟ್ಟು ಕಿತ್ತಯ್ಕಾ 
ಎಮ್ಮ ಮನೆಯೊಳಿಂದು ಪಾರಿಸಲ್ವೇಖ್ಕಮೆಂದೊಡೆ ಕಿತ್ತಯಂಗಳಾತನ ಶ್ರೀಯುಂ 
ವಿಭೂತಿಯುಂ ತೇಜಮುಮಂ ಕಂಡಿಂತಪ್ಪ ಕ್ಷತ್ರಿಯ ಪುತ್ರಾದಿಗಳೆಲ್ಲಮನಗೆಜಗಿ ಪೊಡೆಮಟ್ಟ 
ಕಿಂಕುರ್ವಾಣಂ ಗೆಯ್ದಪ್ಪರುಣ್ಬುದರ್ಕೆ ಈಗಲ್‌ ಸಂಕಟಮೆ ಇನ್ನುಂ ಮುಂದೆ ಪಿರಿದುಂಟೆಂದು 
ಬಗೆದು ಇಂದುಪವಾಸಂ ಗೆಯ್ದೆ ಮೆಂದು ಮಖುಮಾತುಗೊಟ್ಟೊಡೆ ವಿರಾಗನಾಗಿ ಯುವರಾಜಂ 
ಭಟ್ಟಾರರಂ ಬಂದಿಸಿ ಪೋದನ್‌ ಇಂತು ಆಜು ದಿವಸಂ ಪೋದ ಬಳಿಕ್ಕೇಟನೆಯ ದಿವಸದಂದು 
ನೇಸಜ್‌ ಮೂಡಿದೊಡೆ ಭಟಾರರಲ್ಲಿಗೆ ನಂದಿಮಿತ್ರಂ ಬಂದು ಬಂದಿಸಿ ಇಂತೆಂದಂ ಭಟಾರಾ 
ಇನಿತು ಕಾಲಮುಮುಂಡುಣಿಸು ಸಾಲ್ಲುಮೆಮಗೆ ಜಾವಜ್ಜೀವಂ ಬಾಟ್ವನ್ನೆಗಂ ಉಪವಾಸಂ 
ಪಚ್ಚೆಕ್ಟಾಣಂಗುಡುವುದೆಂದೊಡೆ ಭಟಾರರೆಂದರ್‌ ನೀಮುಂ ಮಹಾ ಪುರುಷರ್‌ ನಿಮ್ಮನ್ನರ್‌ 
ದೈರ್ಯವಂತರುಂ ಸತ್ತವಂತರುಂ ಆಟುಮಿಲ್ಲಾಮಿನಿತು. ಕಾಲಂ 
'ತಪಂಗೆಯ್ದಪ್ಪೆಮೆಮಗಪ್ಪೊಡಮಿನಿತು ಧೈರ್ಯಮುಂ ಸತ್ವಮಿಲ್ಲಿಂದು ಗುರುಗಳ್‌ ಪೊಗಲಕ್ದೊಡೆ 
ಗುರುಗಳ ಪೂಗಳ್ಳೆಗೆ ರಾಗಿಸಿ ಸಂತೋಷಂಬಟ್ಟಿರ್ದ್ದೊಡೆ ಭಟಾರರೆಂದರ್‌ ನಿಮಗಿಂದಿನ 
ದಿವಸದನಿತಯಾಯುಷ್ಯಮೆಂದು ಪೇಟ್ತುಂ ಜಾವಜ್ಜೀವಂ ಚತುರ್ವಿಧಮಪ್ಪಾಹಾರಕ್ಕಂ 


ಕ್ರ 


೭೪ / ಆರಾಧನಾ ಕರ್ಣಾಟಟೀಕಾ 


ಶರೀರಕ್ಕಂ ನಿವೃತ್ತಿಗೆಯ್ಕೆಂದು ಪಚ್ಚಕ್ಟಾಣಂಗೊಟ್ಟು ಬಸದಿಯೊಂದು ಕೋಣೆಯೊಳೀ 
ಎಡೆಯೊಳ್‌ ನೀಮೊಂದೆ ಕೆಲದೊಳ್‌ ಮಗುಟದೆ ತಳರದೆ ಕೈಯಂ ಕಾಲ್ಗಳುಮನುಡುಗದೆ 
ನೀಡದೆ ಬಾಟ್ವನ್ನೆಗಂ ಪಟ್ಟಿರ್ದ್ದು ಪಂಚನಮಸ್ಕಾರಮಂ ಮನದೊಳೋದುತ್ತಿರಿಮೆಂದು ಕಲ್ಪಿಸಿ 
ಪಟ್ಟಿರಿಸಿಯಾರಾಧನೆಯನರ್ಚಿಸಿ ಭಟಾರರಾರಾಧನೆಯಂ ವಕ್ಕಾಣಿಸುವುದಂ ಕೇಳುತ್ತಿರ್ದ್ದರ್‌ 
ಮತ್ತಿತ್ತ ಕಿತ್ತ ಯ್ಮಂಗಳ್‌ ಸನ್ಮಸನಂ ಗೆಯ್ದರೆಂಬೀ ಮಾತನರಸನಾದಿಯಾಗಿ ಪೊಟಲ 
ಜನಂಗಳೆಲ್ಲಂ ಕೇಳ್ದು ಪಿರಿದುಂ ಸಂಭ್ರಮಮಾಗಿ ಅರಸನುಂ ಮಹಾದೇವಿಯುಂ ಮಂತ್ರಿಯುಂ 
ರಾಜಶ್ರೇಷ್ಠಿಯುಂ ಯುವರಾಜನುಂ ಮೊದಲಾಗಿ ಪೊಟಲ ಜನಂಗಳೆಲ್ಲಂ ಕೇಳ್ದು 
ಮಿರ್ಪೊತ್ತುಮರ್ಚನೆಯಂ ಕೊಂಡು ಬಂದು ಅರ್ಚಿಸಿ ಕಿೆದುಂ ಬೇಗಮಿದ್ದಾ ೯ರಾಧನೆಯಂ 
ವಕ್ಸಾಣಿಸುವುದಂ ಕೇಳ್ದು ಮಿಧ್ಯಾದೃಷ್ಟಿಗಳಪ್ಪವರ್‌ ಶ್ರಾವಕ ಬ್ರತಂಗಳಂ ಕೈಕೊಂಡರ್‌ ಶ್ರಾವಕರುಂ 
ದೃಢ ಸಮ್ಮಗ್‌ ದೃಷ್ಟಿಗಳಾಗಿ ಬಂದಿಸಿ ಪೋದರ್‌ ಇತ್ತ ನೇಸರ್‌ ಪಟ್ಟಾಗಳ್‌ ಕಿತ್ತಯ್ಕಂಗಳ್ಗಾಸನ್ನ 
ಕಾಲಮಾದುದೆಂಬುದಂ ಭಟಾರರಣಿದಿಂತೆಂದರ್‌ ಕಿತ್ತಯ್ಕಾ ನಿಮಗೀಗಳ್‌ ಪ್ರಾಣಂ ಪೋಗಲ್‌ 
ಬಗೆದಪ್ಪುದು ದೇವರಂ ಧ್ಯಾನಿಸುವುದು ಪಂಚನಮಸ್ಕಾರಮನೋದುತ್ತುಮುಚ್ಚರಿಸುವುದಂ 
ಕೇಳುತ್ತಮಿರಿ ಎಂದು ಕಲ್ಪಿಸಿ ಭಟಾರರ್‌ ಪಂಚನಮಸ್ಕಾರಮಂ ಪಿರಿದುಂ ಬೇಗಂ ಪೇಟ್‌ 
ಪ್ರಾಯೋಪಗಮನದಿನೆಂತಂತೆ ಶುಭ ಪರಿಣಾಮದಿಂ ಸಹಜ ದರ್ಶನ ಜ್ಞಾನ ಚಾರಿತ್ರಂಗಳಂ 
ಸಾಧಿಸಿ ಮುಡಿಪಿ ಸೌಧರ್ಮ ಕಲ್ಪದೊಳೆರಡು ಸಾಗರೋಪಮಾಯುಷ್ಯಮನೊಡೆಯೊಂ 
ಕನಕಧ್ವಜನೆಂಬೊಂ ದೇವನಾಗಿ ಪುಟ್ಟಿಯವಧಿಜ್ಞಾನದಿಂ ತನ್ನ ಭವಮನರಿದಾ 
ಶರೀರದಿಂದಮಿಂತಪ್ಪ ದಿಬ್ಕ ಶರೀರಮಂ ಪೂಜಿಸಲ್ಕೆಂದು ಮೂಟು ಕೋಟಿ ಪರಿವಾರ 
ದೇವರ್ಕ್ಶಳುಂ ಮೂಜು ಲಕ್ಕೆ ದೇವಿಯರ್ಕ್ಶಳುಂ ಅಪ್ಸರೆಯರ್ಕ್ಕಳುಂ ಗಣಿಕೆಯರ್ಕ್ಕಳುಂ ಬೆರಸು 
ಸುರತ್ನವತಿಯಮುಪ್ಪ ದಿವ್ಯ ವಿಮಾನಮುಂ ಘುಂಟಾಜಾಳ ಮುಕ್ತಾಜಾಳ 
ಹೇಮಜಾಳಂಗಳಿಂದೊಪ್ಪುವ ವಿಮಾನಮನೇಖೌ ಮಹಾ ವಿಭೂತಿಯಿಂ ತಗುಳ್ಲುರಗಾಮರಂ 
ಬೆರಸು ಪಾಡುತ್ತುಮಾಡುತ್ತುಂ ಬರ್ಪನ್ನೆಗಂ 


ಇತ್ತ ವೈದಿಶಮೆಂಬ ಪೊಟಲೊಳ್‌ ನಂದಿಮಿತ್ರ ಕಿತ್ತಯ್ಕಂಗಳ್ಳುಡಿಪಿದರೆಂಬುದಂ 
ಕೇಳೆ ರಸನುಂ ಮಹಾದೇವಿಯುಂ ಮಂತ್ರಿಯುಂ ಪೆರ್ಗ್ಗಡೆಯುಂ ಮೊದಲಾಗಿ ಪೊಟಿಲೊಳುಳ್ಳ 
ಜನಮೆಲ್ಲಮರ್ಚನೆಗಳಂ ಕೊಂಡು ಬಂದರಸಂ ತಾಂ ಪಕ್ಕದಿರ್ದು ಕ್ಷಪಣಕನನೊಯ್ವ 
ವಿಮಾನಮುಮಂ ಮತ್ತಂ ಶೋಭೆಗೆಂದು ಪಲವುಂ ವಿಮಾನಂಗಳುಮನೊಳ್ಳಿದುವಾಗಿ ಮಾಡಿಸಿ 
ಪಲವು ನೇತ್ರದ ಪಟೌವುಲ್ಲವಂಗಳಂ ಧ್ವಜ ಪತಾಕೆಗಳುಮನೆತ್ತಿಸಿ ಚಾರ್ತುರ್ವರ್ಣ ಶ್ರವಣ 
ಸಂಘ ಸಹಿತಂ ಪಟುಪಟಹ ಪಣವ ತುಣವ ಬಂಭೆ ಮರ್ದ್ವಳೆ ರುಲ್ಲರಿ ಮುಕುಂದ ತಾಳ 
ಕಾಹಳ ಶಂಖ ವಂಶ ವೀಣಾಸ್ವರಂಗೆಳೆಸೆಯೆ ಕವಿವರರುಂ ಪೆಂಡವಾಸದೊಳ್ಳೆಂಡಿರ್ಕೃಳುಂ 
ವಿಮಾನಂಗಳ ಮುಂದೆ ಪಾಡುತ್ತುಮಾಡುತ್ತುಂ ದಮ್ಮಮುಮಂ ಪೊನ್ನುಮುಮಂ ಕೇಳಿ ಮಾಡಿ 
ಮುಂದೆ ಸೂಸುತ್ತಮೊಯ್ಯುದಂ ಕನಕ ದಧ್ವಜನೆಂಬ ದೇವಂ ಕಂಡೆನ್ನ 
ದೇಹಕ್ಕಿವರೆಲ್ಲ ಮಿನಿವಿರಿದರ್ಚ್ವನೆಯುಮಂ ಪೂಜೆಯುಮಂ ವಿಭವಮೆಂ ಪ್ರಭಾವನೆಯಂ 


ಆರಾಧನಾ ಕರ್ಣಾಟಟೀಕಾ / ೭೫ 


ಮಾಡಿದಪ್ಪರೆಂದೊಡಾನೆನ್ನ ದೇಹಕ್ಕೆ ಮಾಡದಿರ್ಪೆನೆ ಎಂದು ಪಲವು ವಿಮಾನಂಗಳನಂತಗುರ್ವಿಸಿ 
ಕ್ಲಪಣಕನ ವಿಮಾನದ ಮುಂದೆ ಬಳಸಿಯುಂ ಪೋಪೆಂತು ಮಾಡಿಯಾಕಾಶಮೆಲ್ಲಮಂ 
ವಿಮಾನಮಯನಾಗಿ ವಿಗುರ್ವ್ವಿಸಿ ದೇವಲೋಕದ ಪಣೆಗಳಂ ಬಾಜಿಸುತ್ತುಂ ನಮೇರು ಮಂದಾರ 
ಪಾರಿಜಾತಮೆಂಬ ಪೂಗಳಂ ಸುರಿಯುತ್ತುಂ ದೇವರ್ಕ್ಶಳು ದೇವಿಯರ್ಕ್ಯಳು ಸಹಿತಂ ಕ್ಷಪಣಕನ 
ವಿಮಾನದ ಮುಂದಿರ್ದ್ದಿಂತೆಂದು ಪೇಖ್ದಾಡಿದಂ 


ಗಾಹೆ ॥ ಪೆಚ್ಚ ಪೆಚ್ಚಹ ಓದಣ ಮುಂಡಂ ಅಚ್ಛರಮಜ್ಜಗಯಂ ರಮಣಿಜ್ಜಂ 
ಜೆಂಜೆಣ ಮಂತೆಣ ಕಾರಣ ಏಣ ಪವ್ವಯವ್ವಂ ಹೋಇ ಣರೇಣ ॥ 


ಎಂದು ಛಂದಛಂದದಿಂದಂ ಪೇಟ್ದಾಡುವುದಂ ಕಂಡರಸಂ ಮೊದಲಾಗಿ ಪೊಟಲ 
ಜನಮೆಲ್ಲಂ ಚೋದ್ಕಂಬಟ್ಟು ಬೆಅಗಾಗಿ ನೋಡುತ್ತಿರ್ದ್ದಿಂತೆಂದರಸಂ ಬೆಸಗೊಂಡಂ 
ನೀಮಾರ್ಗೇೇನೆಂಬಿರೆಲ್ಲಿಂ ಬಂದಿರಿಂತೇಕೆ ಪೇಖ್ದಾಡಿದಪ್ಪಿರೆಂದು ಬೆಸಗೊಂಡೊಡಾನಲ್ಲೆ 
ನಂದಿಮಿತ್ರನಪ್ಪ ಕಿತ್ತಯ್ಕನೆನುಣಿಸಿಂಗೆಂದು ತಪಂಬಟ್ಟಾಟು ದಿವಸಮುಪವಾಸಂ ಗೆಯ್ದು 
ಸನ್ಮನಸನಂಗೆಯ್ದು ಮುಡಿಪಿ ದೇವಲೋಕದೊಳ್‌ ಕನಕಧ್ವಜನೆಂಬೊಂ ದೇವನಾಗಿ ಪುಟ್ಟಿ 
ಎನ್ನ ದೇಹಮಂ ಪೂಜಿಸಲ್‌ ನಿಮಗೆನ್ನ ವಿಭವಮಂ ತೋಜ್‌ಸಲ್‌ ಬಂದೆನೆಂದು ಪೇಟ್ದಿ 
ತನ್ನ ಶರೀರಮಂ ದಿವ್ಯಮಪ್ಪ ಗಂಧಪುಷ್ಟದೀಪಧೂಪಾಕ್ಬತಗಳಿಂದಮರ್ಚ್ಚಿಸಿ ತನ್ನ ಗುರುಗಳಪ್ಪ 
ಶಿವಗುಪ್ತರೆಂಬಾಚಾರ್ಯರುಮಂ ಪೂಜಿಸಿ ಬಂದಿಸಿ ನಿಮ್ಮ ಪ್ರಸಾದದಿಂದೆನಗಿನಿವಿರಿದು 
ಶ್ರೀಯುಂ ವಿಭೂತಿಯುಮೈಶ್ಚರ್ಯಮುಂ ದೇವತ್ವ ಮುಮಾದುದೆಂದು ಪೇಟ್ದು ಪೊಡೆವಟ್ಟು 
ತನ್ನ ದೇವಲೋಕಕ್ಕೆ ಪೋದನ್‌ ಇತ್ತರಸನುಮದೆಲ್ಲಮಂ ಕಂಡು ಸಂಸಾರ ಶರೀರ ಭೋಗ 
ವೈರಾಗ್ಯ ಪರಾಯಣನಾಗಿ ಶ್ರೀವರ್ಮನೆಂಬ ತನ್ನ ಪಿರಿಯ ಮಗಂಗೆ ರಾಜ್ಕ ಪಟ್ಟಂಗಟ್ಟಿ 
ಪಲರುಮರಸು ಮಕ್ಕಳುಂ ಮಹಾದೇವಿ ಮೊದಲಾಗಿ ಪಲಂಬರುಮರಸಿಯರ್ಕ್ಯಳುಂ 
ಪರಿವಾರದವರುಂ ಪೊಟಲ ಪಲಂಬರು ಜನಂಗಳೆಲ್ಲಂ ಶಿವಗುಪ್ತ ಭಟ್ಟಾರರ ಪಕ್ಕದೆ ತಪಂಬಟ್ಟು 
ದರ್ಶನ ಜ್ಞಾನ ಚಾರಿತ್ರಂಗಳಳೊಳ್ಳೊಳ್ಳಿತ್ತಾಗಿ ನೆಗಟ್ಟು ಪಶ್ಚಾತ್ಕಾಲದೊಳ್‌ ಸಂನ್ಮಸನಂ ಗೆಯ್ದು 
ಮುಡಿಪಿಯನಿಬರುಂ ದೇವಲೋಕಕ್ಕೆ ಪೋದರ್‌ ಮತ್ತಂ ಕನಕ ಧ್ವಜನೆಂಬೂಂ ದೇವಂ 
ಪಲಕಾಲಂ ದೇವಲೋಕದ ಸುಖಮನನುಭವಿಸಿ ಬಂದಿಲ್ಲಿ ನೀಂ ಸಂಪ್ರತಿ ಚಂದ್ರಗುಪ್ಪನಾಗಿ 
ಪುಟ್ಟಿದೆ ಎಂದು ಸಮಾಧಿಗುಪ್ತ ಭಟಾರರ್‌ ತನ್ನ ಭವಮಂ ಪೇ್ಲೊಡಾ ದಮಾನುಮೊಸೆದು 
ಸಂತೋಸಂಬಟ್ಟು ಭಟಾರರಂ ಬಂದಿಸಿ ತನ್ನ ಮನೆಗೆ ಪೋಗಿ ಇಂತು ಸಂಪ್ರತಿ ಚಂದ್ರಗುಪ್ತ 
ಮಹಾರಾಜಂ ಪೃಥುವಿಯನೇಕ ಛತ್ರಚ್ಛಾಯೆಯಿಂದಂ ಅಳುತ್ತುಮುಜ್ಞೇನಿಯೊಳ್‌ 
ಸುಖದಿಂದಿರ್ಪ್ವನ್ನೆಗಂ 


ಇತ್ತ ದ್ವಾದಶಾಂಗ ಚತುರ್ದಶ ಪೂರ್ವಧಾರಿಗಳಪ್ಪ ಭದ್ರಬಾಹು ಭಟಾರರ್‌ ಪಿರಿದುಂ 
ರಿಷಿ ಸಮುದಾಯಂಬೆರಸು ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ 
ದ್ರೋಣಾಮುಖಂಗಳಂ ವಿಹಾರಿಸುತ್ತು ಬರ್ಪೊರುಜ್ಹೇನಿಗೆ ವಂದು ಪೊಟಲ ಬಹಿರುದ್ಧಾನ 


೭೬ / ಆರಾಧನಾ ಕರ್ಣಾಟಟೀಕಾ 


ವನದೊಳಿರ್ದ್ದರಾ ಮಾತನರಸಂ ಕೇಳ್ದು ಸಪರಿವಾರಂ ಬೆರಸು ಪೋಗಿ ಭಟಾರರಂ ಬಂದಿಸಿ 
ಸದ್ದರ್ಮಮಂ ಕೇಳ್ದು ಶ್ರಾವಕ ಬ್ರತಂಗಳನೇಜ್‌ಸಿಕೊಂಡು ಬಂದಿಸಿ ತನ್ನ ಮನೆಗೆ ಪೋದನ್‌ 


ಇತ್ತ ಭಟಾರರುಂ ಪಲವು ದಿವಸಮಾ ಪೊಟಲೊಳಿರೆ ಮತ್ತೊಂದು ದಿವಸಂ 
ಸಮುದಾಯಮೆಲ್ಲಮಂ ಚರಿಗೆವುಗಿಸುತ್ತುಮೆಲ್ಲರುಮಂ ನಿಟ್‌ಸಿ ತಾಮೊರ್ವ್ಯರೆವೊಂದು 
ಮನೆಯಂ ಪೊಕ್ಕಾಗಳಾ ಮನೆಯೊಳಾರುಮಿಲ್ಲೋಸರಿಗೆಯೊಳ್‌ ತೊಟ್ಟೆಲೊಳಿರ್ದ್ದವ್ಯಕ್ತ 
ಕಿಬುಗೂಸು ಬೋಳಹ ಬೋಳಹ ಭಟಾರಾ ಎಂದತ್ತಾಗಳಾ ವಚನಮಂ ಭಟ್ಟಾರರ್‌ ಕೇಳ್ದು 
ದಿಬ್ಮವಾಕ್ಕಮೆಂದಜ್‌ದು ಕಾಲ ಪ್ರಮಾಣಮಂ ಬೆಸಗೊಂಡಡೆ ದ್ವಾದಶ ವರ್ಷಮೆಂದು 
ಪೇಟ್ದತ್ತು ಭಟಾರರುಮಿದು ಕಾಲದೋಷದಿಂದಂ ಪ್ರಜಾಪೀಡೆಯಾದಪುದೆಂದಬ್‌ದು 
ಕಾರುಣ್ಮಬುದ್ಧಿಯಿಂದಾಹಾರಂಗೊಳ್ಳದಲಾಭಂ ಮಾಡಿಯಂತೆ ಬಸದಿಗೆ ಪೋಗಿ 
ಗೋಚಾರನಿಯಮಂಗೆಯ್ದು ಒಳಿಕ್ಕೆ ರಿಷಿಯರ್ಕ್ಶಳ್ಗೆಲ್ಲಂ ಇಂತೆಂದರ್‌ ಈ ನಾಡೊಳ್‌ ಪನ್ನೆರಡು 
ವರ್ಷಂಬರೆಗಮನಾವೃಷ್ಟಿಯಾಗಿ ದುರ್ಭಿಕ್ಷಮಾದಪುದು ಈ ನಾಡೊಳಗಿರ್ದ್ದ 
ರಿಷಿಯರ್ಕ್ಯಳ್ಗೆಲ್ಲಂ ಬಟೌ್‌ಯಟ್ಟಿ ಬರಿಸಿ ಪೋಪಂ ದಕ್ಷಿಣಾಪಥಕ್ಕೆಂದು ರಿಷಿಯರ್ಕ್ಕಳ್ನೆಲ್ಲಂ 
ಬಳಿಯನಟ್ಟಿ ಬರಿಸಿದರ್‌ ಇತ್ತರಸನುಮಾ ದಿವಸದಿರುಳು ಪದಿನಾಖು ಪೊಲ್ಲಗನಸುಗಳಂ 
ಕಂಡನವಾವುವೆಂದೊಡೆ ಆದಿತ್ಕನಸ್ತಮಾನಕ್ಕೆ ಸಲ್ಪುದುಂ ಕಲ್ಪವೃಕ್ಷದ ಕೋಡುಡಿವುದುಮಂ 
ನೆಲಕ್ಕೆ ವರುತ್ತಿರ್ದ್ದ ವಿಮಾನಂ ಬಾರದೆಡೆಯಿಂದೆ ಮೇಗೆ ಮಗುಲುವುದುಮಂ ಪನ್ನೆರಡು 
ತಲೆಯ ಪಾವುಮಂ ಚಂದ್ರನೊಡೆದುದುಮಂ ಕಡುಗಡಿಯವಪ್ಪೆರಡಾನೆಗಳ್‌ ತಮ್ಮೊಳ್‌ 
ಪೋಟಲ್‌ ಸಾರ್ದ್ದು ಪೆಜಪಿಂಗಿ ಪೋಪುದುದುಮಂ ಮೀನಂಬುಲುವುಮಂ ನೀರಿಲ್ಲದ ಕೆಜ್‌ಯ 
ನಡುವುಮಂ ಪೊಗೆಪೆರ್ಚ್ಜ ನೆಗೆವ ಕಾಟುಕಿಚ್ಚುಮಂ :ಸಿಂಹಾಸನದ ಮೇಗೇಉಾೌರ್ದ್ದ 
ಕೋಡಗಮುಮಂ ಪೊನ್ನ ತಳಿಗೆಯೊಳು ನಾಯ್‌ ತುಯ್ಕಲನುಣ್ಣುದಂ ಕೋಡಗಮೇಬ್‌ರ್ದ 
ಸೊಕ್ಕಾನೆಯುಮಂ ಕಸಕುಪ್ಪೆಯೊಳ್‌ ತಾಮರೆ ಪುಟ್ಟಿದುದುಮಂ ಸಮುದ್ರಂ ಮೇರೆದಪ್ಪಿದುದುವುಂ 
ಬೆಳ್ಳಟ್ಸ್‌ ಪೂಡಿದ ಪೊನ್ನರಥಮಂ ಬೆಳ್ಗಳ್ಳೆಗಳನರಸರ್ಕಳೇಖುವುದುಮಂ 


ಇಂತೀ ಪದಿನಾಖುಂ ಕನಸುಗಳಂ ಸಮ್ಮಗ್‌ ದರ್ಶನಶುದ್ದಿ ಮೊದಲಾಗೊಡೆಯ 
ಗುಣಂಗಳಿಂ ಕೂಡಿದ ಸಂಪ್ರತಿ ಚಂದ್ರಗುಪ್ತ ಮಹಾರಾಜಂ ಪೊಲ್ಲಗನಸುಗಳಂ ಕಂಡೆನೆಂದಂಜಿ 
ನೇಸಜ್‌ ಮೂಡಿದಾಗಳ್‌ ಭದ್ರಬಾಹು ಭಟಾರರಲ್ಲಿಗೆ ಪೋಗಿ ಬಂದಿಸಿ ತನ್ನ ಕಂಡ ಕನಸುಗಳಂ. 
ಭಟ್ಟಾರರ್ಗ್ಗೆ ಪೇಳ್ಲವಳ ಫಲಂಗಳಂ ಬೆಸಗೊಂಡೊಡೆ ಭಟಾರರಿಂತೆಂದು ಪೇಟಲ್‌ ತೊಡಗಿದರ್‌ 
ಆದಿತ್ಮನಸ್ಮಮಾನಕ್ಕೆ ಸಲ್ವುದಂ ಕಂಡುದಟ್‌ಂದೀ ಭರತಕ್ಷೇತ್ರದೊಳ್‌ ಚತುರ್ದಶ 
ಪೂರ್ವಧಾರಿಗಳುಮವಧಿ ಜ್ಞಾನಿಗಳುಮಿಲ್ಲಿಂದಿತ್ತಲಾಗರ್‌ ಕಲ್ಪವೃಕ್ಷದ ಕೋಡುಡಿವುದುಮಂ 
ಕಂಡುದಯಿಂದಿಂದಿನ ದಿವಸಂ ಕಟೌ್‌ದೊಡೆ ಕುಲ ಬಲ ವಿಭವದಿಂ ಪಿರಿಯರಪ್ಪರಸುಗಳ್‌ 
ಮುಕುಟಬದ್ಧರುಂ ತಪಂಬಡುವರಲ್ಲರ್‌ ನೆಲಕ್ಕೆ ವರುತ್ತಿರ್ದ್ದ ವಿಮಾನಂ ಎಡೆಯಿಂದಂ ಮೇಗೆ 
ಮಗುಟ್ರುದಂ ಕಂಡುದಬ್‌ೌಂ ದೇವರ್ಕ್ಯಳ್‌ ವಿದ್ಮಾಧರರ್ಕ್ಕಳುಮಿಲ್ಲಿಂದಿತ್ತಿಃ ಕ್ಷೇತ್ರಕ್ಕೆ ಬಾರರ್‌ 
ಪನ್ನೆರಡು ತಲೆಯ ಪಾವಂ ಕಂಡುದಬೌಂದಿಲ್ಲಿಂ ತೊಟ್ಟೀ ನಾಡೊಳ್‌ ಪನ್ನೆರಡು ವರ್ಷಂಬರೆಗಂ 


ಆರಾಧನಾ ಕರ್ಣಾಟಟೀಕಾ / ೭೭ 


ರೌದ್ರ ಪಸವಮಕ್ಕುಂ ಚಂದ್ರನೊಡೆದುದಂ ಕಂಡುದಟ್‌ಂ ಸದ್ದರ್ಮದ ಮೊದಲ ಪೂರ್ದಿದ 
ಮಾರ್ಗದಿಂ ಬೇಣಸಯೋದುಗಳ್‌ ಪಲವಕ್ಕುಂ ಕಡುಗಡಿಯವಪ್ಪೆರಡಾನೆಗಳ್ರಮ್ಮೊಳ್‌ ಪೋಜಲ್‌ 
ಸಾರ್ದ್ದು ಪೆಜಪಿಂಗುವುದಂ ಕಂಡುದಟ್‌ಂ ಪ್ರಜೆಗಳ ಮೆಚ್ಚಿದಂತೆ ಮಣೆ ಕೊಳ್ಳವು 
ಮಂಡಲವರ್ಷಮಕ್ಕುಂ ಮೀನಂ ಬುಟುವಂ ಕಂಡುದಟ್‌ಂ ಮೀನಂಬುಳಿವಿನೊಳೋರನ್ನವು 
ಶಾಸ್ತ್ರಂಗಳುಮಂಗಬಾಹ್ಮಮಪ್ಪ ಚತುರ್ದಶ ವಿದ್ಯಾಸ್ಥಾನಂಗಳುಂ ಕುಂದಿಯುಪದೇಶತನು 
ಮಾತ್ರಮೆ ನಿಲ್ಕುಂ ನಟ್ಟ ನಡುವಾದಮೊಣಗಿದ ನೀರನೊಡೆಯ ನೀರಿಲ್ಲದ ಕೆಜ್‌ಯ ನಡುವಂ 
ಕಂಡುದಟ್‌ಂ ತೀರ್ಥಂಕರ ಚಕ್ರವರ್ತಿಗಳ ಪುಟ್ಟಿದ ಮಧ್ಯ್ಮದೇಶದೊಳ್ಳಿನ್ನ ನೆಗಖ್ಕೆಯಾಗದು 
ಆ ಮಧ್ಯ ದೇಶಕ್ಕೆ ಸಂಬಂಧಿ ಈ ಗಾಹ 


ಪುವ್ವೇಣ ಅಂಗವಿಸ ಓ ದಕ್ಷಿಣದೋ ಜಾವಹ್ಟೋಇ ಕೋಸಂಬೀ 
ಅವರೇಣ ಜಾವದೂಣಾ ಕುಣಾಲ ವಿಸಯೋಯ ಉತ್ತರದೋ॥ 


ಎಂದು ಮಧ್ಯದೇಶ ಪ್ರಮಾಣಂ ಮತ್ತಂ ಪೊಗೆಯಿಂದಂ ಪೆರ್ಚಿ ನೆಗೆದ 
ಕಾಟ್ಕ್‌ರ್ಚ್ವಂ ಕಂಡುದಜ್‌ಂ ಧೂರ್ತರಪ್ಪ ಪೊಲ್ಲ ಲಿಂಗಿಗಳ ಪೆರ್ಚಕ್ಕುಂ ಮತ್ತಂ ದಯೆ 
ಮೊದಲಾಗೊಡೆಯ ಸದ್ದರ್ಮಕ್ಕೆ ವಿರುದ್ಧಮಾಗಿ ನೆಗಟ್ಟ ಪಿರಿದಪ್ಪ ಹಿಂಸಾದಿಗಳಂ ಗೆಯ್ದ್ವ 
ವೇದಾದಿ ಶಾಸ್ತ್ರಂಗಳ ಪೆರ್ಚ್ಚಕ್ಕುಂ ಸಿಂಹಾಸನಮನೇಖೌಿರ್ದ್ದ ಕೋಡಗನಂ ಕಂಡುದಲಬ್‌ಂ 
ಕುಲಜರಲ್ಲದವರರಸುಗೆಯ್ವರ್‌ ಪೊನ್ನ ತಳಿಗೆಯೊಳ್‌ ನಾಯ್‌ ತುಯ್ಕಲನುಣ್ಣುದಂ 
ಕಂಡುದಟೌಂ ಪೊಲ್ಲಲಿಂಗಿಗಳರಸರ್ಕ್ಯೃಳಿಂದಂ ಪೂಜಿಸೆಪಡುವರ್‌ ಕೋಡಗನಾನೆಯನೇಬ್‌ದುದಂ 
ಕಂಡುದಟ್‌ಂದಾದಮಾನುಂ ಶುದ್ಧಮಪ್ಪ ಕುಲದೊಳ್‌ ಪುಟ್ಟಿದರಸುಮಕ್ಕಳುತ್ತಮ 
ಕುಲದೊಳಪ್ಪಭಿಮಾನಮಂ ತೊಟ್‌ದು ಬಾಲ್ಕಾರಣಮಾಗಿ ಕುಲಜರಲ್ಲದವರ್ಗ್ಗಾಳಾಗಿ 
ಬಾಲ್ಬರ್‌ ಕಸಕುಪ್ಸೆಯೊಳ್‌ ತಾಮರೆ ಮೂಡಿದುದಂ ಕಂಡುದಬ್‌ಂ ದಯೆಯುಪಶಮಮೆ ಪರಿಗ್ರಹ 
ಪರಿತ್ಕಾಗಮೆ ಸಮಾಧಿಯೆ ಸತ್ಮಮೆ ಶೌಚಮೆ ಕ್ಷಮೆಯೆಂದಿವು ಮೊದಲಾಗೊಡೆಯವಣಸೊಳ್‌ 
ಕೂಡಿದ ಮಿಕ್ಕ ಸದ್ದರ್ಮಮಾರ್ಗ್ಗಮಂ ದ್ರವ್ಯಪತಿಗಳುಂ ಅರಸು ಮಕ್ಕಳುಂ ತಮ್ಮ ದ್ರವ್ಕಾದಿ 
ಮದದಿಂದಂ ತೊಟ್‌ವರ್‌ ನೀಚಜಾತಿಗಳುಂ ಬಡವರುಂ ಸದ್ದರ್ಮಮಂ ಕೈಕೊಂಡು ನೆಗಟ್ಟರ್‌ 
ಸಮುದ್ರ ಮೇಜೆದಪ್ಪವುದಂ ಕಂಡುದಬ್‌ೌಂ ಅರಸು ಮಕ್ಕಳ್‌ ತಮ್ಮ ಮರ್ಯಾದೆಯಂ ಮಿಕ್ಕು 
ದ್ರವ್ಯಂ ಮೊದಲಾಗೊಡೆಯವಲಕೊಳ್‌ ಲೋಭಿಷ್ಕರಪ್ಪರ್‌ ಒಳ್ಳಿತಪ್ಪ ಸತ್ಮ ಶೌಚ 
ಚಾರಿತ್ರಮೆಂದಿವಜ್‌ಂದಂ ಕೂಡದೆಯಾದಮಾನುಂ ನಿರ್ದ್ದಯರ್ಕ್ಕಳುಮಪ್ಪರ್‌ ಬೆಳ್ಗಟಿ 
ಪೂಡಿದ ಪೊನ್ನರಥಮಂ ಕಂಡುದಟ್‌ಂದಂ ಸಮ್ಮಗ್ನರ್ಶನ ಜ್ಞಾನ ಚಾರಿತ್ರಂಗಳಿಂದಂ ಪವಿತ್ರಮಪ್ಪ 
ನಿರ್ಗಂಥಲಿಂಗಮಪ್ಪುದನಟಳಕಿದುಮೊಳ್ಳಿತಪ್ಪ ತಪಮಂ ಕೈಕೊಳೆ ಪಟ್ಟುದಂ ಪಿರಿದಪ್ಪ 
ಪುರುಷಕಾರಮುಂ ಸತ್ಯಮುಂ ಮನೋಬಲಮುಂ ವೀರ್ಮಮುಮೆಂದಿವಜ್‌ಂದಂ 
ಕೂಡಿದವರ್ಗ್ಗಳಿಂದಮೊಳ್ಳಿದರಪ್ಪ ತೀರ್ಥಕರ ಪರಮದೇವರ್ಕ್ಯಳಿಂದಂ ಸಕಳ ಚಕ್ರವರ್ತಿಗಳಿಂದಂ 
ಬಲದೇವರ್ಕ್ಯಳಿಂದಂ ಚರಮ ದೇಹದಾರಿಗಳಿಂದಂ ನೆಗಟ್‌ ಪಟ್ಟುದನೊಳ್ಳಿತಪ್ಪ 
ಮೋಕ್ಸಮಾರ್ಗಮಂ ಪೊರ್ದೀಯುಂ ವಿಷಯ ಸುಖಂಗಳೊಳ್‌ ಮೋಹಿತರ್ಕ್ಯಳಾಗಿ ಕಿಡುವರ್‌ 


೭೮ / ಆರಾಧನಾ ಕರ್ಣಾಟಟೀಕಾ 


ಬೆಳ್ನಟಕಹ್ಕಿಯನರಸರ್ಕ್ಕಳೇಜುವುದಂ ಕಂಡುದಲಳ*ಂದಮುತ್ತಮ ಕುಲಬರಿಗೆ 
ಕುಲಜರಲ್ಲದವರೊಡನೆ ಮದುವೆಯೊಳ್‌ ತೊಟ್ಟ ನಣ್ಣುಗಳಕ್ಕುಮೆ:ದಿಂತು ಪದಿನಾಯುಂ ಕಂಡ 
ಕನಸುಗಳ ಫಲಂಗಳಂ ಸಂಪ್ರತಿ ಚಂದ್ರಗುಪ್ತ ಮಹ-ರಾ?.2ಗೆ ಭದ್ರಬಾಹುಭಟಾರರ್‌ 
ಪೇಟ್ದು -ಮುತ್ತವಿ ಕಲಿಯುಗ ಮಹಾರ.ಜನ ಸ್ಕರೂಪಮನಿಂತೆಂದರಸಂಗೆ ಪೇಟಲ್‌ 
ತೊಡಗಿದ--. 


ನಾನಾ ಚೋರಗ್ರಣಾ ಮುಷಂತಿ ಪೃಥಿವೀ ಮಾರ್ಕೋಜನಃ ಕ್ಷೀಯಂತೆ 
ದೇವಾಶ್ಚ ಪ್ರಲಯಂಗತಾಃ ಭವಲ್ಲೌಲ್ಕಂ ಗತಾಃ ಪಾರ್ಥಿವಾಃ ॥ 


ಅನೃತಂಗತಾಃ ಕತದನೇ ಲೋಭಂಗತಾಃ ಸ್ವಾರ್ಥಿವಾಃ 
ಪುತ್ರಸ್ಮಾಪಿನ ವಿಶ್ವಸಂತಿಪಿತರಃ ಕಷ್ಟಂಯುಗಂ ವರ್ತತೇ ॥ 


ನಿರ್ವೀರ್ಯಾ ಪೃಥಿವೀ ನಿರೌಷಧಿರಸಾ ನೀಚಾ ಮಹತ್ತ್ವ್ವಂ ಗತಾಃ 
ರಾಜಾನೋರ್ಥಪರಾ ನಧರ್ಮನಿರತಾ ವಿಪ್ರಾ ವಿಕರ್ಮಸ್ಥಿತಾಃ 
ಭಾರ್ಕಾ ಭರ್ತರಿ ನಾಸ್ತಿಬದ್ದ ಹೃದಯಾ ಪುತ್ರಾಃ ಪಿತೃದ್ವೇಷಿಣಃ 
ಇತ್ಮೇವಂ ಸಮುಪಸ್ಥಿತೇ ಕಲಿಯುಗೇ ಧನ್ಮಾ ವನಂ ಪ್ರಸ್ಲಿತಾಃ 


ಯತಿಷು ನಿಯತಂ ವಾಕ್ಚಾರುಷ್ಕಂ ವಿಪತ್ತಿಷು ಚ ಕ್ರಿಯಾ 
ಕಲಿಯುಗ ಮಹಾರಾಜಸ್ಯೇತಾನಿ ರಾಜವಿಭೂತ ಯಃ! 


ಎಂದಿಂತು ಭಟಾರರ್‌ ಪೇಟ್‌ ಸಂಪ್ರತಿ ಚಂದ್ರಗುಪ್ತ ಮಹಾರಾಜಂ ಕೇಳ್ದು ಮತ್ತಂದಿನ 
ದಿವಸಂ ಕಟ್‌ದೊಡೆ ಮಂಡಳಿಕರ್‌ ಜಿನದೀಕ್ಷೆಯಂ ಕೈಕೊಳ್ಳರೆಂಬುದಂ ಕೇಳ್ದಾದಮಾನುಂ 
ಭೀತನಾಗಿ ಸಿಂಹಸೇನನೆಂಬ ತನ್ನ ಪಿರಿಯ ಮಗಂಗೆ ರಾಜ್ಯಪಟ್ಟಂಗಟ್ಟಿ ಭದ್ರಬಾಹು ಭಟಾರರ 
ಪಕ್ಕದೆ ಪಲರುಮರಸು ಮಕ್ಕಳ್ಚೆರಸು ಆ ದಿವಸಮೆ ತಪಂಬಟ್ಟಂ ಮತ್ತಿತ್ತ ಮಧ್ಮದೇಶದೊಳಿರ್ದ 
ರಿಷಿಯರ್ಕಳ್ಗಲ್ಲಂ ಬಟ್‌ಯಟ್ಟಿ ಭಟಾರರಿಂತೆಂದರ್‌ ಪನ್ನೆರಡು ವರ್ಷಂಬರೆಗಮೀ 
ನಾಡೊಳನಾವೃಷ್ಟಿಯಾಗಿ ಮಹಾರೌದ್ರ ಪಸವಮಕ್ಕುಂ ಮಧ್ಯಮ ದೇಶಮೆಲ್ಲಂ ಪಾಟಕ್ಕುಂ 
ಈ ನಾಡೂಳಿರ್ದೊಡೆ ರಿಷಿಯರ್ಕ್ವಲ್ಲೆ ಬ್ರತಭಂಗಮಕ್ಕುಂ ಅದಣಟ್‌ಂ ಪೋಪಂ 
ದಕ್ಷಿಣಾಪಥಕ್ಕೆಂದು ಆಚಾರ್ಯಕರ್ಕ್ಶಳ್‌ ಸಹಿತಂ ಎಣ್‌ಸಾಸಿರ ರಿಷಿ ಸಮುದಾಯಮುಂ 
ಚಂದ್ರಗುಪ್ತಮುನಿಯಂ ಬೆರಸು ದಕ್ಷಿಣಾಪಥಕ್ಕೆ ಪೋದರ್‌ ಇತ್ತ ರಾಮಿಲ್ಲಾಚಾರ್ಯರುಂ 
ಸ್ಥೂಲಭದ್ರಾಚಾರ್ಯರುಂ ಸ್ಥೂಲಾಚಾರ್ಯರುಮಂತು ಮೂವರುಮಾಚಾರ್ಯರ್ಕ್ಯಳ್‌ 
ಭಟಾರರೊಡ ಪೋಗಲೊಲ್ಲದೆ ತಂತಮ್ಮ ರಿಷಿ ಸಮುದಾಯಂ ಬೆರಸು ಸಿಂಧು ವಿಷಯಕ್ಕೆ 
ಪೋದರ್‌ ಇತ್ತ ಭಟಾರರುಂ ಪಿರಿದುಂ ರಿಷಿ ಸಮುದಾಯಂ ಬೆರಸು ಗ್ರಾಮ ನಗರ ಖೇಡ 
ಖರ್ವಡ ಮಡಂಬ ಪಟ್ಟಣ ದ್ರೋಣಾ ಮುಖಂಗಳಂ ಕಟೌದು ಪೋಗಿ ಕಟ್ಟಪ್ಪುನಾಡನೆಯ್ದಿ 
ಪೋಗುತ್ತಂ ಭದ್ರಬಾಹು ಭಟಾರರ್‌ ತಮ್ಮಾಯುಷ್ಕ ಪ್ರಮೌಣಮನಟ್‌ದಾಂ ಇಲ್ಲಿ 


ಆರಾಧನಾ ಕರ್ಣಾಟಟೀಕಾ / ೭೯ 


ಸಂನ್ಯಸಂಗೆಯ್ದಪ್ಪೆವು ನೀಮೆಲ್ಲಂ ಪೋಗಿಮೆಂದು ತಮ್ಮ ಪಿರಿಯ ಶಿಷ್ಕರ್‌ ದಶಪೂರ್ವಧಾರಿಗಳ್‌ 
ವಿಶಾಖಾಚಾರ್ಯರೆಂಬೊರಲ್ಲಿಂ ಬಟ್‌ಿಯಮಾರ್ಯ ಸುಹಸ್ತಿಗಳುಂ ಅರಭದ್ರರುಂ ಸುಭದ್ರ 
ಮಿತ್ರರುಂ ಮಹಾಗಿರಿಯುಂ ಸುಮತಿಯುಂ ಮಹಾಮತಿಯುಂ ರಾಮಿಲ್ಲರುಂ ಪ್ರೋಷ್ಠಿಲರುಂ 
ವಿಶಾಖನಂದಿಯುಮಿಂತಿವರ್ಗ್ಗಳೆಲ್ಲರುಮನಾಚಾರ್ಯರ್ಮಾಡಿ ದ್ರವಿಟ ವಿಷಯಕ್ಕೆ 
ಪೋಗಿಮೆಂದು ವಿಶಾಖಾಚಾರ್ಯರೊಡನೆ ಎಣ್‌ ಸಾಸಿರ್ವರು ರಿಷಿಯರನಟ್ಟಿದರ್‌ ಚಂದ್ರಗುಪ್ತ 
ಮುನಿಯುಮನಿವರೊಡವೋಗಿಮೆಂದು ಭಟಾರರ್‌ ಕೀಟ್‌ ಪೋಗವೇಲ್ದ್ಹೊಡಾಮುಂ 
ಪೋಗಲೊಲ್ಲೆವು ನಿಮ್ಮಡಿಗಳೂಳ್‌ ವಿನಯಂಗೆಯ್ಯುತ್ತ ಮಿರ್ದ್ದಪ್ಪವೆಂದು ಪೋಗಲೊಲ್ಲದೆ 
ಪಕ್ಕದಿದ್ದರೆಲ್ಲಂ ವೋದರ್‌ ಇತ್ತ ಭದ್ರಬಾಹು ಭಟಾರರುಂ ಕಟ್ಟಪ್ಪ ನಾಡಡವಿಯ ಬೆಟ್ಟದ 
ಮೇಗಣೇಕ ಶಿಲೆಯ ಮೇಗಿರ್ದು ಚತುರ್ವಿಧಮಪ್ಪಾಹಾರಕ್ಕಂ ಶರೀರಕ್ಕಂ ಜಾವಜ್ಜೀವಂ 
ನಿವೃತ್ತಿ ಪೂರ್ವಕಂ ಸನ್ಮಸನಂಗೆಯ್ದರ್‌ 


ಇತ್ತ ಚಂದ್ರಗುಪ್ತಮುನಿಯುಮಷ್ಟೋಪವಾಸಂ ಗೆಯ್ದಿರ್ದೊಡಂ ಭಟಾರರೆಂದ 
ರಾಮುಂ ನೋಂತಿರ್ಪೆವು ನೀಮುಂ ಚರಿಗೆವುಗುವುದಲೈೆಯೆಂದೊಡೆ ಭಟಾರಾ ಊರಿಲ್ಲ 
ಕೇರಿಯಿಲ್ಲಾ ಇಲ್ಲೀ ಅಡವಿಯೊಳೆಲ್ಲಿಗೆ ಚರಿಗವುಗುವುದೆಂದೂಡೆ ಭಟಾರರೆಂದರ್‌ 
ಕಾಂತಾರಭೈಕ್ಸಮೆಂಬುದಾಮಗಮದೊಳು ನಿಷಿದ್ದಮೆಂದು ಪೇಳ್ವುಮಾರಾನುಂ ಬಟ್ಟೆವೋಪರ್‌ 
ಬೀಡಂಬಿಟ್ಟಿರ್ದ್ದವರ್‌ ನಿಟ್‌ಸುವರಪ್ಪುದಜೌಂದಂ ಚರಿಗೆವುಗುವುದೆಂದೊಡಂತೆಗೆಯ್ದೆಮೆಂದು 
ದೇವರಂ ಬಂದಿಸಿ ಚರಿಗೆವೊಕ್ಕೊಡಡವಿಯಂ ತೊಟಲ್ವಲ್ಲಿ ಒಂದು ಮರದ ಪೊಟಲೊಳಿರ್ದು 
ಮಾಣಿಕದ ಮುತ್ತಿನ ಪಿಂಡುಗಂಕಣಮಂ ತೊಟ್ಟ ಕೈಯಿಂದಂ ಪೊನ್ನ ಸಟ್ಟುಗಮಂ ತೀವಿ 
ಭೈಕ್ಸಮಂ ಪಿಡಿಯೆಂದು ನೀಡಿದ ಕೈಯನೀತನೆ ಕಂಡು ತೊಟಲ್ಲಲಾಭಮಾಗಿ ತಮ್ಮಾವಾಸಕ್ಕೆ 
ಪೋದೊಡೆ ಭಟ್ಟಾರರ್‌ ನಿಲೆವಟ್ಟುದೆಯೆಂದು ಬೆಸಗೊಂಡೊಡವರುಂ ತಮ್ಮ ಕಂಡುದಂ 
ಪೇಳ್ದೊಡೆ ಬೇಸಜದೆ ದಿವಸಕ್ಕಂ ಚರಿಗೆವುಗುವುದೆಂದು ಭಟಾರರ್‌ ಕಲ್ಪಿಸಿದೊಡಂತೆಗೆಯ್ದೆ ಮೆಂದು 
ಮಜುದಿವಸಂ ಚರಿಗೆವೊಕ್ಕಡವಿಯಂ ತೊಟಲ್ವಲ್ಲಿಯೊಂದು ಮರದ ಕೆಬಗೆ ಪೊನ್ನ 
ಮಡಕೆಗಳೂಳ್‌ ಬೋನಮನೊಡ್ಡಿ ನೆಚೆಯೆ ತೊಟ್ಟುಟ್ಟು ಮಂಗಳವಸದನಂಗೊಂಡು ದಿವೃಸ್ತ್ರೀ 
ಬಂದು ನಿಟ್‌ಸಿದೊಡಿಂತೆಂದರ್‌ ಅಬ್ಬಾ ನೀಮುಮೊರ್ವ್ವರೆಯಾಮುಮೊರ್ವರೆ ಪಜ 
ರಾರಾನುಮಿಲ್ಲಿಂತು ರಿಷಿಯರ್ಕಳ್ಲೆ ನಿಲಲಾಗದೆಂದು ಪೇಟ್ದು ತಮ್ಮಿರ್ದ್ದೆಡೆಗೆ ಪೋದೊಡೆ 
ಭಟಾರರಿಂತೆಂದರ್‌ ನಿಲೆವಟ್ಟುದೆ ಎಂದು ಬೆಸಗೊಂಡೊಡೆ ಔವರಿಂತೆಂದರ್‌ ಓರ್ವಳ್‌ ದಿವೃಸ್ತ್ರೀ 
ಸರ್ವಾಭರಣಭೂಷಿತೆಯೊಂದು ಮರದ ಕೆಟಗೆ ಬೋನಮನೊಡ್ಡಿರ್ದ್ದಿದಿರಂ ಬಂದು 
ನಿಜ್‌ಸಿದೊಡೊರ್ವರೆ ಪೆಜರಾರುಮಿಲ್ಲೆಂದು ನಿಲ್ಲದೆ ಬಂದೆಮೆಂದೊಡೊಳ್ಳಿಕೆಯ್ದಿರೆಂದರಿಂತು 
ಪತ್ತುಪವಾಸಂಗೆಯ್ದು ಷನ್ನೊಂದನೆಯ ದಿವಸದಂದು ಚರಿಗೆವೊಕ್ಕೊಡಡವಿಯಂ ತೊಟ 
ಲ್ವನ್ನೆಗಂ ಪಿರಿದೊಂದು ಪೊಟಲುಂ ಧವಳಾರಂಗಳುಂ ಅಂಗಡಿಗಳುಂ ಸೂಳೆಗೇರಿಗಳುಂ 
ದೇವಾಲಯಗಳುಂ ಆನೆಗಳುಂ ಕುದುರೆಗಳುಂ ಮಾನಸರ ಬರವುಂ ಪೋಗುಮಂ ಕಂಡಿನಿತು 
ದಿವಸಮೀ ಮರಗಳ ಗಿಡುಗಳ ಪೊದಜುಗಳ ಮಟ್‌್‌ಗಳೋಳೀ ಪೊಟಲಂ ಕಂಡೆಮಿಲ್ಲೆಂದು 


೮೦ / ಆರಾಧನಾ ಕರ್ಣಾಟಟೀಕಾ 


ಮನದೊಳೆ ಬಗೆದು ಪೊಟಲೊಳಗೆ ಚರಿಗೆವೊಕ್ಕಾಗಳೊರ್ವ್ವಳು ದಿಬೃಸ್ತ್ರೀ ಪರಿವಾರ 
ಸಹಿತಮಿದಿರಂ ಬಂದು ನಿಬೌ್‌ಸಿ ತನ್ನ ಮಾಡಕ್ಕೊಡಗೊಂಡು ಪೋಗಿ ಕಾಲಂ ಕರ್ಚ್ಚಯರ್ಚ್ವಸಿ 
ಗುರುಭಕ್ತಿಗೆಯ್ದು ಬಂದಿಸಿಯಾದಮಾನುಂ ಭಕ್ತಿಯಿಂದಂ ದಿವ್ಕಾಹಾರಮಂ ಮಗುಳಿಮಗುಲ್‌ 
ಬಡ್ಡಿ ಸೆ ಚರಿಗೆ ಮಾಡಿ ಪರಸಿ ತಮ್ಮವಾಸಕ್ಕೆ ಪೋದಡೆ ಭಟಾರರ್‌ ನಿಲೆವಟ್ಟುದೆ ಎಂದು 
ಬೆಸಗೊಂಡೊಡೆ ನಿಲೆವಟ್ಟುದೆಂದೊಡೆಲ್ಲಿ ನಿಂದಿರೆಂದು ಬೆಸಗೊಂಡೊಡಿಂತೆಂದರ್‌ 


ಭಟಾರಾ ಇನಿತು ದಿವಸಂ ಮರಗಳಂ ಗಿಡುಗಳ ಪೊದಜುಗಳ ಮಟ್‌ಗಳೊಳು ಈ 
ಪೊಟಲಂ ಕಂಡುದಿಲ್ಲಮಿಲ್ಲಿಂದಿನಿಸಾನುಂ ತಿಣ್ಣಂ ತೊಟಲ್ವಲ್ಲಿ ಪಿರಿದೊಂದು ಪೊಟಲಂ 
ಕಂಡು ಚರಿಗೆವೊಕ್ಕೊಡೊರ್ವ್ವಳ್‌ ದಿವೃಸ್ತ್ರೀ ಪರಿವಾರ ಸಹಿತಮಿದಿರಂ ಬಂದು ನಿಸಿ ತನ್ನ 
ಮಾಡಕ್ಕೊಡಗೊಂಡು ಪೋಗಿ ಕಾಲಂ ಕರ್ಚಿಯರ್ಚ್ನಿಸಿ -ಗುರುಭಕ್ತಿಗೆಯ್ದು 
ಬಂದಿಸಿಯಾದಮಾನುಂ ಭಕ್ತಿಯಿಂದಂ ದಿವ್ಕಾಹಾರಂಗಳಂ ಬಡ್ಡಿಸೆ ಶ್ರಮಂ ಪೋಗೆ ಚರಿಗೆ 
ಮಾಡಿ ಪರಸಿ ಬಂದೆಮೆಂದು ಭಟಾರರ್ಗ್ಗೆ ಪೇಲಕ್ದೊಡೊಳ್ಳಿತ್ತಾಯ್ಕೆಂದು ಸಂತೋಸಂ 
ಬಟ್ಟಿರ್ದ್ದರ್‌ ಇಂತು ದಿವಸಕ್ಕಂ ಪೊಟಲ್ಲೆ ಚರಿಗೆವೋಗಿ ಚರಿಗೆ ಮಾಡುವರ್‌ ಇತ್ತ 
ಭದ್ರಬಾಹುಭಟಾರರುಂ ಮುನ್ನೆ ತಮ್ಮ ತಪಂಗೆಯ್ದ್ಚಂದೆಲ್ಲಾ ಕಾಲಮುಮವಮೋದರ್ಯಂ 
ಚರಿಗೆ ಮಾಡಿ ಪಸಿವಂ ಸೈರಿಸಿ ತಮ್ಮ ಮೆಯ್ಕಂ ಕ್ಷಯಕ್ಕೆ ತಂದು ಸಂನ್ಮಸನಂ ಗೆಯ್ದು ಪಲವು 
ದಿವಸದಿಂದಂ ಪಸಿವು ನೀರಳ್ಕೆಯುಮಂ ಸೈರಿಸಿ ಶುಭಪರಿಣಾಮದಿಂದ ಪರಮ ಶುದ್ಧ ದರ್ಶನ 
ಜ್ಞಾನ ಚಾರಿತ್ರಂಗಳಂ ಸಾಧಿಸಿ ಮುಡಿಪಿ ಬ್ರಹ್ಮಕಲ್ಪದೂಳಿರ್ಪ್ಸ್ಪತ್ತು 
ಸಾರಗೋಪಮಾಯುಷ್ಯಮನೊಡೆಯೊಂ ಅಮಿತಕಾಂತಿಯೆಂಬೊಂ ದೇವನಾಗಿ ಪುಟ್ಟಿದೊಂ 
ಚಂದ್ರಗುಪ್ತಮುನಿಯುಂ ಭಟಾರರ ನಿಸಿದಿಗೆಯಂ ಬಂದಿಸುತ್ತುಂ ದೇವತೆ ಬೆಸಗೈಯ್ಮೆ ಚರಿಗೆ 
ಮಾಡಿ ತಪಂಗೆಯ್ಯುತ್ತುಂ ಪನ್ನೆರಡು ವರ್ಷಂಗಳ್‌ ವರೆಗಂ ಇಂತಿರ್ಪೃನ್ನೆಗಮಿತ್ತ ತಿಮುಟನಾಟ್ಗೆ 
ಪೋದ ರಿಷಿಸಮುದಾಯಮೆಲ್ಲಂ ಪನ್ನೆರಡು ವರ್ಷಂ ಬರೆಗಂ ಸುಖದೊಳಿರ್ದ್ದು 
ನಿರುಪಸರ್ಗ್ಗದಿಂದಂ ದರ್ಶನ ಜ್ಞಾನ ಚಾರಿತ್ರಂಗಳಂ ಪ್ರತಿಪಾಲಿಸಿ ಬಡಗನಾಡ ಪಸವುಂ 
ತಿಳಿದುದಂಬುದನಾ ನಾಡಿಂ ಬಂದರ್‌ ಪೇಟ್‌ ಕೇಳ್ಲಟ್‌ದು ಭಟಾರರ ನಿಸಿದಿಗೆಯಂ 
ಬಂದಿಸಿಪೋಪಮಂದು ವಿಶಾಖಾಚಾರ್ಕ3ರ್‌ ಮೊದಲಾಗಿ ರಿಷಿಸಮುದಾಯಮೆಲ್ಲಂ 
ದಕ್ಷಿಣಾಪಥದಿಂದಂ ಬಂದು ಭಟಾರರ ನಿಸಿದಿಗೆಯನೆಯ್ದಿದಾಗ ಚಂದ್ರಗುಪ್ತ ಮುನಿಯುಂ 
ರಿಷಿಯರ್ಕ್ಕಳ ಬರವಂ ಕಂಡಿದಿರಂ ಪೋಗಿ ರಿಷಿಸಮುದಾಯಮೆಲ್ಲಮಂ ಬಂದಿಸಿರ್ದೊಡೆ 
ರಿಷಿಯರ್ಕ್ಯಳಿಂತೆಂದು ಬಗೆದೊರೀ ಅಡವಿಯೊಳಿನ್ನೆಗಮಿವರ್ಕಂದಮೂಲ ಫಲಂಗಳಂ ತಿಂದು 
ತೊಟ್‌ಯ ಪಳ್ಳಂಗಳ ನೀರಂ ಕುಡಿದು ಪನ್ನೆರಡು ವರ್ಷಂಬರೆಗಮಿಂತು ಬಟ್ಡರೆಂದು ತಮ್ಮೊಳ್‌ 
ನುಡಿದು ಮತ್ತಂ ತಲೆ ನವಿರು ಬೆಳೆದುದುಮಂ ಕಂಡರಪ್ಪಡಂ ಪ್ರತಿವಂದನೆಯಂ ಕೊಟ್ಟರಿಲ್ಲ 
ಮತ್ತಾ ರಿಷಿಯರ್ಕೃಳನಿಬರುಮಾ ದಿವಸಮುಪವಾಸಂಗೆಯ್ದರ್ಚಿಸಿ ಕ್ರಿಯೆಗೆಯ್ದು ಭಟಾರರ 
ROS ಬಂದಿಸಿ: ಆ ದಿವಸಮಲ್ಲಿಯೆ ಕೆಂದು ಮಟುದಿವಸಂ ಪೋಪಾಗಳ್‌ 

೧೫ ಗುಪ್ತಮುನಿಯರೆ-ದರ್‌ ಭಟಾರಾ ನಿನ್ನೆ ಶ್ರಮಂಬೆಟ್ಟಿರುಪವಾಸಂಗೆಯ್ದು 


ಶೊ 


ಆರಾಧನಾ ಕರ್ಣಾಟಟೀಕಾ / ೮೧ 


ಸೇದೆಯಿಂದಿರ್ದ್ದಿರಿಂದು ಚರಿಗೆವೊಕ್ಕು ಸೇದೆಯನಾಬ್‌ಸಿ ನಾಳೆ ಪೋಗಿಮೆಂದೊಡೆ 
ಭಟಾರರೆಂದರ್‌ ಊರಿಲ್ಲ ಕೇರಿಯಿಲ್ಲ ಎಲ್ಲಿ ಚರಿಗೆವುಗುವಮಂತು ಕೆಮ್ಮಗೇಕೆಮ್ಮ 
ತಾಗಿದಪಿರೆಂದೊಡೆ ಪಿರಿದೊಂದು ಪೊಟಲುಂಟು ನೀಮುಂ ಸಂಕ್ಲೇಶಂಬಡದಿರಿಂದಿನ 
ದಿವಸಮಿರ್ಕೆಂದೂಡನಿಬರುಂ ಎಂದರ್‌ ಇಂದಿನ 
ದಿವಸಮುಪವಾಸಂಗೆಯ್ದಪೊ ಡಮಿವರೆಂಬುದನಿಂಬುಕೆಯ್ದಮೆಂದಿರ್ದೂಡೆ 
ಮಧ್ಮಾಹ್ನಮಪ್ಪಾಗಳ್‌ ದೇವರಂ ಬಂದಿಸಲೆಟ್ಲೊಡನಿಬರುಂ ದೇವರಂ ಬಂದಿಸಿ 
ಚಂದ್ರಗುಪ್ತಮುನಿಯ ಬಳಿಯಂ ರಿಷಿ ಸಮುದಾಯಮಲ್ಲಂ ತಗುಳ್ಹು ಕಿಜ್‌ದಂತರಮಂ 
ಪೋಪನ್ನೆಗಂ ಪಿರಿದೊಂದು ಪೊಳಲಂ ಕಂಡು ಚರಿಗೆವೊಕ್ಕನಿಬರುಮಂ, ನಿಬೌಸಿ ಕೆಲಬರುಂ 
ಶ್ರಮಂ ಪೋಗೆ ಚರಿಗೆ ಮಾಡಿ ತಮ್ಮಾ ವಾಸಕ್ಕೆ ಬಂದುಮಾಚಾರ್ಯರ್ಕ್ಯಳುಂ ಬೆರಸು ತಾಮೊಂದು 
ಮನೆಯೊಳ್‌ ನಿಂದಂತನಿಬರುಂ ನಿಜ್‌ಸಿ ಪೋಪನ್ನೆಗಂ ಪಿರಿದೊಂದು ಪೊಟಲಂ ಕಂಡು 
ಚರಿಗೆವೊಕ್ಕನಿಬರುಮಂ ಕೆಲಬರುಂ ರಿಷಿಯರು ವಿಶಾಖಾಚಾರ್ಯರೆಂದರ್‌ ಬ್ರಹ್ಮಯ್ಕಾ 
ಕಾಲಂ ಕರ್ಚಲ್‌ ಗುಂಡಿಗೆಯಂ ಕೊಂಡುಬನ್ನಿಮೆಂದೊಡೆ ಬ್ರಹ್ಮಯ್ಕ್ಯನೆಂದಂ ಗುಂಡಿಗೆಯನುಂಡ 
ಮನೆಯೊಳ್‌ ಮಣಿದು ಬಂದೆನೆನೆ ಬೇಗಂ ಪೋಗಿ ಕೊಂಡು ಬಾಯೆನೆ ಬ್ರಹ್ಮಯ್ಯಂ ಪೋಗಿ 
ನೋಳ್ಪನ್ನೆಗಂ ಪೊಟಲೆಡೆಯಂ ಕಾಣದಡವಿಯೆಲ್ಲಮಂ ತೊಟಲ್ಲು ನೋಡಿ ಗುಂಡಿಗೆಯಂ 
ಕಾಣದತ್ತಮಿತ್ತಂ ನೋಟಬ್ಬನ್ನೆಗಮೊಂದು ಮರದ ತುತ್ತ ತುದಿಯೊಳಿರ್ದ್ದೆಟಲ್ವ ಗುಂಡಿಗೆಯಂ 
ಕಂಡು ಗುರುಗಳ್ಲಿಂತೆಂದು ಪೇಟ್ದರ್‌' ಭಟಾರಾ ನಾಮುಂಡೆಡೆಯೊಳಾ ಪೊಟಲಿಲ್ಲ ನಮ್ಮುಂಡ 
ಮನೆಯುಮಿಲ್ಲ ಗುಂಡಿಗಯುಮೊಂದು ನಿಡಿಯಮರದ 
ತುತ್ತತುದಿಯೊಳಿರ್ದ್ದುದಾರಾನುಮೇಟಲ್‌ ಬಲ್ಲೊರನಟ್ಟುಗೆಂದೊಡನಿಬರುಂ ರಿಷಿಯರ್ಕ್ಶಳಲ್ಲಂ 
ಚೋದ್ಕಂಬಟ್ಟು ನೋಡಲ್ಪೋಗಿ ಪೂಟಲಂ ಕಾಣದಡವಿಯೊಳ್‌ ನಿಡಿಯ ಮರದ 
ತುತ್ತತುದಿಯೊಳಿರ್ದ್ದಟಲ್ಪ್ಚ ಗುಂಡಿಗೆಯಂ ಕಂಡು ತೆಗೆಯಿಸಿಕೊಂಡು ಪೋಗಿ 
ಚಂಗ್ರಗುಪ್ತಮುನಿಯನನಿಬರುಂ ರಿಷಿಯರ್ಕ್ಕಳ್‌ ನೆರೆದಿಂತೆಂದರಾಮುಂ 
ನಿಮ್ಮನೀಯಡವಿಯೊಳ್‌ ಕಂದಮೂಲ ಫಲಂಗಳಂ ತಿಂದು ಪಳ್ಳಂಗಳ ನೀರ್ಗ್ಗಳಂ ಕುಡಿದಿನಿತು 
ಕಾಲಮುಂ ಬರ್ದಿರಂದು ನಿಮ್ಮಂ ಬಗೆದು ಬಂದಿಸಿದಮಿಲ್ಲಿದಕ್ಕೆ ನೀಮುಂ 
ಮನದೊಳೇವಂಗೊಳ್ಳದೆ ಕ್ಸಮಿಯಿಸಿಮೆಂದು ನುಡಿದು ಬಂದಿಸಿ ಮತ್ತಮಿಂತೆಂದರ್‌ ನೀಮುಂ 
ದೇವತಾಧಿಷ್ಠಿತರ್‌ ನಿಮಗೆ ದೇವತೆಗಳ್‌ ಬೆಸಕೆಯ್ದವು ದೇವತೆಗಳ ಮಾಡಿದಾಹಾರಮಂ 
ನೀಮಿನ್ನೆಗಮುಂಡು ತಪಂಗೆಯ್ದಿರ್ದಿರಿನ್ನುಣಲ್ವೇಡ ದೇವತೆಗಳ್‌ ಮಾಡಿದಾಹಾರಮಂ 
ರಿಷಿಯರ್ಗ್ಗೆ ಚರಿಗೆ ಮಾಡಲಾಗದೆಂದು ಬಾರಿಸಿಯವರ್ಗ್ಗೆ ಲೋಚುಗೆಯ್ದು ಬ್ರತಂಗಳನೇಖ್‌ೌಸಿ 
ಪಡಿಕಮಣಂ ಪೇ್ಲೊಡಗೊಂಡುತ್ತರಾಪಧಕ್ಕೆ ಪಯಣಂ ಬೋಗಿ ಕತಿಪಯಂ ದಿನಂಗಳಿಂದಂ 
ಮಧ್ಯ ದೇಶಮನೆಯ್ದಿಯಾ ನಾಡೊಳ್‌ ರಿಷಿ ಸಮುದಾಯಮೆಲ್ಲಂ ನಿರುಪಸರ್ಗ್ಗಮಿರ್ದ್ವತ್ತು 


ಮತ್ರಿತ್ವ ರಾಮಿಲಾಚಾರ್ಯರುಂ ಸ್ಥೂಳಾಚಾರ್ಯರುಂ 
ಸ್ಥೂಳಭದ್ರಾಚಾರ್ಯರುಮಂತು ಮೂವರುಂ ಸಿಂಧುವಿಷಯಕ್ಕೆ ತಂತಮ್ಮ ರಿಷಿಸಮುದಾಯಂ 


೮೨ / ಆರಾಧನಾ ಕರ್ಣಾಟಟೀಕಾ 


ಬೆರಸು ಪೋದೊಡಾ ನಾಡೊಳ್‌ ಮಾನಸರ್‌ ಮಾನಸರಂ ತಿಂಬಂತುಟಪ್ಪ ಮಹಾಘೋರಂ 
ಪಸವಾದೊಡಲ್ಲಿಯ ಶ್ರಾವಕರೆಲ್ಲಂ ನೆರೆದು ರಿಷಿಯರಲ್ಲಿಗೆ ಪೋಗಿ ಇಂತೆಂದರ್‌ ಭಟಾರಾ 
ಲವಟುಗಳ ಕೈಯೊಳ್‌ ಪಗಲುಣಲುಮಡಲುಂ ಪೆಜಲಾಗ ಮೇಲ್ಭಾಯ್ದೆ ಟೆದು ಕೊಂಡುಂಬರು 
ಲೋಗರೆಲ್ಲಮವರ ಭಯಕೆ ಪಗಲಡುಗೆಯಂ ಬಿಸುಟ್ಟು ಇರುಳುಣಲ್ಲಗುಳ್ತಅದಟ್‌ಂ 
ನೀಮುಮಿಂಬಿನಿರುಳ್‌ ಭೈಕ್ಸದ ಬಾಜನಂಗಳಂ ಕೊಂಡು ಪೋಗಿ ಶ್ರಾವಕರ ಮನೆಗಳಂ ತೊಟಲ್ಲು 
ಬೈಕ್ಸಂ ಬೇಡಿಕೊಂಡು ಕೂಯಿನಿರುಳ್‌ ತಂದಿಟ್ಟು ಪಗಲುಣ್ಣು ದೆಂದೊಡಂತೆಗೆಯ್ದೆಮೆಂದು 
ಇರುಳ್‌ ತೊಟಲ್ಲು ಭೈಕ್ಸಮಂ ತಂದು ಮಡಗಿಟ್ಟು ಪಗಲುಣ್ಟೊರಾದರಿಂತೀ ಪಾಂಗಿನೊಳ್‌ 
ಕಾಲಂ ಸಲೆ ಮತ್ತೊಂದು ದಿವಸಮೊರ್ವ್ವ ನಿರ್ಗ್ಸ್ವಂಥ ಯತಿ ಭೈಕ್ಸ ಭಾಜನಮಂ ಕೊಂಡು 
ಶ್ರಾವಕರ ಮನೆಗಳಿನಿರುಳ್‌ ಭೈಕ್ಸಮಂ ಬೇಡಿದೊಡೊರ್ವಳ್‌ ಪೊಸಶ್ರಾವಕಿ ಬಸಿರ್ಪೈಂಡತಿ 
ವೇಳಾ ಸ್ಟಾಮಿನಿಯೆಂಬೊಳ್‌ ಕರ್ದಿಂಗಳಿರುಳೊಳ್‌ ಕಟ್ಟಲೆಯೊಳ್‌ ನಿಗ್ರೃಂಥಮಪ್ಪ ರೂಪಂ 
ಕಂಡು ಬೆರ್ಚಿದೊಡಾಕೆಗೆ ಬಸಿಖಿಳಿದತ್ತದಂ ಕಂಡು ಶ್ರಾವಕರೆಲ್ಲಂ ನೆರೆದು ರಿಷಿಯರಲ್ಲಿಗೆ 
ಪೋಗಿ ಇಂತೆಂದರ್‌ ಭಟಾರಾ ಕಾಲಮಪ್ಪೊಡೆ ಕೆಟ್ಟಿತ್ಕೊಳ್ಳಿತಪ್ಪ ಕಾಲಮಾದಂದು 
ಪ್ರಾಯಶ್ಚಿತ್ತಂಗೊಂಡು ನಿಮ್ಮ ತಪಂಗಳೊಳ್‌ ನಿಲ್ಲಿಮನ್ನೆಗಮೀಗಳೀ ಪಸವುಗಟೌವನ್ನೆಗಂ 
ನೀಮುಮೆಡದ ಕೈಯನೆಟಲಿಕ್ಕಿಯರ್ದ್ದಕಪ್ಪಡಮನೆಡದ ಮುಯ್ಬಿನ ಮೇಗಿಕ್ಕಿಯೊಳಗೆ 
ನಿರ್ಗ್ಸಂಥಮಪ್ಪ ರೂಪಂ ತಾಳ್ವಿ ಬಲದ ಕೆಯ್ಕೊಳ್‌ ಭೈಕ್ಟ್ಸ ಭಾಜನಮಂ ಪಿಡಿದು ತೊಟಲ್ಲು 
ಭೈಕ್ಷಮಂ ಬೇಡಿ ಮಡಗಿಟ್ಟು ಪಗಲುಣ್ಣಿಮೆಂದೊಡವರ್ಗ್ಗಳುಮಂತೆಗೆಯ್ವೆ ಮೆಂದವರ ಪೇಲ್ತ 
ಪಾಂಗಿನೊಳ್‌ ನೆಗಟ್ಟು ಪಸವಂ ನೀಗಿ ಕಾಲಮೊಳ್ಳಿತ್ತಾದೊಡೆ ರಾಮಿಲ್ಲಾಚಾರ್ಯರುಂ 
ಸ್ನೂಳಾಚಾರ್ಯರುಂ ಸ್ಥೂಳ ಭದ್ರಾಚಾರ್ಯರುಮಂತು ಮೂವರುಂ ತಂತಮ್ಮ 
ರಿಷಿಸಮುದಾಯಂ ಬೆರಸು ವಿಹಾರಿಸುತ್ತುಂ ಮಧ್ಯ ದೇಶಕ್ಕೆ ರಿಷಿಯರ್ಕ್ಕಳಿರ್ದ್ದಲ್ಲಿಗೆ ಬಂದೊಡೆ 
ವಿಶಾಖಾಚಾರ್ಯರ್‌ ಮೊದಲಾಗೊಡೆಯ ಆಚಾರ್ಯಕರ್ಕಳವರನಿಂತೆಂದರ್‌ ನೀಮೆಲ್ಲಮರ್ಧ 
ಕಪ್ಪಡಮಂ ಬಿಸುಟ್ಟು ನಿರ್ಗ್ಸ್ಬಂಡ' ರೂಪಮಂ ಕೆಯ್ಕೊಂಡು ಬ್ರತಂಗಳನೇರಿಸಿ 
ಪ್ರಾಯಶ್ಚಿತ್ತಂಗೊಂಡು ಪಡಿಕಮಣಂಗೇಟ್ಟು ತಪದೊಳ್‌ ನಿಲ್ಲಿಮೆಂದೂಡಂತೆ ಗೆಯ್ದೆಮೆಂದು 
ರಾಮಿಲ್ಲಾಚಾರ್ಯರುಂ ಸ್ಥೂಳಾಚಾರ್ಯರುಂ ತಂತಮ್ಮ ರಿಷಿ ಸಮುದಾಯಂ ಬೆರಸು 
ವಿಶಾಖಾಚಾರ್ಯರ ಪಕ್ಕದೆ ಅರ್ಧಕಪ್ಪಡಮಂ ಬಿಸುಟ್ಟು ಪಡಿಕಮಣಂಗೇಳ್ದು ಪ್ರಾಯಶ್ಚಿತ್ತಂ 
ಗೊಂಡು ಯಥೋಕ್ತಮಪ್ಪ ಚಾರಿತ್ರದೊಳ್‌ ನಿಂದರ್‌ ಸ್ಥೂಳಭದ್ರಾಚಾರ್ಯರ್‌ ಮೊದಲಾಗಿ 
ಕೆಲಂಬರ್‌ ಕೊಳಲೊಲ್ಲದೆ ಯಾವಜ್ಜಿನ ಕಲ್ಪಂ ಸ್ಹವಿರಕಲ್ಪಮೆಂದೆರಡುಂ ಭೇದಮಂ ಮಾಡಿ 
ಅರ್ಧಕಪ್ಪಡದ ಶೀರ್ಥಮಂ ನೆಗಟ್ಮ್‌ದರ್‌ ಇಂತರ್ಧಕಪ್ಪಡದ ತೀರ್ಥ ಪಾರಂಫರ್ಯದಿಂದಂ 

ಸುರಡ'ಮೆಂಬುದು ನಾಡಲ್ಲಿ ವಳಭಿಯೆಂಬುದು ಪೊಟಲದನಾಳ್ಕೊಂ 
ವಪ್ರಪಾಳನೆಂಬೊನರಸನಂ ರಾಜ್ಕಂ ಬರೆಗಮರ್ಧಕಪ್ಪಡದ ತೀರ್ಥಂ ನೆಗಟ್ಟಿತ್ತು ಮತ್ತಂ 
ವಪ್ರಪಾಳನೆಂಬರಸಂ ಮಿಥ್ಕಾ ದೃಷ್ಟಿಯಾತನ ಮಹಾದೇವಿ ಸ್ವಾಮಿನಿಯಂಬೊಳರ್ಧಕಪ್ಪಡದ 
ತೀರ್ಥದ ತಪಸ್ವಿಯರ ಶ್ರಾವಕಿಯಾಗಿ ಇಂತು ಕಾಲಂ ಸಲೆ ಮತ್ತೊಂದು ದಿವಸಂ 


1ೆ 


ಆರಾಧನಾ ಕರ್ಣಾಟಟೀಕಾ / ೮೩ 


ನಡುಪಗಲರಸನುಂ ಮಹಾದೇವಿಯುಮಿಂತಿರ್ವ್ವರುಂ ಪ್ರಾಸಾದದ ಮೇಗಿರ್ದ್ದ 
ಗವಾಕ್ಷಜಾಳಾಂತರಂಗಳಿಂದಂ ದಿಶಾವಳೋಕನಂ ಗೆಯ್ಕುತ್ತಿರ್ಪನ್ನೆಗಮರ್ಧಕಪ್ಪಡದ ಸಂಘಂ 
ಭೈಕ್ಸ ಕಾರಣಮಾಗಿಯರಮನೆಯಂ ಪುಗುವುದನರಸಂ ಕಂಡರಸಿಗಿಂತಂದೆನ್‌ ಎಲೆ ಮಹಾದೇವಿ 
ಈ ನಿನ್ನರ್ಧಕಪ್ಪಡದ ಯತಿಯರ ಧರ್ಮಮೊಳ್ಳಿತ್ತಲ್ಲಿವರುಟ್ಟರುಮಲ್ಲರ್‌ 
ಬತ್ತಲೆಗರುಮಲ್ಲರೆಂದು ನುಡಿದು ಮತ್ತೊಂದು ದಿವಸಂ ಅರ್ಧ ಕಪ್ಪಡದ ಸಂಘಮನರಸಂ 
ಬಲಿಯಟ್ಟಿ ಬರಿಸಿ ಇಂತೆಂದಂ ನೀಮರ್ಧಕಪ್ಪಡಮಂ ಬಿಸುಟ್ಟು ನಿಗಂಥಮಪ್ಪ ರಿಷಿರೂಪಂ 
ಕೈಕೊಂಡು ಬಹಿಕ್ಕೆ ತಪಂಗೆಯ್ಕಿಮೆಂದೊಡವರೊಲ್ಲದಿರ್ದೊಡರಸಂ ಮತ್ತಮಿಂತೆಂದಂ 
ನಿರ್ಗ್ಗಂಥರೂಪಮಂ ಕೈಕೊಳ್ಳಲೊಲ್ಲಿರಪ್ಪೊಡೆ ಅರ್ಧಕಪ್ಪಡಮಂ ಬಿಸುಟ್ಟು ಕಚ್ಚೆಗಟ್ಟದೆ 
ಪಟ್‌ಯಂ ಸಯ್ತುಟ್ಟುಕೊಂಡಿರಿಮೆಂದೊಡಂತೆಗೆಯ್ದ್ವೆಮೆಂದಾ ದಿವಸಂ ತಗುಟ್ದು ಬಡಗ 
ನಾಡವರ್‌ ವಪ್ರವಾಳರಸನ ರಾಜ್ಕದೊಳರ್ಧಕಪ್ಪಡಮಂ ಬಿಸುಟ್ಟು ಸಯ್ತುಡುವರುಂ 
ಕುಜುವಡವಂ ಪೊದೆವರುಮಾದೊಡಲ್ಲಿಂದಿತ್ತ ಕಂಬಲಿತೀರ್ಥಮೆಂದಾದುದು ಅವರ್‌ 
ಶ್ವೇತಪಟರೆಂಬೊರಾದರ್‌ ದಕ್ಷಿಣಾಪಥದೊಳ್‌ ಸಾಮಳಿಪುತ್ರನೆಂಬರಸನಪ್ಪನವರಯೆ ಸಂತತಿಯ 
ಶ್ವೇತಭಿಕ್ಸು ಜಾಪುಲಿ ಸಂಘಕ್ಕೆ ಮೊದಲಿಗನಾದಂ 


ಮತ್ತಿತ್ತ ಸಂಪ್ರತಿ ಚಂದ್ರಗುಪ್ತ ಮುನಿಯುಮುಗ್ರೋಗ್ರ ತಪಶ್ಚರಣಂ ಗೆಯ್ದು ಸಂನ್ಮಸನ 
ವಿಧಾನದಿಂದಂ ಪರಮ ಶುದ್ದ ಸಹಜ ರತ್ನತ್ರಯಮಂ ಸಾಧಿಸಿ ಮುಡುಪಿ ಬ್ರಹ್ಮ ಕಲ್ಪದೊಳ್‌ 
ಪತ್ತು ಸಾಗರೋಪಮಾಯುಷ್ಯಮನೊಡೆಯೊಂ ಶ್ರೀಧರನೆಂಬೊಂ ದೇವನಾಗಿ ಪುಟ್ಟಿದನ್‌ 
ಇಂತು ಇದು ಭದ್ರಬಾಹು ಭಟಾರರ ಕಥೆಯಂ ಪೇಬ್ದುದು. 


ಪೆಜರುಂ ಸಂನ್ಮಸನಂಗೆಯ್ದೊರೆಲ್ಲಂ ಭದ್ರಬಾಹು ಭಟಾರರಂ ಮನದೆ ಬಗೆದವರೆಂತು 
ಪಸಿವುಂ ನೀರಟ್ಕೆ ಶೀತಮುಷ್ಣದಂಶಮಸಕಾದಿ ಪರೀಷಹಂಗಳಂ ಸೈರಿಸಿ ಪರಮ ಶುದ್ಧ 
ರತ್ನತ್ರಯಂಗಳಂ ಸಾಧಿಸಿದರಂತೆ ಸಂನ್ಮಸನಂ ಗೆಯ್ದು ಭವ್ಮರ್ಕ್ಯಳುಂ ಪಸಿವಿಂದಂ ಮುಡಿಪಿ 
ಪರಮ ಶುದ್ಧ ಸಹಜ ರತ್ನತ್ರಯಂಗಳಂ ಸಾಧಿಸಿ ಸ್ಪರ್ಗಾಪವರ್ಗ್ಗದ ಸುಖಂಗಳಂ 
ಭವ್ಯರ್ಕೃಳೆಯ್ಲುಗೆ 


೮೪ / ಆರಾಧನಾ ಕರ್ಣಾಟಟೀಕಾ 


೭. ಲಲಿತಘುಟೆಯ ಕಥೆ 


ಲಲಿತಘುಟೆಯ ಕಥೆಯಂ ಪೇಟ್ಸ್‌ಂ 


ಗಾಹೆ | ಕೋಸಂಬೀ ಲಲಿತಘಟಾ ಓಢಾ ಣಯೀ ಪೂರೇಣ ತಿವ್ಚೇಣ 
ಆರಾಧಣಂ ಪವಣ್ಣಾ ಪಾವೋವಗಯಾ ಅಮೂಢಮದೀ॥ 


[ಕೋಸಂಬೀ- ಕೌಶಂಬಿ ಎಂಬ ಪೊಳಲೊಳ್‌ | ಲಲಿತಘಟಾ ಲಲಿತಘಟೆ। 
ಓಢಾ -ಎಳೆಯೆ ಪಟ್ಟತ್ತು | ಣಯೀಪೂರೇಣ = ತೊಟ್‌ಯ ಪೂರದಿಂದಂ | 
ತಿವ್ವೇಣ= ಆದಮಾನುಂ ಕಡಿದಪ್ಪುದಟ್‌ಂದಂ | ಆರಾಧಣಂ - ನಿಜಾತ್ಮರಾಧನೆಯಂ 
ಪವಣ್ಣೋ - ಪೊರ್ದಿತ್ತು | ಪಾವಗಯಾ = ಪ್ರಾಯೋಪಗಮನಕ್ಕೆ ಸಂದುದಾಗಿ 
ಅಮೂಢಮದೀ - ಮೋಹಿಸದ ಬುದ್ದಿಯನೊಡೆಯರ್‌]..- 


ಅದೆಂತೆಂದೊಡೆ: 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ ವತ್ಸವೆಂಬುದು ನಾಡಲ್ಲಿ ಕೌಶಂಬಿ 
ಎಂಬುದು ಪೊಟಲದನಾಳ್ವೊಂ ಹರಿಧ್ವಜನೆಂಬೊನರಸನಾತನ ಮಹಾದೇವಿ ವಾರುಣಿ 
ಎಂಬೊಳಾಯಿರ್ವ್ವರ್ಗ್ಗಂ ಮಕ್ಕಳ್‌ ಶ್ರೀವರ್ಧನಂ ವಿಜಯಂಧರಂ ವೀರಬಾಹು ಮೊದಲಾಗಿ 
ಮೂವತ್ತಿರ್ವ್ವರ್‌ ಕುಮಾರರುಂ ಸಾಮಂತ ಮಹಾಸಾಮಂತರ ಮಕ್ಕಳು 
ಮಂತೆಲ್ಲಮಯ್ನೂರ್ವರುಂ ರೂಪಿನೊಳಂ ತೇಜದೊಳಂ ಯೌವನದೊಳಂ ಶ್ರೀಯೊಳಂ 
ತಮ್ಮೊಳೋರನ್ನರಪ್ಪವರ್ಗ್ಗಳ್‌ ಲಲಿತಘಟೆಯೆಂಬೊರನಿಬರುಂ ಮಿಥ್ಕಾ ದೃಷ್ಟಿಗಳ್‌ 
ಪಂಡಿತರುಮೊಂದು ದಿವಸಂ ಶ್ರೀಕಾಂತಮೆಂಬ ಪರ್ವತದಲ್ಲಿಗನಿಬರುಂ ಬೇಂಟೆಯಾಡಲ್‌ 
ಪೋದಲ್ಲಿ ಅಲ್ಲಿರ್ದೊೋರಭಯಘೋಷರೆಂಬ ಭಟಾರರವರ್ಗಭಯಘೋಷಮಂಬ 
ಪೆಸರೆಂತಾದುದೆಂದೊಡವರ್‌ ಗರ್ಭದೊಳಿರ್ದ್ದಂದವರ ತಾಯಿ ಜೀವಂಗಳಂ ಕೊಲ್ಲದಂತಪ್ಪ 
ಬಯಕೆಯಾಗಿ ಅಭಯ ಘೋಷಣೆಯಂ ಪೊಟಲೊಳಂ ನಾಡೊಳಂ ಪೊಯಿಸಿ ಜೀವಂಗಳ್ಳಭಯ 
ದಾನಮಂ ಕೊಟ್ಟು ಪ್ರಟ್ಟಿದರಂತಪ್ಪುದಟ್‌ಂದವರ್ಗ್ಗಭಯ ಘೋಷರೆಂಬ ಪೆಸರಾದುದಂತಪ್ಪ 
ಭಟಾರರಡವಿಯೊಳಿರೆ ತಪದ ಮಹಾತ್ಮ್ಯದಿಂದಂ ಲಲಿತಘಟೆಗೊಂದು ಮಿಗವಪ್ಪೊಡಂ 
ಬೇಂಟೆಯೊಳ್‌ ಸಮನಿಸದೆ ಪೊಟಲ್ಗೆ ಪೋದರಿಂತೇಟು ದಿವಸಮುಂ ಬಿಡದೆ ಅಡವಿಗೆ 


1 


ಆರಾಧನಾ ಕರ್ಣಾಟಟೀಕಾ / ೮೫ 


ಬೇಂಟೆಯಾಡಲ್‌ ಪೋಗಿ ಒಂದು ಮೃಗವಪ್ಪಡಂ ಸಮನಿಸದೆ ಬೇಸತ್ತಆಲ್ಲು ಪೊಬಲ್ಗೆ 
ಪೋಗಿ ಎಂಟನೆಯ ದಿವಸದಂದು ಶ್ರೀಕಾಂತಮೆಂಬ ಪರ್ವತದಡವಿಗೆ ಲಲಿತಘಟೆ 
ಬೇಟೆಯಾಡಲ್‌ ಪೋಗಿ ಅಡವಿಯೊಳ್‌ ಮೃಗಂಗಳನರಸುತ್ತುಂ ತೊಟ 
ಲ್ವರನ್ನೆಗಮಭಯಘೋಷ ಭಟಾರರಾಯತಿಯಿಂ ತೊಟ್ಟನೆ ಸರ್ವಾಂಗ ಮಲಧಾರಿಗಳೊಂದು 
ಶಿಳಾತಳದ ಮೇಗಿರ್ದ್ದಾಗಮಮಂ ಪರಿವಿಡಿಗೆಯ್ಕುತ್ತುಂ ಅರ್ಥಮಂ ಭಾವಿಸುತ್ತುಂ 
ಸ್ವಾಧ್ಕಾಯದೊಳ್‌ ತಗುಳ್ಲಿರ್ದೊರಂ ಸಂಚ್ಛನ್ನಮಪ್ಪಡವಿಯ ಮಟ್‌ಯೊಳ್‌ ಗೆಂಟಹೌಂದಂ 
ಲಲಿತಘುಟೆ ಕಂಡಪೂರ್ವಮಿದೊಂದು ಕರಿಯ ಮೃಗಮಿರ್ದದೆಂದು ಬಗೆದು 
ಶ್ರೀವರ್ಧನಕುಮಾರಂ ಮೊದಲಾಗನಿಬರುಂ ಬಿಲ್ಲುಗಳನೇಬ್‌ಸಿ ತಿರುಬಾಯೊಳಂಬನಿಟ್ಟಿಸಲೆಂದು 
ತೆಗೆದೆಸುವನ್ನೆಗಂ ಅನಿಬರ ಬಿಲ್ಲಳುಂ ಮುಖೌದುವವರ್ಗ್ಗಳನಿಬರುಂ ಪೆಜಿಗಣ್ಣುರುಳ್ದು 
ಬಿಟ್ಲೊಡಿದು ಮಹಾಚೋದ್ಕೈಂ ಸಾರೆ ವೋಗಿ ನೋಟ್ಟಿಮೆಂದು ಪೋಪರನ್ನೆಗಂ ರಿಷಿರೂಪಂ 
ಕಂಡಿವರ್‌ ರಿಷಿಯರ್‌ ಮೃಗಮಲ್ಲೆಂದುಸಾರೆ ಪೋಗಿ ಅವರುಪಶಮಮುಮಂ ತಪಮುಮಂ 
ಕಂಡನಿಬರ್ಗ್ಗೆ ಉಪಶಮಮಾಗಿ ಕುಳ್ಳಿರ್ದು ಪೇಲಿಂ ಭಟಾರಾ ಎಂದು ಬೆಸಗೊಂಡೊಡೆ 
ಭಟಾರರಿಂತೆಂದು ಪೇಟಲ್‌ ತೊಡಗಿದರ್‌ 


ಗಾಹೆ ॥ ಸೋಧಮ್ಮೋ ಜತ್ತ ದಯಾ ಸೋವಿ ತಓ ವಿಸಯಣಿಗ್ಗ ಹೋಜತ್ತ 
ದಸ ಆಟ್ಮದೋಸರಹಿಓ ಸೋ ದೇವೋ ಣತ್ಹಿ ಸಂದೇಹೋ | 


ವ |! ಎಂಬುದುಂ ಜೀವಂಗಳಂ ಕೊಲ್ಲದುದೆ ಧರ್ಮಂ ಬಾಹ್ಯಾಭ್ಕಂತರ ಪರಿಗ್ರಹಂಗಳಂ 
ತೊಣಿದಯ್ದುಮಿಂದ್ರಿಯಂಗಳಂ ಗೆಲ್ಲಿಪ್ಪತ್ತೆರಡು ಪರೀಷ್ನಹಂಗಳಂ ಸೈರಿಸಿ ಯಮ ನಿಯಮ 
ಸ್ವಾಧ್ಯಾಯ ಧ್ಕಾನಾನುಷ್ಕಾನ ಪಾರಾಯಣರಾಗಿ ತಪಂಗೆಯ್ದ ರಿಷಿಯರ್ಕೃಳೆ ತಪಸ್ತೀಯರ್‌ 
ಪಸಿವುಂ ನೀರ್‌ ಮೊದಲಾಗೊಡೆಯ ಪದಿನೆಂಟು ದೋಷಂಗಳಿಲ್ಲದೂಂ ಪರಮಾತ್ಮನೆಂದಿಂತು 
ಪೇಟ್ಜು ಮತ್ತಮಿಂತೆಂದರ್‌ 


ಗಾಹ |! ಪಾವೇಣ ಣಿರಯತಿರಿಯಂ ಗಮ್ಮ ಇ ಧಮ್ಮೇಣ ದೇವಲೋಗಂ ತು 
ಮಿಸ್ಸೇಣ ಮಾಣುಸಂ ಜಂ ತಂ ದೊಂಣ್ಣ ಪಿ ಖಯೇಣ ನಿವ್ವಾಣಂ ॥ 


ಎಂಬುದುಂ ಪಾಪಂ ಗೆಯ್ದವರುಂ ವೇಂಟೆಯಾಡುವರುಂ ಮಧುಮದ್ಕ ಮಾಂಸಗಳಂ 
ಸೇವಿಸುವರುಂ ಬಾಲವಧೆ, ಸ್ತ್ರೀ ವಧೆ, ಗೋವಧೆ, ಬ್ರಾಹ್ಮಣವದಧೆ, ರಿಷಿವಧೆ ಎಂದೀ ಪಂಚ 
ಮಹಾ ಪಾತಕಂಗಳಂ ಗೆಯ್ದವರುಂ ಅಗಮ್ಕಾಗಮನಮಪೇಯ ಪೇಯಮಭಕ್ಕಾ ಭಕ್ಷ್ಮಂ 
ಮೊದಲಾಗೊಡೆಯ ಪೊಲ್ಲಮೆಗಳೊಳ್‌ ನೆಗಟ್ಟು ಘೋರಮುಂ ಪಿರಿಯವುಮಪ್ಪ ಪಾಪಂಗಳಂ 
ಗೆಯ್ದೇಳನೆಯ ನರಕದೊಳ್‌ ಮೂವತ್ತು ಮೂಜು ಸಾಗರೋಪಮಾಯುಷ್ಯಮನೊಡೆಯರ್‌ 
ನಾರಕರಾಗಿ ಪುಟ್ಟಿ ಛೇದನ ಭೇದನ ಪೂರಣ ಚೂರಣ ಪೀಡನ ಬಂಧನಗಳಂ ಮುಟ್ಟಿಗೆಯೊಳಿಟ್ಟು 
ತೆಗಪುವುದುಂ ಕೊಂತಂಗಳಿಂದಿಟ್ಟಿಗಳಿಂದಂ ಕರುಳ್ಗಳಂ ಸೋರೆ ಕುತ್ತುವುದುಂ ಚಕ್ರಂಗಳಿಂದಂ 
ತಲೆಯಂ ಮೊಕ್ಕನೆ ವೋಗಿಡುವುದುಂ ಮರಂಗಳಂ ಪೋಟ್ವಂತೆ ಗರಗಸದಿಂದಮುದ್ದಂ ಬಿಡಿದು 


೮೬ / ಆರಾಧನಾ ಕರ್ಣಾಟಟೀಕಾ 


ಫೋಟ್ಟದು ಮೆಂದಿವು ಮೊದಲಾಗೊಡೆಯ ದುಖಂಗಳಂ ಕಣ್ಣೆಮೆಯಿಕ್ಕುವನಿತು ಪೊತ್ತಪ್ಪೊಡಂ 
ಉಸಿರ್‌ ಪತ್ತಿಲ್ಲದೆ ದುಃಖಂಗಳನನುಭವಿಸುವರ್‌ ಮತ್ತೊಯನೆ ಪಾಪಂಗಳಂ 
ಗೆಯ್ದವರಾನೆಯುಂ ಸಿಂಹಮುಂ ಪುಲಿಯುಂ ಕರಡಿಯುಂ ಪುಲ್ಲೆಯುಂ ಮೊಲನುಂ ಪಂದಿಯುಂ 
ತೋಳನುಂ ಸೀಳ್ನಾಯುಂ ಮೊದಲಾಗೊಡೆಯಡವಿಯ ಮೃಗಂಗಳುಂ ಮತ್ತಮೆಟ್ಟುಂ ಕಟ್ಟಯುಂ 
ನಾಯುಮೊಟ್ಟೆಯುಂ ಉಡುವುಂ ಪಾವರಣೆಯುಂ ಪಾವುಮಿಲಿಯು ಬೆರ್ಕುಮೋಂತಿಯುಂ 
ಕಪ್ಸೆಯುಂ ಮುಂಗುರಿಯುಂ ಮೊದಲಾಗೊಡೆಯ ಸ್ಥಳಚಂರಗಂಳುಂ ಮೀನುಂ ಮೊಸಳೆಯುಂ 
ನೆಗಟುಮಾಮೆಯುಂ ಮಕರಮುಂ ತಿಮಿ ತಿಮಿಂಗಿಳಂ ಮೊದಲಾಗೊಡೆಯ ಜಲಚರ [ಗಳುಂ)] 
ಕಾಗೆ ಗೂಗೆ ಪರ್ದು ಚಕೋರಂ ಹಂಸೆ ಕುರ್ಕ್ಕು ಮರ್ಕುಗಿಳಿ ಪುರುಳಿ ಪೆಂಗುರು ಕಾರಂಡಮಾಂದೆ 
ಮೊದಲಾಗೊಡೆಯ ಗಗನಚರಂ ಪಂಚೇಂದ್ರಿಯಂಗಳುಮಾಗಿ ಮತ್ತಮೇಕೇಂದ್ರಿಯ 
ದ್ವೀಂದ್ರಿಯ ತ್ರೀಂದ್ರಿಯ ಚತುರಿಂದ್ರಿಯಂಗಳಾಗಿ ತಿರಿಕಗತಿಯೊಳ್‌ ಪುಟ್ಟಿ ಜೀವಂಗಳಿಂತು 
ಪಾಪದ ಫಲಂಗಳಿಂದಂ ದುಃಖಂಗಳನೆಯ್ದುಗುಂ ಮತ್ತಂ | 


ಮಿಸ್ಸೇಣ ಮಾಣುಸತ್ತನೆಂಬುದು ಧರ್ಮ ಪಾಪಂಗಳನೆರಡುಮಂ ನೆಗಬ್ಬರ್‌ 
ಮನುಷ್ಯಗತಿಯೊಳ್‌ ಪುಟ್ಟಿ ಮುಂ ಗೆಯ್ದ ಪಾಪಕರ್ಮದುದಯದಿಂದಂ ಶರೀರ ಮಾನಸಾಗಂತುಕ 
ಸಹಜಮಪ್ಪ ದುಃಖಂಗಳುಮನಿಷ್ಟ ಸಂಯೋಗಮುಮಿಷ್ಟವಿಯೋಗಮುಂ ರೋಗ ಶೋಕಂಗಳುಂ 
ದಾರಿದ್ರಮುಮಂದಿವು ಮೊದಲಾಗೂಡೆಯವಬೌ್‌ಂದಮಪ್ಪ ದುಃಖಗಳನೆಯ್ದಿ ಮತ್ತಮಾ 
ಜೀವಂಗಳ್‌ ಶಬ'ಕರ್ಮದುದಯದಿಂದಂ ಶ್ರೀಯುಂ ಸಂಪತ್ತುಂ 
ವಿಭವಮುಮೈಶ್ಚರ್ಯಮುಮಾರೋಗ್ಯ ಶರೀರಂಗಳಾಗೆ ಪುತ್ರಮಿತ್ರ ಕಳತ್ರ ಸ್ವಜನ 
ಬಂಧುಜನದೊಳ್‌ ಕೂಡಿ ಸುಖಂ ಬಾಟ್ಬುದುಮಕ್ಕುಮಿಂತು 


ಶ್ಲೋಕಂ || ಸುಖಸ್ಕಾನಂತರಂ ದುಃಖಂ ದುಃಖಸ್ಕಾನಂತರಂ ಸುಖಂ 
ಚಕ್ರವತ್‌ ಪರಿವರ್ತಂತೇ ದುಃಖಾನಿ ಚ ಸುಖಾನಿ ಚ ॥ 


ಇಂತು ಮುನಷ್ಕಗತಿಯೊಳ್‌ ಪುಟ್ಟಿ ಸೂಟ್‌ ಸೂಟಕೊಳ್‌ ದುಃಖಂಗಳಂ 
ಜೀವಂಗಳನುಭವಿಸುಗುಂ 


ಅಂತೆ ಗಮ್ಮ ಇ ಧಮ್ಮೇಣ ದೇವಳೋಯ ಎಂಬುದು ಕೇವಳಮೆ ಧರ್ಮಂಗೆಯ್ದವರ್‌ 
ಸೌಧರ್ಮ ಈಶಾನ ಸನತ್ಕುಮಾರ ಮಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಕ 
ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ ಪ್ರಾಣತ ಆರಣ ಅಚ್ಕುತಮೆಂಬ ಪದಿನಾಯು 
ಕಲ್ಪಂಗಳೊಳಮಲ್ಲಿಂ ಮೇಗಣ ಸುದರ್ಶನಾಮೋಘ ಸುಪ್ರಬುದ್ದ ಯಶೋಧರ ಸುಭದ್ರ 
ಸುವಿಸಾಳ ಸುಮನಸ ಸೌಮನಸ ಪ್ರೀತಿಂಕರಮೆಂಬ ನವಗ್ರೈವೇಯಕಂಗಳಳೊಳಮಲ್ಲಿಂ ಮೇಗಣ 
ಲಚ್ಛಿ ಮಹಾಲಚ್ಛಿಮಾಳಿನಿ ವೈರೆ ವೈರೋಚನೆ ಸೋಮೆ ಸೋಮರೂಪೆ ಅಂಕೆ ಪಳಿಕೆ 
ಅಇಚ್ಚೆಯೆಂಬ ನವಾನುದ್ದೆಸೆಗಳೊಳಮಲ್ಲಿಂ ಮೇಗಣ ವಿಜಯ ವೈಜಯಂತ ಜಯಂತ 


ಆರಾಧನಾ ಕರ್ಣಾಟಟೀಕಾ / ೮೭ 


ಅಪರಾಜಿತ ಸರ್ವಾರ್ಥಸಿದ್ಧಿ ಎಂದಿಂತು ಪಂಚಾನುತ್ತರೆಗಳೊಳೆರಡು ಘಳಿಗೆಯಿಂದೊಳಗೆ 
ಪಾಸಿನ ಪೊರೆಯೊಳ್‌ ಪುಟ್ಟಿ ಇಂದ್ರ ಪತೀಂದ್ರ ಸಾಮಾನಿಕ ತ್ರಯಸ್ತಿಂಶ ಪಾರಿಷದಾತ್ಮರಕ್ಷ 
ಲೋಕಪಾಳಾಹಮಿಂದ್ರತ್ವಮೆಂದೀ ಮಹರ್ಧಿಕದೇವರಾಗಿ ಅಣಿಮಾ ಮಹಿಮಾ ಲಘಿಮಾ 
ಪ್ರಾಪ್ತಿ ಪಾಗಲ್ಲ್ಯ ವಶಿತ್ವ ಕಾಮರೂಪಿತ್ವಮೆಂದಿಂತು ಅಷ್ಟಗುಣೈಶ್ವರ್ಯಂಗಳೊಳ್‌ ಕೂಡಿ 
ಅತ್ಯಂತ ರೂಪ ಲಾವಣ್ಮ ಸೌಭಾಗ್ಯ ಕಾಂತಿತೃಮುಂ ಸುಗಂಧಮಪ್ಪುಚ್ಚಾ ಸ 
ನಿಶ್ಚಾಸಂಗಳನೊಡೆಯರಾಗಿ ಆಯುಷ್ಕಾಂತಂಬರೆಗಂ ನವ ಯೌವನರಾಗಿ ಮುಪ್ಪಮಪಮೃತ್ಕು 
ಮೂತ್ರ ಪುರೀಷಂಗಳುಂ ಗಂಡ ಕಕ್ಷ ಕುಕ್ಸಿ ಪ್ರದೇಶ[ಗಳುಂ] ರೋಮಂಗಳುಂ ರೋಗ ಶೋಕ 
ದುಃಖಂಗಳುಂ ರಸ ರುಧಿರ ಮಾಂಸ ಮೇದೋಸ್ಲಿ ಮಜ್ಜ ಶುಕ್ಲಮೆಂದಿಂತು 
ಸಪ್ತಧಾತುಗಳುಮೆಂದಿವು ಮೊದಲಾಗೊಡೆಯವನಿಲ್ಲದೊರ್‌ ಸಹಜಮಪ್ಪ ಕಟಕ ಕಟಿಸೂತ್ರ 
ಕುಂಡಲಾಭರಣಂ ಮೊದಲಾಗೊಡೆಯ ಪದಿನಾಜುಮಾಭರಣಂಗಳಂ ತೊಟ್ಟು ದಿವ್ಮ 
ವಸ್ತ್ರಂಗಳನುಟ್ಟು ಆದಿತ್ಯನ ತೇಜದಿನಗ್ಗಳಮಪ್ಪ ತೇಜದೊರಾಗಿ ಕಣ್ಣೆಮೆಯಿಕ್ಕುವನಿತು 
ಪೊತ್ತಪೊ ಡಂ ದುಃಖಮಿಲ್ಲದೊಂದೆರಡು ಸಾಗರೋಪಮಂ ಮೊದಲಾಗಿ 
ಮೂವತ್ತು ಮೂಲುಸಾಗರೋಪಮಂಬರಮಾಯುಷ್ಠಮನೊಡೆಯರಾಗಿ ಆಟ ಪಾಟ 
ವಿನೋದಂಗಳಿಂದಂ ದೇವಿಯಪ್ಪಪ್ಸರೆಯರೊಡನೆ ಪಲಕಾಲಂ ದಿವ, 
ಸುಖಂಗಳನನುಭವಿಸಿಯಾಯುಷ್ಕಾಂತದೊಳಿಲ್ಲಿ ಮನುಷ್ಕಗತಿಯೊಳ್‌ ಕುರುವಂಶೋಗ್ರ 
ವಂಶಮಿಕ್ಟಾಕು ವಂಶ ನಾಥವಂಶ ಹರಿವಂಶ ಸೂರ್ಯವಂಶ ಸೋಮವಂಶಮೆಂದಿವು 
ವೂೊದಲಾಗೂಡೆಯುತ್ತಮು ಕುಲದೂಳ್‌ ಶ್ರಾವಕರ ಬಸಿಅಕೊಳ್‌ ಪುಟ್ಟಿ 
ಪೂರ್ವಕೋಟಿಯಾಯುಷ್ಕಮನೊಡೆಯರಾಗಿ ಅತ್ಮಂತ ರೂಪ ಲಾವಣ್ಮ ಸೌಭಾಗ್ಯ 
ಕಾಂತಿತ್ವದೊಳ್‌ ಕೂಡಿ ಏಕಛತ್ರಚ್ಛಾಯೆಯಿಂದಂ ಪೃಡಿವಿಯೆಲ್ಲಮನಾಳ್ಗು 
ಪಶ್ಚಾತ್ಕಾಲದೊಳೇನಾನುಮೊಂದು ವೈರಾಗ್ಯಂ ಕಾರಣಮಾಗಿ ಮಗಂಗೆ ರಾಜ್ಮಪಟ್ಟಂಗಟ್ಟಿ 
ಬಾಹ್ಮಾಭ್ಯಂತರ ಪರಿಗ್ರಹಂಗಳೆಲ್ಲಮಂ ತೊಣಿದೆಲ್ಲರೊಳ್‌ ನಿಃಶಲ್ಕಂ ಗೆಯ್ದು ತಪಂ ಬಟ್ಟು 
ಘೋರ ವೀರತಪ್ಪಶ್ಚರಣಂ ಗೆಯ್ದು ಉತ್ಪಷ್ಟದಿಂದ6 ಮೂಜು ಭವಂಗಳ್‌ ಮೇಣ್‌ 
ಮಧ್ಯಮದಿಂದಮಯ್ದು ಭವಂಗಳ್‌ ಮೇಣ್‌ ಕನಿಷ್ಕದಿಂದಮೇಟುಭವಂಗಳೂಳಗೆ ಅಷ್ಟವಿಧ 
ಕರ್ಮಂಗಳಂ ಕಿಡಿಸಿ ಮೋಕ್ಸಮನೆಯ್ದುವರ್‌ 


ದೊಣ್ಣಂ ಪಿ ಖಯೇಣ ಣಿವ್ಚಾಣಂ ಎಂದು ತಪದಿಂದುಭಯ ಕರ್ಮವಮೆಂದಿಳ್ಕೆಅದ 
ಕರ್ಮದ ಕೇಡಿನಿಂದಂ ಮೋಕ್ಷ ಮನೆಯ್ದುವರಂತಪ್ಪ ಮೋಕ್ಷೆಮೆಂತೆಂದೊಡೆ ಜಾತಿ ಜರಾ 
ಮರಣಂಗಳಂ ಭಯಮುಮಂ ಅನಿಷ್ಟಸಂಯೋಗಮುಮಿಷ್ಟ ವಿಯೋಗಮುಂ 
ಶಾರೀರಮಾನಸಾಗಂತುಕ ಸಹಜಮಪ್ಪ ದುಃಖಂಗಳುಂ ಆಹಾರ ಭಯ ಮೈಥುನ ಪರಿಗ್ರಹಗಳು 
ವಾತ ಪಿತ್ನ ಶ್ಲೇಷ್ಮ ಜ್ವರ ಖಾಸ ಶ್ವಾಸ ಅರುಚಿ ಛರ್ದಿಯತಿಸಾರ ಅಕ್ಷಿ ಕುಕ್ಷಿ ವೇದನಾ 
ಸ್ಫೋಟಕ ಶೂಲ ಭಗಂಧರ ಕುಷ್ಕಕ್ಸಯ ಗಂಡ ಶಿರೋವೇದನೆಯೆಂದಿವುಮೊದಲಾಗೊಡೆಯ 
ಅಯ್ದು ಕೋಟಿಯುಮಖುವತ್ತೆಂಟುಲಕ್ಕೆಯುಂ ತೊಂಬತ್ತೊಂಬಯ್‌ ಸಾಸಿರದಯ್ನೂಉಿಣ್ಪತ್ತ 


೮೮ / ಆರಾಧನಾ ಕರ್ಣಾಟಟೀಕಾ 


ನಾಲ್ಕು ವ್ಮಾಧಿಗಳುಂ ಕ್ರೋಧ ಮಾನಮಾಯಾ ಲೋಭಂಗಳುಂ ರಾಗ ದ್ವೇಷ ಮೋಹಂಗಳುಂ 
ಮಗುಲ್ಹು ಬರವುಂ ಶೋಕಮುಮಾವ ಬಾಧೆಗಳುಮೆಂದಿಂತಿವು ಮೊದಲಾಗೊಡೆಯ 
ದುಃಖಂಗಳುಮಿಲ್ಲದುದನುಪಮಾರಹಿತ ಮಪ್ಪುದನಳಿವಿಲ್ಲದುದನಾವಕಾಲಮುಂ ಕಿಡದುದಂ 
ಪಾಪದಿಂ ಪೊರೆಯದುದಂ ಸುಖಮನೊಡೆತಪ್ಪುದುಂ ತನ್ನಿಂತಾನಾದುದನಂತಪ್ಪ ಮೋಕ್ಷ 
ಸುಖಮನೆಯ್ದಿ ಅನಂತಜ್ಞಾನ ಅನಂತದರ್ಶನ ಅನಂತವೀರ್ಯ ಅನಂತಸುಖಮೆಂಬನಂತ 
ಚತುಷ್ಪಯದೊಳ್‌ ಕೂಡಿ ಲೋಕಾಲೋಕಮನೆಲ್ಲಮನೊರ್ಮೊದಲೆ ಕಾಣುತ್ತುಮಟ್‌ 
ವುತ್ತುಮನಂತಸುಖಮುಮನಂತ ವೀರ್ಯಕ್ಕಮೂಡೆಯರಾಗಿ ಅನಂತಕಾಲಂ 
ಮೋಕ್ಷದೊಳಿರ್ಪರ್‌ ಎಂಬುದಿಂತಭಯಘೋಷ ಭಟಾರರ್‌ ಲಲಿತಘಟೆಗೆ ಧರ್ಮಶ್ರವಣಂ 
ಗಯ್ಕೆ ಕೇಳ್ದು ಶ್ರೀವರ್ದನಂ ಮೊದಲಾಗನಿಬರುಂ ಪಶ್ಚಾತ್ತಾಪವನಾಗಿ 
ಪಂಚಮಹಾಪಾತಕರೆಮುಂ ಪೊಲ್ಲಕೆಯ್ದೆಮುಂ ಭಟ್ಟಾರಕರಂ ಕೊಂದೆಮವರ ತಪದ ಮಹಾತ್ಮದಿಂ 
ಬರ್ದ್ದುಂಕಿದೆವೆಂದು ಮನದೆ ಬಗೆದೀ ಗೆಯ್ದ ಪಾಪಮೆಲ್ಲಮಿಂತಲ್ಲದೆ ಪಿಂಗದೆಂದು ಇವರ 
ಕಾಲಡಿಗಳನೆಮ್ಮ ತಲೆಗಳೆಂಬ ತಾಮರೆಯ ಪೂಗಳಿಂದಮರ್ಚಿಸಿದೊಡಲ್ಲದೆ ಪಾಪಂ 
ಪಿಂಗದೆಂದು ಬಗೆದು ಕಯ್ದುಗಳತ್ತ ಕೈಯಂ ನೀಡಲ್‌ ಬಗೆವನ್ನೆಗಂ ಭಟಾರರ್‌ ವಾರಿಸಿದರ್‌ 
ಅಂತು ಬಗೆಯಲ್‌ ವೇಡೆಂದೊಡೆ ಶ್ರೀವರ್ಧನ ಕುಮಾರನಾಮೇನಂ ಬಗೆದೊಮೆಂದೊಡೆ 
ನೀಮುಂ ನಿಮ್ಮ ತಲೆಗಳನರಿದೆಮ್ಮ ಕಾಲಡಿಗಳನರ್ಚ್ಚಿಸುವೆಮೆಂದು ಬಗೆದಿರೆಂದೊಡಿಂತು 
ಮನದೆ ಬಗೆದುದನಾರಾನುಮಣಿವರೊಳರೆ ಎಂದನಿಬರುಂ ಚೋದ್ಕಂಬಟ್ಟು ಭಟಾರರ್ಗ್ಗೆಅಗಿ 
ಪೊಡೆವಟ್ಟರಲ್ಲಿ ಶ್ರೀವರ್ಧನ ಕುಮಾರನೆಂದಂ ಬಟಾರಾ ನಿಮ್ಮಡಿಗಳಂ 
ತಲೆಗಳಿಂದರ್ಚ್ಚಿಸಿದಾಗಳೆಮ್ಮ ಗೆಯ್ದ ಪಾಪಮೆಂತು ಕಿಡುಗುಮೆಂದೊಡಾ ಪಾಂಗಿನಿಂ 
ಕಿಡದೆನೆಯಂತಪ್ಪೊಡೆ ದೀಕ್ಷೆಯಂ ದಯೆಗೆಯ್ಕಿಮೆಂದೊಡೆ ಭಟಾರರೆಂದರ್‌ ಒಳ್ಳಿತ್ತಂ 
ಬಗೆದಿರ್‌ ಎಂತುಂ ನಿಮಗೆಲ್ಲರ್ಗ್ಗೆ ಕಿಬೌದೆಯಾಯುಷ್ಕಮೆಂದೊಡೆ 


ಶ್ರೀವರ್ಧಕುಮಾರನ ತಮ್ಮಂ ಮೂವತ್ತಿರ್ವ್ವರಿಂ ಕಿಟಿಯಂ ನಂದಿಮಿತ್ರನೆಂಬೊಂ 
ಭಟಾರರ ಮಾತಂ ಕೇಳ್ದು ನಕ್ಕಿಂತೆಂದಂ ನಾಮೆಲ್ಲಂ ಕೂಸುಗಳೆಮುಂ ನವಯೌವನರೆಮುಂ 
ತೇಜದೂಳಂ ಸತ್ವದೊಳಂ ಬಲ ಪರಾಕ್ರಮದೊಳಂ ಕೂಡಿದೆಮೆಮಗೆಲ್ಲರ್ಗ್ಗಂ 
ಕಿಉದೆಯಾಯುಷ್ಯಮಂಬುದನೆಂತು ನಂಬಲಕ್ಕುಮೆಂದೊಡೆ ಭಟಾರರ್‌ ನೀನೇಕೆ ನಕ್ಕಪೆಯಮ್ಮಾ 
ನಿಮಗೆಲ್ಲರ್ಗ್ಗಮಿಪ್ಪತ್ತೊಂದು ದಿವಸಮಾಯುಷ್ಕಂ ನೀರದೆಸೆಯಿಂದಂ ಸಾವಕ್ಕುಮೆಂದೊಡೆ 
ಶ್ರೀವರ್ಧನಕುಮಾರನೆಂದಂ ಭಟಾರಾ ಎಮಗಿಪ್ಪತ್ತೊಂದು ದಿವಸಮಾಯುಷ್ಯಮೆಂಬುದರ್ಕೈೆ 
ಸಾಭಿಜ್ಞಾನಮೇನೆಂದು ಬೆಸಗೊಂಡೊಡೆ ಭಟಾರರೆಂದರ್‌ ನೀಮೀಗಳ್‌ ಪೊಟಲ್ಲೆ ಪೋಗುತ್ತುಂ 
ನಿಮಗಿದಿರನೆರಟ್‌ ಕಾಳಿಂಗ ನಾಗಂಗಳ್‌ ಪೆಡೆಗಳನೆತ್ತಿ ನಾಲಗೆಗಳಂ ಪೊಳೆಯಿಸುತ್ತುಂ ಬಂದೊಡೆ 
ನೀಮೊದಟೆಯವಂ ಬಗ್ಗಿಸಿದೊಡದೃಶ್ಶಂಗಳಾಗಿ ಪೋಕುಂ ಇದೊಂದು ಸಾಭಿಜ್ಞಾನಂ ಮತ್ತಮಂತೆ 
ಪೋಪಾಗಳೊಂದು ಕಿಯುಗೂಸು ಕೋಲಂ ಪಿಡಿದು ನಿಮ್ಮಂ ಬಡಿಯಲೆಂದು ಬಂದೊಡದಜ 
ಕೆಯ್ತಂ ಕಂಡು ನೀಮುಂ ನಕ್ಕೊಡೆ ನಿಮ್ಮ ನೋಡೆ ನೋಡೆ ಭಯಂಕರಮಪ್ಪ ಪಿರಿದೊಂದು 


ಢ್‌ 


ಆರಾಧನಾ ಕರ್ಣಾಟಟೀಕಾ / ೮೯ 


ಬೇತಾಳ ರೂಪಂ ಕೈಕೊಂಡು ಆಕಾಶಂಬರೆಗಂ ಬಳೆದದೃಶ್ಯಮಕ್ಕುಂ ಇದೊಂದು ಸಾಭಿಜ್ಞಾನಂ 
ಮತ್ತೆಮುಂತೆ ಪೋಪನ್ನೆಗಂ ತೊಟೆ ತೀವುಗುಮಿದೊಂದು ಸಾಭಿಜ್ಞಾನಂ ಮತ್ತಮಿಂದಿನಿರುಳು 
ನಿಮ್ಮ ತಾಯ್‌ ನಿಮ್ಮಂ ಮೂವತ್ತಿವ್ವರುಮಂ ರಾಕ್ಷಸಂ ನುಂಗಿದನೆಂಬುದಂ 
ಕನಸುಗಾಣುಮಿದೊಂದು ಸಾಭಿಜ್ಞಾನಮೆಂದು ಭಟಾರರ್‌ ಪೇಟ್ದೊಡೆ ಭಟಾರರಂ ಬಂದಿಸಿ 
ತಮ್ಮ ಪೊಟಲ್ಲೆ ಪೋಪಾಗಳ್‌ ಭಟಾರರ್‌ ಪೇಲ್ಲದುದೆಲ್ಲಮಂ ಪೇಟ್ಲಿಪಾಂಗಿನೊಳ್‌ ಪೋಗುತ್ತುಂ 
ಕಂಡು ಪ್ರತ್ಮಕ್ಷಮಾಗಿ ಮತ್ತಿರುಳ್‌ ತಮ್ಮ ಮೂವತ್ತಿವ್ವರುಂ ರಾಕ್ಷಸಂ ನುಂಗಿದುದುಮಂ 
ತಾಯ್‌ ಕನಸುಗಂಡು ತಮಗೆ ನೇಸಜ್‌ ಮೂಡೆ ಪೇಳ್ದೊಡೆ ನಂಬುಗೆಯಾಗಿಯುಬ್ಬೆಗಂ 
ಬಟ್ಟಿಂತಿಪ್ಪಿನೆಗಂ ವರ್ಧಮಾನ ಭಟಾರರ ತೀರ್ಥಂ ವಿಹಾರಿಸುತ್ತುಂ ಕೌಸುಂಬಿಗೆ ವಂದೊಡೆ 
ಲಲಿತ ಘಟೆ ಪಿರಿದರ್ಚನೆಯಂ ಕೊಂಡು ಪೋಗಿ ಭಟಾರರನರ್ಚಿಸಿ ಬಂದಿಸಿ 
ಧರ್ಮಶ್ರವಣಾನಂತರಂ ಇಂತೆಂದು ವರ್ಧಮಾನ ಭಟಾರರಂ ಬೆಸಗೊಂಡರ್‌ ಭಟಾರಾ 
ಎಮಗಾಯುಷ್ಮಮೆನಿತುಂಟೆಂದು ಬೆಸಗೊಂಡೊಡೆ ಭಟಾರರೆಂದರ್ನಿಮಗನಿಬರ್ಗ್ಗಂ 
ಕಿಟದೆಯಾಯುಷ,್ಯಮೆಂದು ಪೇಟ್ಟೊಡಾಮೇನೋ ಭವ್ಮರೋ ಅಭವ್ಮರೋ ಎಂದು 
ಬೆಸಗೊಂಡೊಡೆ ನೀಮೆಲ್ಲಂ ಭವ್ಕರಿರ್‌ ಭವ್ಮರಾದೊಡಂ ಪರಮ ಶುದ್ದ ಸಹಜ ದರ್ಶನ 
ಜ್ಞಾನಚಾರಿತ್ರಂಗಳಂ ಕೈಕೊಂಡು ನೆಗಳ್ಳೊಡಲ್ಲದೆ ಮೋಕ್ಸಮಾಗದೆಂತು ಸುವರ್ಣ 
ಪಾಷಾಣದೊಳ್‌ ಸುವರ್ಣಮುಂಟಾಗಿಯುಂ ದಹನ ತಾಪನ ಪಿಂಡಿ ಬದ್ದನಾದಿಕ್ರಿಯೆವೆಸಗ 
ದನ್ನೆಗಂ ಪೊನ್ನಾಗದಂತೆ ತಪದಿಂದಲ್ಲದೆ ಮೋಕ್ಷ ಮಾಗದೆಂದು ಪೇಟ್ಟೊಡನಿಬರುಂ ವರ್ಧಮಾನ 
ಭಟಾರರ್ಗೆ ಶಿಷ್ಕರಾಗಿ ತಪಂಬಟ್ಟು ಪಂಚಮಹಾಬ್ರತಂಗಳನೇಟ್‌ಸಿಕೊಂಡು ಪ್ರಾಯೋಪಗಮನ 
ಮರಣ ವಿಧಾನಮಂ ಬೆಸಗೊಂಡೊಡೆ ಭಟಾರರಿಂತೆಂದು ಪೇಟ್ಹರ್‌ 


ಶ್ಲೋಕಂ! ಸ್ಥಿತಸ್ಕ ವಾ ನಿಷಣ್ಣಸ್ಮ ಯಾವತ್‌ ಸುಪ್ತಸ್ಮ ವಾ ಪುನಃ 
... ಸರ್ವಾಭೀಷ್ಟ ಪರಿತ್ಕಾಗಃ ಪ್ರಾಯೋಪಗಮನಂ ಸ್ಮೃತಂ॥ 


ವ ಇಂತುಟಾ ಪ್ರಾಯೋಪಗಮನ ಲಕ್ಷಣಮೆಂದು ಭಟಾರರ್‌ ವಕ್ಚುಣಿಸಿ ಪೇಳೆ 
ಕೇಳ್ದಟ್‌ದು ಲಲಿತಘಟೆಯನಿಬರುಂ ಭಟಾರರ ಪಕ್ಕದೆ ಚತುರ್ವಿಧಮಪ್ಪಾಹಾರಮಂ 
ಶರೀರಮುಮಂ ಜಾವಜ್ಜೀವಂ ತೊಚಿದು ಭಟ್ಟಾರರಂ ಬಂದಿಸಿ ಪೋಗಿ ವಿಶಾಳೆಯೆಂಬ ತೊಜೆಯ 
ತಡಿಯೊಳನಿಬರುಮೇಕ ಪಾರ್ಶ್ವದೊಳ್‌ ಪಟ್ಟಿರ್ದು ಕೈಯುಂ ಕಾಲುಮನಾಡಿಸದೊಂದು 
ಕೆಲದಿಂದೊಂದು ಕೆಲಕ್ಕೆ ಮಗುಟದೆ ಕುಳ್ಳಿರದೆ ನಿಂದಿರದೆ ನುಡಿಯದೆ ಕೆಲಂಗಳಂ ನೋಡದಿಂತು 
ಪ್ರಾಯೋಪಗಮನಂ ಗೆಯ್ದು ಪದಿನೆಯ್ದು ದಿವಸಂ ಮೆಯ್ಕಂ ತೊಚಣೆದಿರ್ದ್ದರನ್ನೆಗಂ ಮೇಗೆ 
ಪಿರಿದೊಂದು ಮಟೆಕೊಂಡು ಪೂರಂ ಬಂದವರಮೆಟೆದುಕೊಂಡು ಪೋಗಿ ಪಿರಿದೊಂದು 
ಮಡುವಿನೊಳಿಕ್ಕಿದೊಡೆ ನೀರೊಳಗಿರ್ದ್ದು ಮೋಹಿಸದ ಬುದ್ದಿಯನೊಡೆಯರಾಗಿ ದೇವರಂ 
ಧ್ಯಾನಿಸುತ್ತುಂ ಪಂಚನಮಸ್ಕಾರಮಂ ಮನದೊಳುಚ್ಚರಿಸುತ್ತುಂ ಶುಭಧ್ಕಾನದೊಳ್‌ ಪರಿಣತರಾಗಿ 
ದರ್ಶನ ಜ್ಞಾನ ಚಾರಿತ್ರಂಗಳನಾರಾಧಿಸಿ ಮುಡಿಪಿಯಯ್ನೂರ್ವರುಂ ವೈಜಯಂತಮೆಂಬ 


೯೦ / ಆರಾಧನಾ ಕರ್ಣಾಟಟೀಕಾ 


ಪಂಚಾಣುತ್ತರೆಯೊಳುತ್ಸಷ್ಟಮಪ್ಪ ಮೂವತ್ತು ಮೂಹಜು ಸಾಗರೋಪ 
ಮಾಯುಷ್ಯಮನೊಡೆಯೆರೇಕ ಹಸ್ತ ಪ್ರಮಾಣ ಶ್ವೇತವರ್ಣ್ಣದೊಳಹಮಿಂದ್ರ ದೇವರಾಗಿ 
ಪುಟ್ಟಿದರ್‌ 

ಮತ್ತೆ ಪೆಜರುಂ ರತ್ನತ್ರಯಂಗಳನಾರಾಧಿಸುವಾರಾಧಕರ್ಕ್ಯಳುಂ ಲಲಿತಘಟೆಯಂ 
ಮನದೊಳ್‌ ಬಗೆದು ಚತುರ್ವಿಧ ಮಪುುಪಸರ್ಗ್ಗಮಂ ಪಸಿವುಂ ನೀರಟಕ್ಕಿ 
ಮೊದಲಾಗೊಡೆಯಮಿರ್ಪ್ವತ್ತೆರಡು ಪರೀಷಹಂಗಳಂ ಸೈರಿಸಿ ಶುಭ ಪರಿಣಾಮದಿಂ ದರ್ಶನ 
ಜ್ಞಾನ ಚಾರಿತ್ರಂಗಳನಾರಾಧಿಸಿ ಸ್ವರ್ಗಾಪವರ್ಗ್ಗ ಸುಖಂಗಳನೆಯ್ದುಗೆ 


ಆರಾಧನಾ ಕರ್ಣಾಟಟೀಕಾ / ೯೧ 


ಆ. ದರ್ಮಫೋಷ ಭಟಾದರ ಕಥ 


ಧರ್ಮ ಘೋಷ ಭಟಾರರ ಕಥೆಯಂ ಪೇಟ್ಕೆಂ 


ಗಾಹೆ |! ಚಂಪಾಏ ಮಾಸಖವಣಂ ಕರಿತ್ತು ಗಂಗಾತಟಮ್ಲಿ ತಣ್ಣಾ ಏ 
ಘೋರಾ ಏ ಧಮ್ಮ ಘೋಸೋ ಪಡಿವಣ್ಣೋ ಉತ್ತಮಂ ಆಟ್ಕಂ। 


ಚಂಪಾವಿ=-ಚಂಪೆಯೆಂಬ ಪೊಟಲೊಳ್‌ | ಮಾಸ ಖವಣಂ ಕರಿತ್ತು - ಮಾಸೋಪ 
ವಾಸಂ ಗೆಯ್ದು | ಗಂಗಾತಟಮ್ದಿ - ಗಂಗಾಮಹಾನದಿಯ ತಡಿಯೊಳ್‌ | ತಣ್ಣಾ 
ಏಂನೀರಳ್ಕೆಯಿಂದಂ !ಘೋರಾಏ ಇಆದಮಾನುಂ ಕಡಿದಪ್ಪುದಬ್‌ಂದಂ। ಧಮ್ಮ 
ಘೋಸೋ = ಧರ್ಮಘೋಷನೆಂಬ ಭಟಾರಕಂ । ಪಡಿವಣ್ಣೋ- ಪೊರ್ದಿದೊಂ! 
ಉತ್ತಮಂ ಆಟ್ಕಂ ಮಿಕ್ಕ ದರ್ಶನ ಜ್ಞಾನ ಚಾರಿತ್ರಂಗಳಾರಾಧನೆಯಂ 


ವಚನ । ಅದೆಂತೆಂದೊಡೆ 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ ಕೌಶಂಬಿ ಎಂಬುದು ನಾಡು ಅಲ್ಲಿ 
ವಾರಣಾಸಿಯೆಂಬುದು ಪೊಟಲ್‌ ಅದನಾಳ್ಟೊಂ ಕೀರ್ತಿದಧದರನೆಂಬನರಸನಾತನ 
ಮಹಾದೇವಿಯರ್ಕ್ಶಳ್‌ ಅರತಿ ರತಿಯೆಂಬೊರಾ ಇರ್ವ್ವರ್ಗಂ ಮಕ್ಕಳ್‌ ಧರ್ಮಘೋಷನುಂ 
ಧರ್ಮಕೀರ್ತಿಯುಮೆಂಬರಂತವರ್ಗಳಿಷ್ಟ ವಿಷಯ ಕಾಮಭೋಗಂಗಳನನು ಭವಿಸುತ್ತಿರ್ಪನ್ನೆಗಂ 
ಮತ್ತೊಂದು ದಿವಸಂ ಗ್ರಾಮ ನಗರ ಖೇಡ ಖರ್ವಡ ಮಡರಿಬ ಪಟ್ಟಣ ದ್ರೋಣಾಮುಖಂಗಳಂ 
ವಿಹಾರಿಸುತ್ತುಂ ಬರ್ಪೊರಾ ವಾರಣಾಸಿಗೆ ಬಂದು ಬಹಿರುದ್ಯಾನವನದೊಳ್‌ ಸ್ಪಟಿಕ ಶಿಳಾತಳದ 
ಮೇಲೆ ಪಂಥಾತಿಚಾರನಿಯಮಂ ಗೆಯ್ದಿರ್ದ್ದ ಗುಣೋತ್ತಮರೆಂಬ ಭಟಾರರಂ ವನಕ್ರೀಡೆಗೆ 
ವೋದ ಧರ್ಮಘೋಷನುಂ ಧರ್ಮಕೀರ್ತಿಕುಮಾರನುಂ ಕಂಡು ಬಂದಿಸಿ ಭಟಾರಾ ಎವುಗೆ 
ಧರ್ಮಮಂ ಪೇಟೌ್‌ಮೆಂದೊಡೆ ಭಟಾರರಿಂತೆಂದು ಧರ್ಮಮಂ ಪೇಟ್ದರ್‌ 


ವೃತ್ತ |! ಕೋ ಧರ್ಮ ಪ್ರವರೋ ದಯಾತ್ಮ ಸುಭಗಃ ಕಃ ಸ್ಕಾನ್ನರಃ ಪಂಡಿತಃ 
ಕಾಯೋಷಿದ್ವಶಗಾ ಕಲಿಷ್ಕ ಇತಿ ಚೇತ್‌ ಕ್ರೋಧೋ ಶುಭಸ್ಕೋದಯಃ 
ಕಾ* ಲಕ್ಷ್ಮೀರವಿಚಾರ ಕಾರ್ಯ ಘಟನಾ ಕಿಂಮಿತ್ರಮಾತ್ಮಾ ತತ್ಮನಃ 
ಕಿಂ ಸೌಖ್ಯಂ ಭುವಿ ಶಾಸ್ತ್ರವಾಚನಮನಂ ಕೋವಾಗತಿರ್ನಿರ್ವ್ಯತಿಃ॥ 


೯೨ / ಆರಾಧನಾ ಕರ್ಣಾಟಟೀಕಾ 


ಸಮ್ಮಕ್ಟ್ಯೋತ್ತಮ ಹಸ್ತಿ ಮಸ್ತಕಗತಃ ಸುಜ್ಞಾನ ಕೇತುಬ್ರಜೋ 

ನಾನಾ ಶೀಲ ಗುಣವ್ರತೋರು ಪೃಥುನಾ ಸ್ವಾಧ್ಮಾಯ ಶಂಖ ಧ್ವನಿಃ ॥ 
ಭಾಸ್ವತ್‌ ಸಂವರ ಭೂರಿ ಚಾರು ಕವಚೋ ಧ್ಯಾನಿ ತೀಕ್ಷಾಯುಧಃ 
-ಸೇವ್ಕೋ ಧರ್ಮ ಮಹಾನೃಪೋ ಬುಧಘಟೈಃ ಸ್ವರ್ಮೋಕ್ಷವೃತ್ತಿ ಪದಃ॥ 


ಶ್ಲೋಕ | ಧರ್ಮಾರ್ಥಕಾಮ ಮೋಕ್ಷೇಷು ಯಸ್ಕೈತೋಪಿ ನ ವಿದ್ಯತೇ 
ಅಜಾಗಳಸ್ತನಸ್ಕೈವ ತಸ್ಕ ಜನ್ಮ ನಿರರ್ಥಕಂ॥ 


ವೃತ್ತ ಏಷಾಂ ನ ವಿದ್ಕಾ ನ ತಪೋ ನ ದಾನಂ 
ನಾಪ್ಕೇವ ಶೀಲಂ ನಗುಣೋ ನ ಧರ್ಮಃ 
ತೇ ಮರ್ತಲೋಕೇ ಭುವಿ ಭಾರಭೂತಾಃ 
ಮನುಷ್ಯರೂಪೇಣ ಮೃಗಾಶ್ಚರಂತಿ॥ 


ಶ್ಲೋಕಃ ॥ಕ್ರಿಮಯಃ ಕಿಂ ನ ಜೀವಂತಿ ಭಕ್ಷಯಿತ್ತಾ ಪರಸ್ಪರಂ 
ಪರಲೋಕಾವಿರೋಧೇನ ಯೋ ಜೀವತಿ ಸ ಜೀವತಿ! 
ಅಪವಾದೋ ಭವೇದ್ಮೇನ ಯೇನ ಚಾಪ್ರತ್ಮಯೋ ಭವೇತ್‌ 
ನರಕೋ ಗಮ್ಮತೇ ಯೇನ ತತ್ಕರ್ಮ ನ ಸಮಾಚರೇತ್‌ ॥ - 


ಇಂತು ಸಂಕ್ಷೇಪದಿಂದಂ ಭಟಾರರ್‌ ಧರ್ಮಮಂ ಪೇಟ್‌ ಕೇಳ್ದಿರ್ವ್ವರ್ಗ್ಗಂ 
ವೈರಾಗ್ಯಮಾಗಿ ತಾಯುಂ ತಂದೆಯುಂ ಸ್ವಜನೆಬಂಧುವರ್ಗ್ಗಮುಮಂ ಬಿಡಿಸಿ ನಿಶ್ಶಲಂ ಗೆಯ್ದು 
ಬಾಹ್ಯಾಭ್ಕಂತರ ಪರಿಗ್ರಹಮಂ ತೊಟ್‌ದು ಗುಣೋತ್ತಮ ಭಟಾರರ ಪಕ್ಕದ ತಪಂಬಟ್ಟು 
ಪನ್ನೆರಡು ವರುಷಂಬರೆಗಂ ಗುರುಗಳೊಡನಿರ್ದ್ದು ಪ್ರಥಮಾನುಯೋಗ ಚರಣಾನುಯೋಗ 
ಕರಣಾನುಯೋಗ ದ್ರವ್ಕಾನುಯೋಗಗಂಗಳಂ ಕಲ್ತು ಶಾಸ್ತ್ರಪಾರಗರಾಗಿ ಭಟಾರರಂ 
ಬೆಸಗೊಂಡವರನುಮತದಿಂದಿರ್ವ್ವರುಂ ಬೇಟ್‌ವೇಜ್‌ ವಿಹರಿಸಲ್‌ ತಗಳ್ಲು ಗ್ರಾಮ ನಗರ 
ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತುಂ ಚಂಪಾನಗರಕ್ಕೆ 
ಪೋಗಿ ತಾಮರೆಗೊಳದ ತಡಿಯ ಮನೆಯೊಳಿರ್ವ್ವರುಂ ಮಾಸೋಪವಾಸಂಗೆಯ್ದು ಪಾರಣೆಯ 
ದಿವಸದಂದು ಚಂಪಾನಗರದ ಶ್ರಾವಕರ್ಕಳಲ್ಲಂ ನಮ್ಮ ನೋಂತುದನಜ್‌ವರದು ಕಾರಣದಿಂ 
ನಮಗೆ ಪಾರಣಯಂ ಮಾಟ್ಬಾಗಳಯಥಾ ಕರ್ಮದ ದೋಷಂ ಸಾರ್ತರ್ಕ್ಕುಮದಣಹ'ಔಂ ನಾಮಿಲ್ಲಿ 
ಚರಿಗೆ ವುಗದೆ ಗಂಗೆಯ ತಡಿಯೊರ್ದ ತುಣುಪಟ್ಟಿಗೆ ಪೋಪಮೆಂದಿರ್ವ್ವರುಂ ಪೋಪರ್‌ 


ಅನ್ನೆಗಮಾ ತುಜು ಪಟ್ಟಿಯುಮಲ್ಲಿಂದೆರ್ದ್ದು ನಾಡೆ ಗೆಂಟು ಪೋದತ್ತು ಪೋದೊಡೆ 
ಧರ್ಮಕೀರ್ತಿ ಭಟಾರರುಂ ಪೆಣತೊಂದು ತುಖುಪಟ್ಟಿಗೆ ಪೋದರ್‌ ಧರ್ಮಘೋಷ ಭಟಾರರುಂ 
ಪೋಗಲಾಣದೆ ಗಂಗೆಯ ತಡಿಯ ಮರದ ಕೆಲಗೆ ಪಸಿವುಂ ನೀರಟಕ್ಕಿಯಿಂದಂ ಸೇದೆಗೆಟ್ಟು 
ಬಸವಟ್‌ದಿರ್ದೊರಂ ಗಂಗಾದೇವತೆ ಕಂಡು ಅನುಕಂಪೆಯುಂ ಭಕ್ತಿಯುಂ ಕಾರಣಮಾಗಿ 


ಆರಾಧನಾ ಕರ್ಣಾಟಟೀಕಾ / ೯೩ 


ಸರ್ವಾಭರಣ ಭೂಷಿತೆಯಾಗಿ ದಿವ್ಯಮಪ್ಪ ಶ್ವೇತವಸ್ತಂಗಳನುಟ್ಟು ಸುವರ್ಣಮಯಮಪ್ಪ 
ಪಿರಿಯ ಕರಗಮಂ ತೆಕ್ಕೆನೆ ತೀವಿ ತಣ್ಣಿದವುಂ ಸುಗಂಧಮುಮಪ್ಪ ನೀರ್ಗ್ಗಳಂ ತಂದು 
ಧರ್ಮಘೋಷ ಭಟಾರರನಿತೆಂದಳ್‌ ಭಟಾರಾ ಪ್ರಾಸುಕಮಪ್ಪ ನೀರಂ ಪೊಳ್ತಜಸೊಳ್‌ ಬಂದುದಂ 
ಕುಡಿದು ನಿಮ್ಮ ಸೇದೆಯನಾರಿಸಿಂ ನಿಮಗರಮನೆಗೆ ಪೋಗಿ ಕೂಯಿಮಂ ತಂದಪೆನನ್ನೆಗಂ 
ನೀರಂ ಕುಡಿದು ತೃಷೆಯಂ ಪಿಂಗಿಸುವುದೆಂದೊಡೆ ಭಟಾರರ್‌ ಆಮೊಲ್ಲೆಮಬ್ಬಾ 
ಕುಡಿಯಲ್ಪಗದೆಂದೊಡೆ ಗಂಗಾದೇವತೆ ಪೂರ್ವವಿದೇಹಕ್ಕೆ ಪೋಗಿ ಸೀಮಂಧರ ತೀರ್ಥಂಕರ 
ಪರಮ ದೇವರಂ ಕಂಡು ಬಂದಿಸಿ ಇಂತೆಂದು ಬೆಸಗೊಂಡಳ್‌ ಭಟಾರಾ ಒರ್ವರ್‌ ಬಷಿಯರ್‌ 
ನೀರಜ್‌ ಯಿಂದಂ ಕರಂ ಸೇದೆಗೆಟ್ಟು ಬಸಮಟ್‌ದಿರ್ದೊರಂ ಕಂಡು ಪಿರಿದೊಂದು ಪೊನ್ನ 
ಕರಗಮಂ ತೆಕ್ಕನೆ ತೀವಿಯಾದಮಾನುಂ ತಣ್ಣಿದುವುಂ ಕಮ್ಮಿದುವುಮಪ್ಪ ನೀರ್ಗ್ಗಳಂ 
ಪೊಟ್ಟಿಲೊಳ್‌ಕೊಂಡು ಪೋಗಿ ಕುಡಿಯಲೆಜ್‌ಯೆ ಏಕೊಲ್ಲದಿರ್ದ್ದರೆಂದೊಡೆ ಭಟಾರರೆಂದರ್‌ 
ಪ್ರಾಸುಕಮಾದೊಡಂ ಪೊಟ್ಟಜ್‌ೊಳ್‌ ತಂದೊಡಂ ದೇವರ್ಕ್ಯೃಳ ದೇವಿಯರ್ಕ್ಮಳ ಕೈಯೊಳ್‌ 
ರಿಷಿಯರ್ಕೃಳೆ ಉಣಲುಂ ಕುಡಿಯಲುಂ ತಗದು ನಿಮಗೆ ಸಮ್ಮಕ್ಟಮುಂ ಪೂಜೆಯುಂ 
ರಿಷಿಯರ್ಕ್ಶಳ್ಗೆ ಪ್ರಾತಿಹಾರ್ಯಮಂ ಗೆಯ್ವುದುಂ ನಿಮ್ಮ ಭಿಪ್ರಾಯಮಿನಿತೆಯೆಂದು ಪೇಟ್ಲೊಡ 
ತೀರ್ಥಂಕರ ಪರಮ ದೇವರ ಮಾತಂ ಕೇಳ್ದು ಬೇಗಂ ಗಂಗಾದೇವತೆ ಧರ್ಮಘೋಷ ಭಟಾರರ್ಗೆ 
ತಣ್ಣಿತಪ್ಪ ಗಾಳಿಯುಂ ಸುಗಂಧ ಜಳವರ್ಷಮುಮಂ ಮಾಡಿದೊಡಾಪ್ಕಾಯನಮಾಗಿ 
ಶುಕ್ತಧ್ಮಾನಮಂ ಧ್ಯಾನಿಸಿ ಘಾತಿಕರ್ಮಂಗಳಂ ಕಿಡಿಸಿ ಕೇವಳಜ್ಞಾನಿಯಾದೊಡೆ ಚತುರ್ವಿಧಮಪ್ಪ 
ದೇವನಿಕಾಯಂ ಬಂದರ್ಚ್ವಿಸಿ ಪೂಜಿಸಿ ಬಂದಿಸಿ ಪೋದೊಡವರುಂ ಬಖಿಕ್ಕಘಾತಿ ಕರ್ಮಂಗಳಂ 
ಕಿಡಿಸಿ ಮೋಕ್ಷಕ್ಕೆ ವೋದರ್‌ 


ಮತ್ತವರಿಂ ಕಿಟ್‌ಯರ್‌ ಧರ್ಮಕೀರ್ತಿ ಭಟಾರರ್‌ ಪೆಜತೊಂದು ತುಬುಪಟ್ಟಿಗೆ 
ಪೋದೊಡಾ ತುಲುಪಟ್ಟಿಯುಮಲ್ಲಿಂದಂ ಪೆರತೊಂದು ದೆಸೆಗೆ ನಾಡೆ ಗೆಂಟುಪೋದೊಡೆ 
ನಿರಾಶೆಯಾಗಿ ಪಸಿವುಂ ನೀರಟ್ಕೆಯಿಂದಂ ಬಾಧಿಸೆಪಟ್ಟೊರಾಗಿ ಸೇದೆಗೆಟ್ಟು ಬಸವಟ್‌ದು 
ಶುಭಪರಿಣಾಮಕ್ಕೆ ಸಂದೊರಂ ಮುನ್ನಿನ ದೇವತೆ ಕಂಡಬ್‌ದು ಪ್ರತಿಬೋಧಿಸಲ್‌ ತಗುಳ್ಲವರಂ 
ತಿಳಿಪಲಾಅದೆ ಮತ್ತೆ ಪೂರ್ವ ವಿದೇಹಕ್ಕೆ ಪೋಗಿ ಸೀಮಂಧರ ತೀರ್ಥಂಕರ ಪರಮಸ್ಟಾಮಿಯಂ 
ಕಂಡು ಪೂಡವಟ್ಟವರಸಮಾವಸ್ಥೆಯೆಲ್ಲಮಂ ಭಟಾರರ್ಗ್ಗೆ ಪೇಟ್ದು ಸಮಾಧಿ 
ಸಂಧಾನೋಪಾಯಮಂ ಬೆಸಗೊಂಡೊಡೆ ಸರ್ವಜ್ಞರಿಂತೆಂದು ಪೇಟ್ಡರ್‌ ಆಸನ್ನ ಭವ್ಮರ್‌ 
ಮೂಅನೆಯ ಭವದೊಳ್‌ ಮೋಕ್ಷಕ್ಕೆ ಪೋಪರೆಂದು ಸೀಮಂಧರ ತೀರ್ಥಂಕರ ಪರಮದೇವರು 
ಪೇಳ್ದರೆಂಬುದಂ ಕೇಳ್ದಾಗಳೆಯಶುಭ ಪರಿಣಾಮಮಂ ತೊಣಿದು ನೀಗಿ ಶುದ್ದ ಪರಿಣಾಮದೊಳ್‌ 
ಕೂಡಿ ಸಮಾಧಿಯನೊಡೆಯರಪ್ಪರ್‌ ನೀಂ ಬೇಗಂ ಪೋಗಿ ಪ್ರತಿಬೋದಿಸೆಂದು ಪೇ್ಲೊಡೆ 
ಗಂಗಾದೇವತೆಯಂತೆ ಗೆಯ್ದೆನೆಂದು ಪೊಡೆವಟ್ಟು ಪೋಗಿ ರಿಷಿಯರನೆಯ್ದಿ ಇಂತೆಂದಳ್‌ ಭಟಾರಾ 
ನೀಮೀ ಭವದಿಂ ತೊಟ್ಟು ಮೂಅನೆಯ ಭವದೊಳ್‌ ಕರ್ಮಕ್ಷಯಂ ಗೆಯ್ದು 


೯೪ / ಆರಾಧನಾ ಕರ್ಣಾಟಟೀಕಾ 


ಕೇವಳಜ್ಞಾನಿಯಾಗಿ ಮೋಕ್ಷಕ್ಕೆ ಪೋಪಿರೆಂದು ಸೀಮಂಧರ ತೀರ್ಥಂಕರ ಪರಮ ದೇವರ್‌ 
ಪೇಟ್ಡಿರೆಂದೊಡಾ ಮಾತಂ ಧರ್ಮಕೀರ್ತಿ ರಿಷಿಯರ್‌ ಕೇಳ್ದುನ್ಮಾರ್ಗದಿಂದಂ ಮನುಮುಡುಗಿ 
ಸನ್ಮಾರ್ಗದೊಳ್‌ ನಿಬ್‌ಸಿ 


ಗಾಹೆ ॥ ಹಾ ದುಟ್ಟು ಕಯಂ ಹಾ ದುಟ್ಟು ಕಾರಿಯಂ ಹಾದುಟ್ಟು ಅಣುಮೋದಿಯಂ 
ಜೀವೋ ಅಂತೋ ಅಂತೋ ದರ್ದು ಇ ಪಚ್ಚಾತ್ತಾವೇಣ ವೇಪತ್ತಾ ॥ 


ಎಂದು ಪೊಲ್ಲದುದಂ ಬಗೆದೆನೆಂದು ತನ್ನಂ ತಾಂ ಪಲೌಯುತ್ತುಂ ಸೀಮಂಧರ 
ಸ್ವಾಮಿಗಳ ನಾಮಗ್ರಹಣಂಗೊಂಡಾಗಳ್‌ ಅಶುಭಪರಿಣಾಮಂ ಪಿಂಗಿ ಶುಭ ಶುದ್ಧ 
ಪರಿಣಾಮದೊಳ್ಳೂಡಿ ಮಿಕ್ಕ ರತ್ನತ್ರಯಂಗಳಂ ಸಾಧಿಸಿ ಪರಿನಾಅನೆಯ ಕಲ್ಪದೊಳ್‌ 
ಉತ್ಪಷ್ಟಮಪ್ಪಿರ್ಪೃತ್ತೆರಡು ಸಾಗರೋಪಮಾಯುಷ್ಕಮನೊಡೆಯನಚ್ಚುತೇಂದ್ರನಾಗಿ ಪುಟ್ಟಿದೊಂ 

ಮತ್ತಂ ಪೆಜರುಮಾರಾಧಕರಪ್ಪವರ್ಗ್ಗಳ್‌ ಧರ್ಮಘೋಷ ಭಟಾರರಂ ಮನದೊಳ್‌ 
ಬಗೆದು ಪಸಿವುಂ ನೀರಟಕ್ಕೆ ಮೊದಲಾಗೊಡೆಯ ಪರೀಷಹಂಗಳಂ ಸೈರಿಸಿ ಮಿಕ್ಕ ದರ್ಶನ 
ಜ್ಞಾನ ಚರಿತ್ರಂಗಳನಾರಾಧಿಸಿ ಸ್ವರ್ಗಾಪವರ್ಗ್ಗ ಸುಖಂಗಳನೆಯ್ದಗೆ ...... 


4 ಆರಾಧನಾ ಕರ್ಣಾಟಟೀಕಾ / ೯೫ 


೯. ಸಿರಿದಿಣ್ಣನೆಂಬ ರಿಷಿಯ ಕಥ 


ಸಿರಿದಿಣ್ಣನೆಂಬ ರಿಷಿಯ ಕಥೆಯಂ ಪೇಟ್ವಿಂ 


ಗಾಹೆ | ಸೀದೇಣ ಪುವ್ವವೇರಿಯ ದೇವೇಣ ವಿಗುಬ್ಬಿದೇಣ ಘೋರೇಣ 
ಸಂಸಿತ್ತೋ ಸಿರಿದಿಣ್ಣೋ ಪಡಿವಣ್ಣೋ ಉತ್ತಮಂ ಲಟ್ಕಂ 


[ಸೀದೇಣ - ಆಯ್ಕಿಲಿಂದಂ। ಪುವ್ವವೇರಿಯ ದೇವೇಣ ಎಮುನ್ನಿನ ಭವದ ಪಗೆವನಪ್ಪ 
ದೇವನಿಂದಂ | ವಿಗುಬ್ಬಿದೇಣ = ವಿಗುರ್ವಿಸಿಪಟ್ಟುದಜ್‌ಂದಂ |[ಘೋರೇಣ -ಆದಮಾನುಂ 
ಕಡಿದಪ್ಪುದಜ್‌ಂದಂ | ಸಂಸಿತ್ತೋ =ತಳಿಯೆಪಟ್ಟೊನಾಗಿ | ಸಿರಿದಿಣ್ಣೋ ಎಸಿರಿದಿಣ್ಣನೆಂಬ 
ಭಟಾರಕಂ | ಪಡಿವಣ್ಣೋ -ಪೊರ್ದಿದೊಂ । ಉತ್ತಮಂ ಆಟ್ಕಂ -ಮಿಕ್ಕದರ್ಶನ ಜ್ಞಾನ 
ಚಾರಿತ್ರಂಗಳಾರಾಧನೆಯಂ 


ಅದೆಂತೆಂದೊಡೆ ಈ ಜಂಬೂದ್ವೀಪದ ಭರತಕ್ಷೇತ್ರದೂೊಳ್‌ 


ಅಂಗೆಯೆಂಬುದು ನಾಡು ಅಲ್ಲಿ ಚಂಪಾನಗರಮೆಂಬುದು ಪೊಟಲ್‌ ಅದನಾಳ್ಕೊಂ 
ಅರಸನಧಿಗಮ ಸಮ್ಮಗ್‌ ದೃಷ್ಟಿ ಶ್ರಾವಕಂ ಸಿಂಹರಥನೆಂಬರಸಂ ಮತ್ತಿತ್ತ ಮಗಧೆ ಎಂಬ 
ನಾಡಲ್ಲಿ ಸಾಕೇತಪುರಮದನಾಳ್ವೊಂ ಶ್ರಾವಕಂ ಸುಮಂತನೆಂಬೊನರಸಂ ಮತ್ತಿತ್ತ 
ಮಂಗಳಾವತಿಯೆಂಬುದು ನಾಡಲ್ಲಿ ಇಳಾಪಟ್ಟಣಮೆಂಬುದು ಪೊಟಲದ ನಾಳ್ವೊಂ ಅಧಿಗಮ 
ಸಮ್ಮಗ್‌ ದೃಷ್ಟಿ ಶ್ರಾವಕಂ ಜಿತಶತ್ರುವೆಂಬೊನರಸನಾತನರಸಿ ಇಳಾದೇವಿಯೆಂಬೊಳಾ ಅರಸನ 
ದಾದಿ ವಿನಯಮತಿಯೆಂಬೊಳಂತವರ್ಗ್ಗಳಿಷ್ಟ ವಿಷಯ ಕಾಮಭೋಗಂಗಳನುಭವಿಸುತ್ತಿರ್ದ್ದು 
ಕಾಲಂ ಸಲೆ ಫಾಲ್ಗುಣ ನಂದೀಶ್ವರಂ ಬಂದೊಡೆ ಮೂವರುಂ ಮಂಡಳಿಕರುಂ ತಂತಮ್ಮ 
ಪೊಟಲ್ಲಳೂಳೆಂಟು ದಿವಸಮರ್ಹದ್ಬಟ್ಟಾರಕರ್ಗ್ಗೆ ಜಿನಮಹಾಮಹಿಮೆಯಂ ಮಾಡಲ್‌ 
ತೊಡಗಿದರಿತ್ತ ಜಿತಶತ್ರುವುಂ ತನ್ನ ಪೂಟಲೊಳೆಂಟು ದಿವಸಂ ಜಿನಮಹಾಮಹಿಮೆಯಂ 
ಮಾಡಲ್‌ ತೊಡಗಿದನಾತನ ದಾದಿ ವಿನಯಮತಿಯೆಂಬೊಳ್‌ ಗುಜ್ಜಿ ವಿರರದಂತೆಯಾದಮಾನುಂ 
ವಿರೂಪೆ ಪೇಸೆ ಪಡುವಳ್‌ ನೋಡಿದ ಜನಕ್ಕೆ ಭಯಮಂ ಪಡವೊಳ್‌ ನಾಣ್ಣೆ ಪಡುವಳಂತಪ್ಪಾಕೆ 
ಅರಸನೊಡನೆ ಜಿನಮಹಿಮೆಯ ನೋಡಲ್‌ ಪೋಪಾಗಳರಸನೆಂದನ್‌ ಅಬ್ಬಾ ನೀಮುಂ 
ಮಹಿಮೆಗೆ ಬರಲ್ವೇಡ ನಿಮ್ಮಂ ಕಂಡು ಮಹಿಮೆಗೆ ಬಂದ ನೆರವಿಯಂಜುಗುಂ 


೯೬ / ಆರಾಧನಾ ಕರ್ಣಾಟಟೀಕಾ 


ಪೇಸುಗುಮಮಂಗಳಕಮೆಂಗುಮದಜ್‌ಂ ನೀವು ಮನೆಯೊಳಿರಿಮೆಂದಿರಿಸಿ ತಾನುಂ ಸಹಸ್ರ 
ಕೂಟಮೆಂಬ ಚೈತ್ಕಾಲಯಕ್ಕೆ ಮಹಾಮಹಿಮೆಯ ಮಾಡಲ್‌ಪೋದನ್‌ 


ಇತ್ತ ದಾದಿಯುಂ ಮಗನ ಮಾಡುವ ಮಹಾಮಹಿಮೆಯಂ ನೋಡಲ್‌ 
ಪೆತ್ಕೆನೀ: ಇದುಬೈಗಂ ಒನ್ಬು ತನ್ನಂ ತಾ: ಪಟಕಿದು. ನಂದೀಶ್ವರದೆಂಟು 
ದಿವಸಮುಮಷ್ಟೋಪವಾಸಂ ಗಯ್ದು ಮನೆಯೊಳೆಂಟು ದಿವಸಮುಂ ಸಹಣಮು (9) 
ಮರ್ಚನೆಯುಮಂ ಮಾಡಿ ದೇವರಂ ಬಂದಿಸುತ್ತಂ ಪೂಜಿಸುತ್ತ ಮಿರ್ದ್ವಳ್‌ ಇತ್ತರಸನುಮೆಂಟು 
ದಿವಸಂ ಮಹಾಮಹಿಮೆಯುಮಭಿಷೇಕಮುಮಂ ಮಾಡಿ ಸಮೆಯಿಸಿದ ಬಲೌಕ್ಕೆ ದಾದಿಗೆ 
ಬಟೌಯಟ್ಟಿ, ಬರಿಸಿ ಇಂತೆಂದನಬ್ಬಾ ನೀಮಿಂತೇಕೆ ಕರಂ ಬಡಪಟ್ಟಿರ್ದ್ದಿರೆಂದೊಡೆ ದಾದಿ 
ಇಂತೆಂದಳ್‌ ಮಗನೇ ಎಂಟು ದಿವಸಮುಪವಾಸಂ ಗೆಯ್ದು ಮನೆಯೊಳ್‌ ದೇವರ್ಗ್ಗೆ 
ಅಬಿಷೇಕಮುಂ ಪೂಜೆಯುಮುಂ ಮಾಡಿಸಿ ಬಂದಿಸುತ್ತಿರ್ದ್ದನೆಂದೊಡದಂ 
ಕೇಳ್ಲಾದಮಾನುಮರಸನೊಸೆದು ಬಡವಾದುದುಮಂ ಕಂಡು ಕರುಣಿಸಿ ಅಬ್ಬಾ ನಿಮಗೊಸೆದೆಂ 
ಬರಮಂ ಬೇಡಿಕೊಳ್ಳಿ ಮೆಂದೊಡಾಕೆಯಿಂತೆಂದಳ್‌ ಮಗನೆ ನೀನೆಮಗೊಸೆದೆಯಪ್ಪೊಡೆನಗೆಂದು 
ಮತ್ತಮೆಂಟು ದಿವಸಂ ದೇವರ್ಗ್ಗಂ ಮಹಾಮಹಿಮೆಯಂ ಮಾಡಂದು 
ಪೇಲ್ದೊಡಂತೆಗೆಯ್ಯ್ವೆ ನೆಂದರಸಂ ದಾದಿ ಕಾರಣಮಾಗಿ ಮತ್ತಮೆಂಟು ದಿವಸಂ 
ಮಹಾಮಹಿಮೆಯಂ ಮಾಡಲ್‌ ತೊಡಂಗಿದೊಡೆನ್ನ ಮಹಾಮಹಿಮೆಯೊಳೆಂತುಣ್ಟೆನೆಂದು 
ಪಾರಿಸದೆ ಮತ್ತಮಷ್ಟೋಪವಾಸಂಗೆಯ್ದು ಪಾರಣೆಯ .ದಿವಸದಂದಾಕೆಯ ಶ್ರಮಮಂ 
ಸೇದೆಯುಮಂ ಕಂಡು ಹಿಮವಂತ ಪರ್ವತದ ಪದ್ಮೆಯೆಂಬ ಕೊಳದೊಳ್‌ ವಸಿಯಿಸುವ 
ಶ್ರೀಯಾದೇವತೆಯುಂ ತನ್ನ ಪರಿವಾರ ಸಹಿತಂ ವಿಮಾಂಗಳನೇಟ್‌ ಮಹಾ ವಿಭೂತಿಯಿಂದಂ 
ಬಂದು ಸುವರ್ಣ ಪೀಠದೊಳ್‌ ದಾದಿಯನಿರಿಸಿ ಸುಗಂಥೋದಕಂಗಳಿಂದಂ ತೀವಿದ ಸುವರ್ಣ 
ಕಲಶಂಗಳಿಂದಂ ಅಭಿಷೇಕಂ ಗೆಯ್ದು ನಮೇರು ಮಂದಾರ ಸಂತಾನಕ ಪಾರಿಯಾತ್ರಮೆಂಬ 
ಪೂಗಳಂ ಸುರಿದು ಕಮ್ಮಿತಪ್ಪ ತಂಬೆಲರ್‌ ವೀಸೆ ದೇವದುಂದುಭಿಗಳಂ ಬಾಜಿಸಿ ಪೂಜಿಸಿ 
ಶ್ರೀಯಾದೇವತ ತನ್ನಾವಾಸಕ್ಕೆ ಪೋದಳ್‌ 


ಇತ್ತ ದಾದಿಯುಂ ಶ್ರೀಯಾದೇವತೆಯ ವಿಭೂತಿಯಂ ಕಂಡು ನಿದಾನಂಗೆಯ್ದು ಕೆಲವು 
ದಿವಸದಿಂ ಕಾಲಂ ಗೆಯ್ದು ಈ ಜಂಬೂದ್ವೀಪದ ಹಿಮವಂತ ಪರ್ವತದ ಪದ್ಮೆಯೆಂಬ 
ಕೊಳದೂಳ್‌ ಶ್ರೀಯಾದೇವತೆಯಾಗಿ ಪುಟ್ಟಿ ಇಳಾಪಟ್ಟಣಕ್ಕೆ ಬಂದಾ ಪೊಟಲ 
ಜನಂಗಳ್ಗೆಲ್ಲಮಿರುಳ್‌ ಕನಸಿನೊಳಾಂ ಶ್ರೀಯಾದೇವತೆಯೆಂ ನಿಮ್ಮ ಪೊಟಲ್ಲೆ ವಂದೆನೆನಗೆ 
ಶ್ರೀವಿಹಾರಮಂ ಮಾಡಿ ಎನ್ನ ಪ್ರತಿಮೆಯನಿಟ್ಟು ಪೂಜಿಸುತ್ತಮೋಲಗಿಸುತ್ತುಮಿರಿಮಾನುಂ 
ನಿಮಗೆ ಬೇಡಿದ ಬರವನೀವೆನೆಂದು ಕನಸಿನೊಳ್‌ ತೋರಿದೊಡೆ ಪೊಟಲ ಜನಮೆಲ್ಲಂ ನೆರೆದು 
ಶ್ರೀ ವಿಹಾರಮಂ ಮಾಡಿ ಶ್ರೀಯಾದೇವತೆಯ ಪ್ರತಿಮೆಯಂ ಸ್ಥಾಪಿಸಿ ಮಹಿಮೆಯಂ ಮಾಡುತ್ತುಂ 
ಪೂಜಿಸುತ್ತುಮೋಲಗಿಸುತ್ತುಮಿರ್ಪ್ಪದಂ ಕಂಡಿಳಾಮಹಾದೇವಿ ಅಪುತ್ರಿಕೆ ಮಕ್ಕಳಂ ಬೇಡಿ 
ಪನ್ನೆರಡು ವರ್ಷಂ ಬರೆಗಂ ನಿಚ್ಚಲುಂ ಶ್ರೀವಿಹಾರಕ್ಕೆ ಪೋಗಿ ಶ್ರೀಯಾಡೇವತೆಯನರ್ಚ್ವಿಸುತ್ತುಂ 


ಆರಾಧನಾ ಕರ್ಣಾಟಟೀಕಾ / ೯೭ 


ಪೂಜಿಸುತ್ತುಂ ಮುಹಾಮುಹಿಮೆಯಂ ಮಾಡುತ್ತುಂ ಆಡುತ್ತುಂ ಪಾಡುತ್ತು 
ಮೋಲಗಿಸುತ್ತುಮಿರೆಯದಂ ಕಂಡಣಾಿದು ಶ್ರೀಯಾದೇವತೆ ಪೂರ್ವ ವಿದೇಹಕ್ಕೆ ಪೋಗಿ ಸ್ವಯಂ 
ಪ್ರಭರೆಂಬ ತೀರ್ಥಕರ ಪರಮ ದೇವರಂ ಕಂಡೆಜಗಿ ಪೊಡೆವಟ್ಟಿಂತೆಂದು ಬೆಸಗೊಂಡಳ್‌ 


ಭಟಾರಾ ಎನ್ನ ಪೊಟಲೊಳಿರ್ಪಿಳಾದೇವಿಗೆ ಮಕ್ಕಳೇನಕ್ಕುಮೋ ಎಂದು 

ಸಗೊಂಡೊಡೆ ಭಟಾರರೆಂದರ್‌ -ಸ್ವರ್ಗ್ಗದಿಂಬಲ ಬಂದಿಲ್ಲ ಒರ್ವ ದೇವಂ ಬಂದು 

ಇಳಾ ಮಹಾದೇವಿಗೆ ಮಗನಾಗಿ ಪುಟ್ಟುಗುಮೆಂದೊಡದಂ ಕೇಳ್ದು ಭಟಾರರ್ಗ್ಗೆರಗಿ ಪೂಡೆವಟ್ಟಿಳಾ 
ಪಟ್ಟಣಕ್ಕೆ ಪೋಗಿ ಇರುಳಾ ಮಹಾದೇವಿಗೆ ಕನಸಿನೊಳಿಂತೆಂದು ಪೇಟ್ದಳ್‌ 


ಇಳಾಮಹಾದೇವಿ ನಿನಗೆನ್ನ ಪ್ರಸಾದದೆ ಸೌಧರ್ಮಕಲ್ಪದೊಳ್‌ ಮೇಘಮಾಲನೆಂಬ 
ವಿಮಾನದಿ ಬಟ್ಕಿದ ವರ್ಧಮಾನನೆಂಬ ದೇವಂ ಬಂದು ನಿನಗೆ ಮಗನಾಗಿ ಪುಟ್ಟುಗುಮೆಂದು 
ಶ್ರೀಯಾದೇವತೆ ಪೇಖ್ದ್ಹೊಡೆ ಇಳಾಮಹಾದೇವಿಯಾದಮಾನುಂ ಸಂತೋಸಂ ಬಟ್ಟಿರ್ದು ಕೆಲವು 
ದಿವಸದಿಂ ಗರ್ಭಮಾಗಿ ನವಮಾಸಂ ನೆಟ್‌ದು ಮಗನಂ ಪೆತ್ತೊಡೆ ಶ್ರೀಯಾದೇವತೆ ಮಗನಂ 
ಕೊಟ್ಟಳೆಂದು ಕೂಸಿಂಗೆ ತಾಯುಂ ತಂದೆಯುಂ ನಂಟರುಮಲ್ಲಂ ನೆರೆದು ಸಿರಿದಿಣ್ಣನೆಂದು 
ಪೆಸರನಿಟ್ಟೊಡಾತನುಂ ಶುಕ್ಲಪಕ್ಬದ ಚಂದ್ರನಂತೆ ಕ್ರಮಕ್ರಮದಿಂ ಬಳೆದು ನವಯವ್ವನನುಂ 
ಸರ್ವಕಳಾಕುಶಳನುಮಾಗುತ್ತಿರ್ಪೃನ್ನೆಗಂ 


ಇತ್ತ ಸಾಕೇತಪುರಾಧಿಪತಿಯಪ್ಪ ಸುಮಂತನೆಂಬರಸನ ಮಗಳ್‌ ಸುಮತಿಯೆಂಬೊಳಾಕೆಯ 
ಸ್ವಿಯಂವರಕ್ಕರಸು ಮಕ್ಕಳೆಲ್ಲ ನೆರಿದಿರ್ದ್ದರಲ್ಲಿಗೆ ಸಿರಿದಿಣ್ಣಂಗಂ ಬಟೌ್‌ಯನಟ್ಟಿ ಬರಿಸಿದೊಡೆ 
ಸ್ವಯಂಬರದೊಳ್‌ ಸುಮತಿಯೆಲ್ಲರುಮಂ ನೋಡಿ ಯಾರುಮಂ ಮೆಚ್ಚದೆ ಸಿರಿದಿಣ್ಣಂಗೆ ಮಾಲೆ 
ಸೂಡೆ ಮದುವೆಯಾಗಿ ಕೆಲವು ದಿವಸಮಲ್ಲಿರ್ದ್ದು ಮಾವನಂ ಬೆಸಗೊಂಡಿಳಾಪಟ್ಟಣಕ್ಕೆ 
ಪೋಪೆಮೆಂದೊಡೆ ಸುಮಂತಂ ಮಗಳ್ಗೆ ಬಟುವಟ್‌ಗೊಟ್ಟು ಮಗಳೊಡನೆ ವಾಚಾಳನಪ್ಪ 
ಗಿಳಿಯನಟ್ಟೆದೊಡವರ್ಗ್ಗಳುಂ ಕತಿಪಯ ದಿವಸಂಗಳಿಂದಿಳಾ ಪಟ್ಟಣಕ್ಕೆ ಪೋಗಿ ಸುಖದಿನಿರೆ 


ಮತ್ತೊಂದು ದಿವಸಂ ಗಿಳಿಯಂ ಸಾಕ್ಸಿಮಾಡಿ ಇರ್ವ್ವರುಂ ಚದುರಂಗಮಾಡುತ್ತಿರೆ 
ಯರಸಿಯರಸನಂ ಗೆಲ್ಫೊಡೆ ಗೆಳಿ ನೆಲದೊಳೆರಡು ಬರೆಯಂ ಬರೆಗುಮರಸನರಸಿಯಂ 
ಗೊಲ್ಲೊಡೊಂದು ಬರೆಯಂ ಬರೆಗುಮಿಂತು ಪಿರಿದುಂ ಬೇಗಮಾಡೆಯರಸಿಗೆಲ್ಲೊಡೆರಡು 
ಬರೆಯಂ ತೆಗೆದುದನರಸಂ ಕಂಡು ಮುಳಿದದಟ ಗೋಣಂ ಮುಟ್‌ೌದು ಕೊಂದೊಡಾ ಗಿಳಿಯುಂ 
ಸತ್ತಾ ಪೊಟಲ ಬಹಿರುದ್ಕಾನವನದೊಳ್‌ ವೆಂತರ ದೇವನಾಗಿ ಪಟ್ಟಿದನಿಂತಿರ್ವ್ವರುಂ 
ಪಲಕಾಲಮಿಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತಿರ್ಪ್ಣ ರನ್ನೆಗಂ ಮತ್ತೊಂದು ದಿವಸಂ 
ಸಪ್ತತಳ ಪ್ರಾಸಾದದ ಮೇಗಿರ್ವ್ವರು ದಿಶಾವಲೋಕನಂಗೆಯ್ಕುತ್ತಿರ್ಪುನ್ನೆಗಂ ಸಹಸ್ರ 
ಕೂಟಾಕಾರಮಪ್ಪದೊಂದು ಮುಗಿಲಂ ಕಂಡಿಂತುಟೊಂದು ಚೈತ್ಕಾಲಯಮಂ ಮಾಡಿಸುವೆನೆಂದು 
ಪಲಗೆಯೊಳ್‌ ರೇಖೆಗೊಂಡು ಮತ್ತೆ ನೋಟ್ಪ್ಟಿನ್ನೆಗಂ ಕರಗಿದುದಂ ಕಂಡದುವೆ ನಿರ್ವೇೇಗಕ್ಕೆ 


೯೮ / ಆರಾಧನಾ ಕರ್ಣಾಟಟೀಕಾ 


ಕಾರಣಮಾಗಿ ತಾಯುಂ ತಂದೆಯುಂ ನಂಟರುಮಂ ಬಿಡಿಸಿ ನಿಶ್ಶಲ್ಕಂ ಗೆಯ್ದು ಬಾಹ್ಮಾಭ್ಯಂತರ 
ಪರಿಗ್ರಹಂಗಳಂ ತೊಆ್‌ದು ವರಧರ್ಮರೆಂಬ ಭಟಾರರ ಪಕ್ಕದೆ ತಪಂ ಬಟ್ಟು ಪನ್ನೆರಡು 
ವರ್ಷಂಬರೆಗಂ ಗುರುಗಳನಗಲದಿರ್ದ ದ್ವಾದಶಾಂಗ ಚತುರ್ದಶ 
ಪೂರ್ವಮಪ್ಪಾಗಮಮಮೆಲ್ಲಮಂ ಕಲ್ತು ಬಳಿಕ್ಕೆ ಗುರುಗಳಂ ಬೆಸಗೊಂಡವರನುಮತದಿಂದೇಕ 
ವಿಹಾರಿಯಾಗಿ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ 
ವಿಹಾರಿಸುತ್ತಂ ಮಾಘಮಾಸದಂದಿಳಾಪಟ್ಟಣಕ್ಕೆ ಬಂದಾ ಪೊಟಲ ಬಹಿರುದ್ಕಾನವನದೊಳಿರ್ದು 
ರಾತ್ರಿ ಪ್ರತಿಮಾ .ಯೋಗದೊಳಿರ್ದ್ದರನ್ನೆಗಂ ಮುನ್ನವರ ಕೈಯೊಳ್‌ ಸತ್ತ ಗಿಳಿ ವೃಂತರ 
ದೇವನಾಗಿಯಲ್ಲಿ ಪುಟ್ಟಿರ್ದ್ದುದಂತೇನುಂ ಕಾರಣಮಿಲ್ಲದೆನ್ನಂ ಕೊಂದನೆಂದು 
ಮುಳಿದಾದಮಾನುಂ ಘೋರಮಪ್ಪ ವಾತಶೀತಮಂ ವಿಗುರ್ಬಿಸಿ ನೀರ್ಗಳಂ ಮೇಗೆ ಸುರಿದು 
ಬೀಸುತ್ತಮಿಂತು ನಾಲ್ಕು ಜಾವಮುಂ ಘೋರಾಕಾರಮಾಗೆಯುಪಸರ್ಗ್ಗಮಂ ಮಾಡೆ ಭಟಾರರುಂ 
ದೇವೋಪಸರ್ಗಮೆಂಬುದನಬ್‌ದು 


ಗಾಹೆ |! ಖಮ್ಮಾಮಿ ಸವ್ವಜೀವಾಣಂ ಸವ್ವೇ ಜೀವಾ ಖಮಂತು ಮೇ 
ಮೆತ್ತೀ ಮೇ ಸವ್ವಭೂದೇಸು ವೇರಂ ಮಜ್ಜಂ ಣ ಕೇಣಚಿ ॥ 


ಶ್ಲೋಕ ॥ ಅಚ್ಛೇದ್ಕೋ$ನಂತಸೌಖ್ಕೋ*ಹಂ ವೇತ್ತಾಾಪೂರ್ವೋನಿರಂಜನಃ 
ಸರ್ವದುಃಖಾಕರಂ ದೇಹಂ ತ್ಮಜಾಮ್ಮೇತತ್‌ ಪರಿಸ್ಫುಟಂ ॥-' 


ಎಂದಿಂತು ಸಮತ್ಚೀಭಾವಮಂ ಭಾವಿಸಿ ಶುಕ್ಲಧ್ಯಾನಮಂ ಧ್ಯಾನಿಸಿ ಎಂಟು ಕರ್ಮಂಗಳಂ 
ಕಿಡಿಸಿ ಮೋಕ್ಷಕ್ಕೆ ವೋದರ್‌ 


ಮತ್ತಂ ಪೆಜಿರುಂ ರತ್ನತ್ರಯಂಗಳನಾರಾಧಿಸುವ ಭಬ್ಯರ್ಕ್ಯಳುಂ ಸಿರಿದಿಣ್ಣ ಭಟಾರರಂ 
ಮನದೊಳ್‌ ಬಗೆದು ದೇವೋಪಸರ್ಗ್ಗ ಮನುಷ್ಕೋಪಸರ್ಗ್ಗ ತಿರಿಕೋಪ 
ಸಿರ್ಗ್ಗಮಚೇತನೋಪಸರ್ಗ್ಗಮೆಂದಿಂತು ಚತುರ್ವಿಧಮಪ್ಪುಪಸರ್ಗಮುಮಂ ಪಸಿವು ನೀರಟ್‌್‌ 
ಮೊದಲಾಗೊಡೆಯ ಇರ್ಪ್ವತ್ತೆರಡು ಪರೀಷಹಂಗಳಂ ವ್ಯಾಧಿಗಳಿಂದಪ್ಪ ವೇದನೆಗಳಂ ಸೈರಿಸಿ 
ಸ್ವರ್ಗಾಪವರ್ಗ್ಗಸುಖಂಗಳನೆಯ್ದಾಗೆ 


ಹ 


ಆರಾಧನಾ ಕರ್ಣಾಟಟೀಕಾ / ೯೯ 


೧೦. ವೃಷಭಸೇನ ಭಟ್ಟಾರರ ಕಥೆ 


ವೃಷಭಸೇನ ಭಟ್ಟಾರರ ಕ ಥೆಯಂ ಪೇಲಂ 


ಗಾಹೆ ॥| ಉಣ್ಣಂವಾದಂ ಉಣ್ಣಂ ಸಿಳಾತಳಂ ಆದವಂ ಚ ಅದಿಉಣ್ಣಂ 
ಸಹಿದೂಣ ಉಸಹಸೇಣೋ ಪಡಿವಣ್ಣೋ ಉತ್ತಮಂ ಅಟ್ಟಂ॥ 


[ಉಣ್ಣಂವಾದಂ -ಬಿಸಿದಪ್ಪ ಗಾಳಿಯುಮೆಂ !ಉಣ್ಣಂ ಎಬಿಸಿದಪ್ಪುದಂ (ಸಿಳಾದಳಂ 
ಯೋಗಪೀಠದ ಸಿಲೆಯ ಮೇಗುಮಂ | ಆದವಂ ಚ -ಬಿಸಿಲುಮಂ | ಅದಿಉಣ್ಣಂ ಎ 
ಅದಂ ಬಿಸಿದಪ್ಪುದಂ। ಸಹಿದೂಣ = ಲೇಸಾಗಿ ಸಯಿರಿಸಿ | ಉಸಹಸೇಣೋ -ವೃಷಭಸೇನನೆಂಬ 
ಮುನಿ | ಪಡಿವಣ್ಣೋ -ಪೋರ್ದಿದೊಂ | ಉತ್ತಮಂ ಅಟ್ಕಂ ಎಮಿಕ್ಕ ದರ್ಶನ ಜ್ಞಾನ 
ಚಾರಿತ್ರಂಗಳಾರಾಧನೆಯಂ.] 


ಅದೆಂತೆಂದೊಡೆ - 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳವಂತಿಯೆಂಬುದು ನಾಡಲ್ಲಿ ಉಜ್ಜೇನಿ 
ಯೆಂಬುದು ಪೊಟಲದನಾಳ್ವೊಂ ಪ್ರದ್ಧೋತನೆಂಬನರಸನಾತನ ಮಹಾದೇವಿ ಜ್ಯೋತಿ 
ರ್ಮ್ಮಾಲೆಯೆಂಬೊಳಂತವರ್ಗ್ಗಳಿಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತಂ ಕಾಲಂ ಸಲೆ 
ಮತ್ತೊಂದು ದಿವಸಮರಸಂ ಕಾಡಾನೆಯಂ ಪಿಡಿಯಲ್ವೇಡಿ ಸೊಕ್ಕಾನೆಯನೇಖೌಯಡವಿಗೆ 
ವೋದಡದು ಮದವಿಹ್ವಳಿತನಾಗಿ ಮೆಯಟ್‌ಯದೆ ದಿಶಾಪಟ್ಟಂಗೊಂಡೊಂದು ದೆಸೆಗ 
ಕೊಂಡೋಡಿ ದಂಡಕಾರಣ್ಯ್ಮಮಪ್ಪಡವಿಯ ನಡುವೆ ತನ್ನ ಬೇಗದಿಂ ಪರಿಯೆ ನಾಡೆಯಂತರಂ 
ಪೋದೊಡೊಂದು ಮರದಡ್ಡಮಿರ್ದ್ದ ಕೊಂಬಂ ಕಂಡರಸಂ ಪಿಡಿದು ನೇಲ್ಲಿರ್ದೊಡಾನೆಯುಂ 
ಪೆಟಿತೊಂದುಡೆಸೆಗೆ ಪೋದೊಡೊತ್ತರಸನುಂ ಮರದಿಂದಿಟೌ್‌ದು ನಾಡ ಬಟ್ಟೆಯೊಳ್ಳಗುಳ್ಹ ಅ 
ಡವಿಯಂ ಪೊಜಮಟ್ಟು ಬಂದೊಂದು ಖೇಡ ಮೆಂಬೂರನೆಯ್ದಿಯದಜ ಸಾಆ್‌ಯೊಂದು 
ಕೈಯುಂಟದಟಿ ಸಾರೆಯೊಂದು ಬಾವಿಯುಂಟದಜಡಿಯೊಳ್‌ ಕುಳ್ಳಿರ್ದು ಪಸಿವಿನಿಂದಂ 
ತೃಷೆಯಿಂದಂ ಪಥಶ್ರಮದಿಂದಾದಮಾನುಂ ಸೇದೆಗೆಟ್ಟು ಬಂಬಳಂ ಬಾಡಿರ್ಪನ್ನೆಗಮಾವೂರ 
ಗಾವುಂಡಂ ಜಿನವಾದಿಕನೆಂಬೊನಾತನ ಗಾವುಂಡಿ ಜಿನಮತಿಯಂಬೊಳಾ ಇರ್ವೃರ್ಗ್ಗಂ ಮಗಳ್‌ 
ಜಿನದತ್ತೆ ಯೆಂಬೊಳತ್ಕಂತ ರೂಪಲಾವಣ್ಕ ಸೌಭಾಗ್ಯಕಾಂತಿಯುಮೆಂದಿವನೊಡೆಯೊಳ್‌ ನೀರಂ 


೧೦೦ / ಆರಾಧನಾ ಕರ್ಣಾಟಟೀಕಾ 


ತರಲೆಂದು ಬಾವಿಗೆ ಪೋದಾಕೆಯಂ ಕಂಡರಸಂ ಎಲೆ ಕೂಸೆ ನೀರಂ ಕುಡಯಲೆಲ್‌ಯಾ 
ಎಂದೊಡಂತೆ ಗೆಯ್ದೆನೆಂದಾತನ ರೂಪುಂ ಗಾಡಿಯುಂ ತೇಜಮುಂ ಲಾವಣ್ಯಮುಮಂ ಕಂಡಾಟಿಸಿ 
ನೀರಂ ಸೇದಿಕೊಂಡು ಬಂದು ಕುಡಿಯಲೆಜ್‌ಯೆ ಕುಡಿಯೆ ಕುಡಿಯೆ ಕರಗದ ದಾರೆಯನುಗಿದು 
ಕೊಂಡೂಡೆ ಅರಸನಾಕೆಯ ಮೊಗಮಂ ನೋಡಿ ನಕ್ಕೇಕೆ ಕಾಡುವೌ ಕೂಸೆ ಕಾಡದೆ 
ಕುಡಿಯಲೆಆ್‌ಯಾ ಎಂದೊಡಾಕೆಯುಂ ಕುಡಿಯಲ್ಲೆಟ್‌ದು ತನ್ನ ಮನೆಗೆ ವೋಗಿ ತನ್ನ 
ತಂದೆಗಿಂತೆಂದಳ್‌ ಅಮ್ಮಾ ಊರ ಪೊರಗಣ ಬಾವಿಯೊಳೊರ್ವ್ವಂ ಮಹಾಪುರುಷಂ 
ಬಂದಿರ್ದ್ದೊನಾತನಂ ನೀಮೊಡಗೊಂಡು ಮನೆಗೆ`ಬನ್ನಿಮೆಂದೊಡಂತೆ ಗೆಯ್ದನೆಂದಾತನುಂ 
ಪೋಗಿಯೊಡಗೊಂಡು ಬಂದಾತನ ಶ್ರಮಂ ಪೋಗೆ ದಿವ್ಯಮಪ್ಪಾಹಾರಮನೂಡಿರ್ದ್ದನ್‌ 


ಅನ್ನೆಗಮರಸನಡಿವಜ್ಜೆಯಂ ನೋಡುತ್ತಂ ಪೆಜಗಣಿಂದಂ ತಂತ್ರಮೆಲ್ಲಂ ಬಂದರಸ 
ನಿಲ್ಲಿಗೆ ವಂದೊನೆಯೆಂದು ಊರೊಳಗೆಲ್ಲಮಜಸಿ “ಬೆಸಗೊಂಡವರರಸನಂ ಕಂಡೆಜಗಿ 
ಪೊಡೆವಡುವುದುಮಂ ಜೀಯಂ ಮಹಾಪ್ರಸಾದವೆಂಬುದುಮಂ ಗಾವುಂಡಂ ಕಂಡು ಎಲೆ 
ಈತನರಸನೆಂದಬೌದಗ್ಗಳಂ ಪ್ರತಿಪತ್ತಿಯುಂ ಗೌರವಮುಮಂ ಮಾಡಿದೊಡರಸಂ ತನ್ನ 
ಪೆರ್ಗಡೆಗಳಿಂದಂ ಕೂಸಂ ಬೇಡಿ ಪೆತ್ತು ಮದುವೆನಿಂದಾಕೆಗೆ ಮಹಾದೇವಿವಟ್ಟಂಗಟ್ಟಿ ತನ್ನ 
ಪೊಟಲ್ಲೆ ಪೋಗಿ ಕರುಮಾಡಮಂ ಬಳಸಿಯುಮಿರ್ದ್ದ್ವಂತಃಪುರದೊಳಗೊಂದೊಳ್ಳಿತಪ್ಪ ಮಾಡಮಂ 
ಕೊಟ್ಟಿರಿಸಿ ಎಲ್ಲಾ ಅರಸಿಯರ್ಕ್ಕಳುಮನುಖಿದು ಜಿನದತ್ತೆಗಾಸಕ್ತನಾಗಿ ಪಲಕಾಲಮಾಕೆಯೊಳಿಷ್ಟ 
ವಿಷಯ ಕಾಮಭೋಗಂಗಳನನುಭವಿಸುತ್ತಿರ್ಪನ್ನೆಗಮೊಂದು ದಿವಸಂ ಅಡವಿಯಂ 
ಸೊರ್ಕ್ಕಿದಾನೆ ಗಣಿಯಾನೆಗಳ್‌ ವೆರಸು ಬಂದು ಬಾವಿಯಂ ಪೊಕ್ಕೊಡೆ ಪಿರಿದುಂ ಕಳವಳಮಾಗಿ 
ಅರಸಂಗಣಳಿಪಿದೂಡರಸನುಂ ಕೇಳ್ದು ತುರಿಪದಿಂ ಪೊಜಮಟ್ಟು ಕಾಡಾನೆಯಂ ಕಟ್ಟಿಸಲೆಂದು 
ಬಾವಿಗೆ ಪೋದನಾ ಪ್ರಸ್ತಾವದೊಳ್‌ ಜಿನದತ್ತೆ ಪಸದನಂ ಗೊಂಡಿರ್ದ್ವಾಕೆ ಎನ್ನಂ ಬಿಸುಟ್ಟರಸಂ 
ಪೋದನೆಂದು ಮುಳಿದು ನುಡಿವುದುಂ ಅರಸನಾಕೆಯನೊಡಗೊಂಡು ಪೋಗದುದಂ 
ಕಂಡರಸಿಯರ್ಕಳೆಲ್ಲಂ ಸಂತೋಷಮಾಗಿ ಇನ್ನೆಮಗಮರಸಂ ಸೂಟುಂ | 
ಪಾಳಿಯುಮನೀಗುಮೆಂದು ರಾಗಿಸಿ ನುಡಿವ ಮಾತುಗಳಂ ಜಿನದತ್ತೆ ಕೇಳ್ದು ಕಿನಿಸಿ ಇನ್ನಾತನೆನಗ 
ಬಾಲ್‌ ಯಲ್ಲನೆಂದು ತನ್ನ ಮಾಡದಿಂ ಪೊಜಮಟ್ಟು ಪೆಅತೊಂದು ಪ್ರಾಸಾದದೊಳ್‌ 
ಪೋಗಿರ್ದ್ದೂೊಳ್‌ 


ಅನ್ನೆಗಮಿತ್ತ ಅರಸನಾನೆಯ ಕಟ್ಟಿಸಿ ಜಿನದತ್ತೆಯ ಮಾಡಕ್ಕೆ ಪೋಗಿಯರಸಿಯಂ 
ಕಾಣದೆಲ್ಲಿರ್ದ್ವಳೆಂದು ಬೆಸಗೊಂಡೊಡೋರ್ವ್ಯನಿಂತೆಂದಂ ನೀಮೊಡಗೊಂಡು 
ಪೋದಿರಿಲ್ಲೆಂದರಸಿ ಮುಳಿದು ಪುರುಷವ್ರತಮಂ ಕೊಂಡು ತಪಸ್ವಿನಿಯಾಗಿ ಪೆಣತೊಂದು 
ಮಾಡದೊಳಿದ್ದೊಳೆಂದು ಪೇ್ಲೊಡಾ ಮಾತನರಸಂ ಕೇಳ್ದಾದಮಾನುಂ ಮುಳಿದಿಂತಪ್ಪ 
ವ್ರತಮಂ ತಪಮುಮೆನ್ನಲ್ಲಿ ಕೂಡದೆಂದು ನುಡಿದಾಕೆಯಂ ಬೆಳ್ಕಾಡೊಳ್‌. ಮಸಣದೊಳ್‌ 
ಕೊಂಡುಪೋಗಿಕ್ಕಿಮೆಂದಾಳ್ಗೆಳ್ನ' ಬೆಸನಂ ಪೇಟಕ್ಡೊಡವರುಮಂತೆ ಗೆಯ್ದೆಮೆಂದರಸಿಯ 
ನೊಡಗೊಂಡು ಪೋಗಿ ಮಸಣದೊಳೊಂಬತ್ತು ತಿಂಗಳ ಗರ್ಭಿಣಿಯಂ ಪೊತ್ತು 


ಆರಾಧನಾ ಕರ್ಣಾಟಟೀಕಾ / ೧೦೧ 


ಪೋಗಿಯಾಕೆಯನಲ್ಲಿಕ್ಕಿ ಇಂತೆಂದರ್‌ ಅಬ್ಬಾ ಎಮಗೇನುಂ ದೋಷಮುಂ ಪಾಪಮುಮಿಲ್ಲ 
ಕ್ಷಮಿಸಿಯಿಸಿಮರಸನ ಬೆಸದೊಳ್‌ ತಂದಿಕ್ಕಿದೆಮೆಂದು ನುಡಿದು ಪೋಪರನ್ನೆಗಮಾ ಇರುಳೂಳರಸಿ 
ಬೆಸಲೆಯಾಗಿ ಮಗನಂ ಪೆತ್ತಳ್‌ 


ಇತ್ರ ರಸನುಮಾ ಇರುಳೊಳ್‌ ಶೆ ಶೀತವೃಷಭನಂ ಕನಸಿನೊಳ್‌ ಕಂಡು ಪೊಲಟ್ತಟ್‌ 
ನೋಲಗದೊಳ್‌ ಆಸ್ಥಾನದ ನಡುವೆ ಸಿಂಹಾಸನಮಸ್ತಕಸ್ಲಿ ತನಾಗಿ ತನ್ನ ಕಂಡ ಕನಸಂ ಮಂತ್ರಿಗೆ 
ಪೇಲ್ಲೊಡೆ ಮಂತ್ರಿಯುಮಿಂತೆಂದು ಕನಸಿನ ಫಲನನರಸಂಗೆ ಪೇಟ್ದಿಂ 


ದೇವಾ.ನಿಮಗಿಂದು ಪುತ್ರ ಲಾಭಮಾದುದೆಂದು ಪೇಳ್ಲೊಡದಂ ಕೇಳ್ದರಸಿಯರ್ಕ 
ರೊಳಗಾರ್‌ ಬೆಸಲೆಯಾಗಿ ಮಗನಂ ಪೆತ್ತಳೆಂದಾರಯ್ದು ಬನ್ನಿಮೆಂದು ಪಡಿಯಅಖರ್ಗ್ಗೆ 
ಬೆಸವೇಖ್ದೊಡವರ್‌ ರಾಣಿವಾಸಕ್ಕೆ ಪೋಗಿ ಅರಸಿಯರ್ಕ್ಶಳೆಲ್ಲರುಮಂ ಬೇಲೆವೇಲಿ ನಿಮಗಂ 
ಮಗಂ ಪುಟ್ಟಿದನೆ ಎಂದು ಬೆಸಗೊಂಡೊಡವರ್ಗ್ಗಳನಿಬರುಂ ಇಂತೆಂದರ್‌ ಎಮಗೆ 
ಸೌಭಾಗ್ಯಮಿಲ್ಲದವರ್ಗ್ಗೆ ಭರ್ತಾರನ ದೆಸೆಯಿಂದಪ್ಪ ಸೂಟುಂ ಪಾಟೌಯುಮಿಲ್ಲದೊರ್ಗ್ಗೆ 
ಬಸಿಜು೦ ಮಗನುಮೆಂತಕ್ಕುಂ ನೀಮಾರಾನುಂ ಸೌಭಾಗ್ಯಮುಳ್ಳೂರಲ್ಲಿ ಬಸಿಜು೦ ಮಗನು 
ಮನಾರಯ್ಕಿಂ ಎಮ್ಮಲ್ಲಿ ಏನನಾರಯ್ವಿರೆಂದು ನುಡಿದೊಡವರ್ಗ್ಗಳುಂ ಸ್ಮಶಾನಕ್ಕೆ ವೋಗಿ 
ಜಿನದತ್ತೆ ಬೆಸಲೆಯಾಗಿ ಮಗನಂ ಪೆತ್ತಿರ್ದೊಳಂ ಕಂಡರಸಂಗೆ ಪೋಗಿ ಇಂತೆಂದರ್‌ 


ದೇವಾ ಸ್ಮಶಾನದೊಳ್‌ ಜಿನದತ್ತೆಯರಸಿ ಬೆಸಲೆಯಾಗಿ ಮನಗಂ ಪೆತ್ತಿರ್ದ್ದಳೆಂದು 
ಪೇಖ್ದೊಡದಂ ಕೇಳ್ವ್ದರಸಂ ಕೂಸುಮನರಸಿಯುಮನೊಡಗೊಂಡು ಬನ್ನಿಮೆಂದು ತರಿಸಿ 
ಮುನ್ನಿನಂದದೊಳಿರಿಸಿ ಕನಸಿನೊಳ್‌ ವೃಷಭನಂ ಕಂಡುದಯಖಿಂದಾ ಕೂಸಿಂಗೆ ವೃಷಭ ಸೇನನೆಂದು 
ಪೆಸನಿಟ್ಟರಸಿಯಂ ದಾನ ಸನ್ಮಾದಿಗಳಿಂ ಪೂಜಿಸಿಯಾಕೆಯೊಳಿಷ್ಟ ವಿಷಯ 
ಕಾಮಭೋಗಂಗಳನನುಭವಿಸುತ್ತಮಿರೆ 


ವೃಷಭಸೇನ ಕುಮಾರನುಮೆಂಟು ವರುಷದ ಪ್ರಾಯದಾತನಾಗಿರ್ಪನ್ನೆಗಂ ಒಂದು 
ದಿವಸಮರಸಂ ತಪಂಬಡುವ ಬಗೆಯಿಂದಂ ವೃಷಭಸೇನಕುಮಾರಂಗಿಂತೆಂದಂ ಮಗನೆ ನಿನಗೆ 
ಪಟ್ಟಂಗಟ್ಟಲ್‌ ಬಗೆದಪ್ಪೆನೆಂದೊಡಾತನಿಂತೆಂದಂ ಅಯ್ಕಾ ಎನಗೆ ನೀಮುಂ 
ರಾಜ್ಮಪಟ್ಟಂಗಟ್ಟಿದಪಿರೋ ಮೋಕ್ಷ ಪಟ್ಟ,ಂಗಟ್ಟಿದಪಿರೂ ಎಂದು ತಂದೆಯಂ ಬೆಸಗೊಂಡೊಡೆ 
ಮಗನೆ ನಿನಗೆ ಮನುಷ ರಾಜ್ಯಪಟ್ಟಬಂಧನಮುಮೆಂತೆನೆ ಮೋಕ್ಷಸುಖ ರಾಜ್ಮಪಟ್ಟವಂ 
ತಪಂಗೆಯ್ದಂಗೆ ಕಟ್ಟುವುದೆಂದೊಡಂತಪ್ಪೊಡೆ ಮನುಷ್ಯ ರಾಜ್ಕಪಟ್ಟಿಂಗಟ್ಟಿದಪ್ಪೆನೆಂಬುದುಂ 
ದೇವಾ ರಾಜ್ಕಪಟ್ಕಬಂಧನಮುಮನೊಲ್ಲೆನೆನಗೆ ಮೋಕ್ಷರಾಜ್ಮಪಟ್ಟಂಗಟ್ಟಿಮೆಂದು 
ನುಡಿದೊಡರಸನೆಂದಂ ಮಗನೆ ನೀನಿನ್ನುಂ ಕೂಸನೈ ಬಾಲವದ್ದೆಯನ್ನೆಗಂ ಬಳೆದರಸುಗೆಯ್ದಿಷ್ಟ 
ವಿಷಯ ಕಾಮ ಭೋಗಂಗಳನುಭವಿಸುತ್ತಂ ಬಲಟ್‌ಕ್ಕೆ ಪಶ್ಚಾತ್‌ಕಾಲದೊಳ್‌ 
ತಪಂಬಡುವುದೆಂದೊಡೆ ಕುಮಾರನಿಂತೆಂದಂ ಅನ್ನೆಗಂ ಸಾವರೋ ಬಾಟ್ವರೋ 
ಎಂತಟೌಯಲಕ್ಕುಂ ಮನುಷ್ಯರ ಬಾಟುಂ ` 


೧೦೨ / ಆರಾಧನಾ ಕರ್ಣಾಟಟೀಕಾ 


ಕಂದ॥ ಪನಿಪುಲ್ಲ.ಮುಗಿಲ ಸಂಜೆಯ 
ಕನಸಿನ ಸುರಧನುವ ನೆಗೆದ ನೊರೆಗಳ ತೆಜನಂ 
.ತನಿತುಂ ನಿಲ್ಲವು ಬಗೆವೊಡೆ 
ಮನುಜರ ಯೌವನಮುಮರ್ಥಮುಂ ಬಾಖಹ್ಕೆಗಳುಂ॥| 


ಶ್ಲೋಕ ॥ ಭೋಗಸೃಷ್ಟಾಗ್ನಿ ಸಂವೃಧೈ ದೀಪನೀಯೋ ವನೋಪಮಃ॥ 
ಏಭಿಃ ಸ್ತ್ರೀವೃದ್ದತೃಷ್ಣಾಗ್ನಿ ಶಾಂತ್ಕೈ ಚಿಂತ್ಯಮಹಾಪರಂ 
ಇ ಣ% 


ಗಾಹೆ | ಸಣ್ಣಂವಾ ಬದರಂ ತಂ ಮಜ್ಜಂ ವಿಮುತ್ತಾಣ ಮುತ್ತಿಪಹಂ 
ಅಮಿಸಾಮಾ ಭೋಗಸುಹ ಲೋಹವಿರದೋ ಮೋಕ್ಸೇಮದಿಂ ಕುಜ್ಜಾ ॥ 


ಆರ್ಯೆ |! ಯದ್ಭಪಿ ನಿಷೇವ್ಯಮಾಣಾ ಮನಸ್ಸಂತುಷ್ಟಿ ಕಾರಕಾ ವಿಷಯಾಃ 
ಕಿಂಪಾಕ ಫಲಾಶನವದ್‌ ಭವಂತಿ ಪಶ್ಚಾದತಿ ದುರಂತಾಃ 


ಎಂಬುದಖಿಂ ಭೋಗಂಗಳುಂ ಕಿಂಪಾಕಫಲದೋರನ್ನವದು ಕಾರಣದಿಂ ರಾಜ್ಕದೊಳಪ್ಪ 
ಭೋಗಸುಖಂಗಳನೊಲ್ಲೆಂ ಜಾತಿಜರಾಮರಣಂಗಳಿಂದಪ್ಪ ಬಾಧೆಯಿನಗಲ್ಲ ಶಾಶ್ಚತಮಪ್ಪ 
ಮೋಕ್ಷ ಸುಖಮನೆ ಬೇಲಕಿನೆಂದು ತಜೌಸಂದು ನುಡಿದೊಡರಸಂ ಜ್ಯೋತಿರ್ಮಾಲೆಯೆಂಬರಸಿಯ 
ಮಗಂ ವಸುಪಾಲನೆಂಬೊಂಗೆ ರಾಜ್ಯ ಪಟ್ಟಂಗಟ್ಟಿ ತಂದೆ ಮಕ್ಕಳಿರ್ವ್ವರುಮೆಲ್ಲರೊಳಂ 
ನಿಶ್ಸಲ್ಕಂಗೆಯ್ದು ಬಾಹ್ಮಾಭ್ಯಂತರ ಪರಿಗ್ರಹ ಪರಿತ್ಕಾಗಂಗೆಯ್ದು ಗುಣಧರರೆಂಬಾಚಾರ್ಯರ 
ಪಕ್ಕದದೀಕ್ಷೆಯಂ ಕೈಕೊಂಡು ಪನ್ನೆರಡು. ವರುಷಂಬರಗಂ 
ಗುರುಗಳನಗಲದಿರ್ದಾಗಮಂಗಳೆಲ್ಲಮಂ ಕಲ್ತು ಭಟಾರರಂ ಬೆಸಗೊಂಡವರನುಮತದಿಂ 
ವೃಷಭಸೇನ ಮುನಿಯುಂ ಗ್ರಾಮನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾ 
ಮುಖಂಗಳಂ ವಿಹಾರಿಸುತ್ತಂ ಬರ್ಪೊರ್‌ ವತ್ಸೆಯೆಂಬುದು ನಾಡೊಳ್‌ ಕೌಶಂಬಿಯೆಂಬ 
ಪೊಟಲ್ಲೆ ವಂದದಜ ಸಾರೆ ಉದಯಾವತ ಪರ್ವತಮೆಂಬ ಪರ್ವತಮುಂಟದರ ಮೇಗೆ ವೃಷಭಸೇನ 
ಭಟಾರರ್‌ ನಾಲ್ಕು ತಿಂಗಳುಮಾತಪಸ್ಥಿತಯೋಗಮಂ ಕೈಕೊಂಡು ದಿವಸಕ್ಕಂ ಕಲ್ಲೆಲೆ ನಿಲೆ 
ಪೊಟಲವರ್ಗ್ಗಳ್‌ ಕಂಡನಿಬರುಂ ಶ್ರಾವಕಭಕ್ತರುಂ ಬೆಸಕೆಯ್ವರುಮಾದರ್‌ 


ಮತ್ತಾ ಪೊಟಲೊಳ್‌ ಬುದ್ಧ ಜನೆಂಬೊನುಪಾಸಕನಾತಂ ಯಷಿಯರೊಳಪ್ಪ 
ಮಾತ್ಸರ್ಯಂ ಕಾರಣಮಾಗಿ ಭಟಾರರ್‌ ಚರಿಗೆ ವೋದರನ್ನೆಗಂ ಪಿಂದೆ ಪಾಪಕರ್ಮಂ 
ಯೋಗಶಿಲೆಯ ಮೇಗುಮಂ ಕೆಳಗುಮಂ ಬಳಿಸಿಯಂ ಪಲವುಂ ಪಿರಿಯವುಮಪ್ಪ ತಜ್‌ಯ 
ಪುಳ್ಳಿಗಳಂ ಕಡಿದೊಟ್ಟಿ ಕಿಚ್ಚನಿಕ್ಕಿ ಸುಟ್ಟು ಕಿಚ್ಚಿನ ಬಣ್ಣದಂತಾಗಿ ಸಿಲೆಯಂ ಮಾಡಿ 
_ ಕೆಂಚಂಗಳನೊಂದು ಕೆಲಂ ಸಾರ್ಚಿ ಪೋದನನ್ನೆಗಂ ಭಟಾರರ್‌ ಚರಿಗೆ ವೋಗಿ ಬರ್ಪೊರ್‌ 
_ ಧಗಡಗಿಸುತ್ತಿರ್ದ ಕಿಚ್ಚಿನ ಬಣ್ಣದಂತಪ್ಪ ಕೆಚ್ಚನಾಗಿದ್ದಕೆ ಸಿಲೆಯಂ ಕಂಡೆ 
ಮಗಿನಿತೆಯಾಯುಷ್ಕಮೆಂದಣಿದು ಕ್ರಿಯೆಗೆಯ್ದು ಚತುರ್ವಿಧಮಪ್ಪಾಹಾರಮುಂ ಶರೀರಮುಮಂ 


ಆರಾಧನಾ ಕರ್ಣಾಟಟೀಕಾ / ೧೦೩ 


ಜಾವಜ್ಜೀವಂ ತೊಟೆದು ಕಾಯ್ದಿರ್ದ್ದ ಯೋಗಪೀಠಮನೇಟ್‌ ಕಾಯೋತ್ಸರ್ಗಂ ಗೆಯ್ದು 
ಜೇಷ್ಠಮಾಸದ ಬಿಸಿಲುಂ ರುಳಮುಂ ಬೆಂಕೆಯುಂ ಕಿಚ್ಚುಮಂ ಸೈರಿಸಿ ನೀರೊಳಗಿರ್ಪ್ಯಂತಿರ್ದ್ದು 
ಶುಕ್ಲ ಧ್ಕಾನಮಂ ಧ್ಯಾನಿಸಿ ಎಂಟು ಕರ್ಮಂಗಳಂ ಕಿಡಿಸಿ ಮೋಕ್ಷಕ್ಕೆ ವೋದರ್‌ ಮತ್ತೆ 
ಪ್ರದ್ಯೋತನೆಂಬ ಖುಷಿ ಸಮ್ಮಗ್‌ ದರ್ಶನ ಜ್ಞಾನ ಚಾರಿತ್ರಂಗಳಂ ಸಾಧಿಸಿ ಸ್ಪರ್ಗದೊಳ್‌ 
ಪುಟ್ಟಿದಂ 

ಮತ್ತಂ ಪೆಜರುಮಾರಾನುಂ ಸಹಜ ರತ್ನತ್ರಯಮನಾರಾಧಿಸುತ್ತಿರ್ದ್ದ ಭವ್ಯರ್ಕ್ಯೃಳ್‌ 
ವೃಷಭಸೇನ ಭಟಾರರಂ ಮನದೊಳ್‌ ಬಗೆದು ರುಳಮಂ ಬೆಂಕಿಯುಮಂ ದಾಹಮುಷ್ಣಮುಂ 
ಶೀತಮುಂ ವಾತಮುಂ ಬೇನೆಯುಂ ಪಸಿವುಂ ನೀರಟ್‌, ಮೊದಲಾಗೊಡೆಯವಿರ್ಪ್ವತ್ತೆರಡು 
ಪರೀಷಹಂಗಳಂ ಸೈರಿಸಿ ಶುಭ ಪರಿಣಾಮದಿಂ ಸಮ್ಮಗ್‌ ದರ್ಶನ ಜ್ಞಾನ ಚಾರಿತ್ರಂಗಳಂ 
ಸಾಧಿಸಿ ಸ್ಪರ್ಗ್ಗಾವಪವರ್ಗ್ಗ ಸುಖಂಗಳನೆಯ್ದುಗೆ 


೧೦೪ / ಆರಾಧನಾ ಕರ್ಣಾಟಟೀಕಾ 


೧೧. ಕಾರ್ತಿಕ ಯಷಿಯ ಕಥೆ 


ಅಗ್ನಿ ರಾಜನ ಮಗನಪ್ಪ ಸ್ವಾಮಿ ಕಾರ್ತಿಕ ಯಷಿಯ ಕಥೆಯಂ ಪೇಟ್ವೆಂ 


ಗಾಹೆ |! ರೋಹೇದಯಮ್ಮಿ ಸತ್ತೀಏ ಹದೋ ಕೊಂಚೇಣ ಅಗ್ಲಿದಯಿದೋ ವಿ 
ತಂ ವೇದಣಮಧಿಯಾಸಿಯ ಪಡಿವಣ್ಣೋ ಉತ್ತಮಂ ಅಟ್ಟಂ॥ 


[ರೋಹೇದಯಮ್ಮಿ ೬ ರೋಹೇದಕಮೆಂಬ ಪೊಟಲೊಳು | ಸತ್ತೀಏ ಹದೋ - 
ಶಕ್ತಿಯೆಂಬಾಯುಧದಿಂದಿಟ್‌ಯೆ ಪಟ್ಟೊನಾಗಿ | ಕೊಂಚೇಣ -ಕ್ರೌಂಚನೆಂಬರಸನಿಂದರಂ | 
ಅಗ್ಲಿದಯಿದೋವಿ -ಅಗ್ನಿರಾಜನ ಕಾದಲಿಸೆ ಪಡುವ ಮಗಂ। ತಂ ವೇದಣಂ - ಆ ವೇದನೆಯಂ। 
ಅಧಿಯಾಸಿಯ = ಲೇಸಾಗಿ ಸೈರಿಸಿ | ಪಡಿವಣ್ಣೊ €= ಪೊರ್ದಿರ್ದೊಂ! ಉತ್ತ ಕ ಅಟ್ಟಿ೦ = 
ಮಿಕ್ಕ ದರ್ಶನಜ್ಞಾನ ಚಾರಿತ್ರಂಗಳಾರಾಧನೆಯಂ] 


ಅದೆಂತೆಂದೊಡೆ- 


ಈ ಜಂಬೂದ್ವೀಪದ ಭರತ ಕ್ಷೇತ್ರದೊಳ್‌ ಲಾಳವಿಷಯದೊಳ್‌ ಕೃತ್ತಿಕಾಪುರ 
ಮಂಬುದು ಪೂಲಲದನಾಳ್ಳೊನಗ್ನಿರಾಜನೆಂಬರಸನಾತನ ಮಹಾದೇವಿ ವೀರಮತಿ 
ಯಂಬೊಳಾಯಿರ್ವ್ವಗ್ಗಂ ಮಕ್ಕಳ್‌ ಬಂಧುಮತಿ ಶಿವಸೇನೆ ಶ್ರೀಮತಿ ಸ್ವಿಯಂಪ್ರಭೆ ಲಕ್ಷ್ಮೀಮತಿ 
ಕೃತ್ತಿಕೆಯೆಂದಿಂತಜುವರ್‌ ಪೆಣ್‌ಗೂಸುಗಳಂತವರ್ಗ್ಗಳಿಷ್ಟ ವಿಷಯ ಕಾಮ 
ಭೋಗಂಗಳನನುಭವಿಸುತ್ತಂ ಕಾಲಂ ಸಲೆ ಮತ್ತೊಂದು ದಿವಸಂ ಫಾಲ್ಗುಣ ಮಾಸದ 
ನಂದೀಶ್ವರದಂದಜುವರುಂ ಕೊಡಗೂಸುಗಳುಪವಾಸಂಗೆಯ್ದು ಬಸದಿಗರ್ಚ್ಚನೆಯಂ ಕೊಂಡು 
ಪೋಗಿ ದೇವರನರ್ಚಿಸಿ ನಂದೀಶ್ವರಂಗೆಯ್ದು ಬಂದಿಸಿ ರಿಸಿಯರ್ಕಳುಮಂ 
ಗುರುಪರಿವಿಡಿಯಿಂದಂ ವಂದಿಸಿ ವ್ರಂತಗಳನೇಖೌಸಿಕೊಂಡು ಸಿದ್ಧಶೇಷೆಯಂ ಕೊಂಡು ಬಂದು 
ತಾಯ್ಗಂ ತಂದೆಗಂ ಕೊಟ್ಟು ಪೋಪಾಗಳರಸಂ ಕಿಟಿಯ ಮಗಳಪ್ಪ ಕೃತ್ತಿಕೆಯ ರೂಪುಂ ತೇಜಮುಂ 
ಗಾಡಿಯುಮಂ ಕತಾ ಸಾಮಂತ ಮಹಾ ಸಾಂತರ್ಕ್ಶಳ್ಗಂ ಪರಿಫಾರಕ್ಕಂ ಮಂತ್ರಿವರ್ಗಕ್ಕಂ 
ವೀರಮತಿ ಮಹಾದೇವಿಗಮೆಲ್ಲ ಸಮಯಿಗಳ್ಗಂ ಬಟೌ್‌ಯಟ್ಟಿ ಬರಿಸಿಯರಸನಿಂತೆಂದಂ ಎನ್ನಾಳ್ವ 
ಮಂಡಳಂಗಳೊಳ್‌ ಪುಟ್ವಿದ ಲೇಸಪ್ಪು ವಸ್ತುವಾರ್ಗ್ಗಕ್ಕುಮೆಂದು 
ಬೇಜ್‌ವೇಜ್‌ಯರಸರನನಿಬರುಮಂ ಬೆಸೆಗೊಂಡೊಡವರ್ಗ್ಗಳೆಲ್ಲಮಿಂತೆಂದರ್‌ 


ಆರಾಧನಾ ಕರ್ಣಾಟಟೀಕಾ / ೧೦೫ 


ಒಳ್ಳಿತಪ್ಪಾನೆಯುಂ ಕುದುರೆಯುಂ ಮುತ್ತುಂ ಮಾಣಿಕಮುಂ ಸ್ತ್ರೀರತ್ನಮುಂ 
ಮೊದಲಾಗೊಳ್ಳಿತಪ್ಪೆಗ್ಗಳ ವಸ್ತುವೆಲ್ಲಂ ಪೃಥ್ವಿಯನಾಳ್ಚೊಂಗಕ್ಕುಮೆಂದು ಪೇಟ್ಹೊಡರಸಂ 
ಯಪಷಿಯರುಮಂ ಬೆಸಗೊಂಡೊಡೆ ಖುಷಿಯರೆಂದರ್‌ ಆವುವಸ್ತು ಪೇಟ್‌ಂ ಪೇಟ್ದೊಡೆ ತಕ್ಕುದು 
ತಗದುದುಮನಖಿಯಲಕ್ಕುಮೆಂದೊಡರಸನಿಂತೆದಂ 


ಇವರೆಲ್ಲರ ಪೇಟ್ಲಂತು ಪೇಟ್ಟರಲ್ಲರೊಡಂಬಡುವರಲ್ಲರ್‌ ಬಹು ಪ್ರಳಾಪಿಗಳಿವರಂ 
ಪೊಟಲಿಂದಟ್ಟಿ, ಕಳೆಯಿಮೆಂದಟ್ಟಿ ಕಳೆದುಟೌ್‌ದರೆಲ್ಲರುಮಂ ಬೆಸಗೊಂಡೊಡನಿಬರುಂ 
ಒಡಂಬಟ್ಟೊಳ್ಳಿತ್ತಪ್ಪ ವಸ್ತು ನಿನಗಕ್ಕುಮೆಂದೊಡೆ ಅರಸನೆನಗಕ್ಕುಂ ವಲಮೆಂದು ಮೂಲು 
ಸೂಟ್ವರಂ ಸಾಲ್‌ ನುಡಿದೊಡಂಬಡಿಸಿ ವೀರಮತಿ ಮಹಾದೇವಿಯಂ ಬೇಡಿ ಕೃತ್ತಿಕೆಯಪ್ಪ 
ಕಿಟಿಯ ಮಗಳಂ ಮದುವೆನಿಂದೊಂ ಆ ದಿಸವಮ ವೀರಮತಿ ಮಹಾದೇವಿಯುಂ 


ಬ್ರಹ್ಮಚರ್ಯ ವ್ರತಮಂ ಕೈಕೊಂಡು ನೆಗಟ್ಲಿಳ್‌ 


ಮತ್ತೆ ಕೃತ್ತಿಕೆಗೆ ನವಮಾಸಂ ಗರ್ಭಮಾದಂದು ಸರವಣಮೆಂಬುದ್ಕಾನವನ ದೊಳಗಣ 
ಸರವಣಮೆಂಬ ಬಾವಿಯೊಳ್‌ ಜಲಕ್ರೀಡಯಾಡಲ್‌ ಬಯಕೆಯಾದುದಂದ 
ಸರಂಗಣಿಪಿದೊಡರಸನನುಮತದಿಂ ಜಲಕ್ರೀಡೆಯಾಡಿ ಮಗನಂ ಪೆತ್ತೊಡಾತಂಗೆ ಸ್ವಾಮಿ 
ಕಾರ್ತಿಕನೆಂದು ಪೆಸರನಿಟ್ಟರ್‌ ಮತ್ತಾತನಿಂ ಬಟ್‌ಯಂ ಪೆಣ್‌ಗೂಸುಮಂ ಪೆತ್ತೊಡೆ ಆಕೆಗೆ 
ವೀರಶ್ರೀಯೆಂದು ಪೆಸರನಿಟ್ಟು ಬಳೆದೊಡಾಕೆಯಂ ಕೋಗಳಿಯನಾಳ್ವ ಕ್ರೌಂಚನೆಂಬರಸಂಗೆ 
ಕೊಟ್ಟರ್‌ ಇಂತು ಕಾಲಂ ಸಲೆ ಮತ್ತಿತ್ತ ನಮಿ ಮೊದಲಾಗೊಡೆಯ ತಮ್ಮಂದಿರಪ್ಪ 
ಕುಮಾರರೊಡನೆ ಸ್ವಾಮಿ ಕಾರ್ತಿಕಂ ಬಳೆದು ಪದಿನಾಖು ಮರುಷದ ಪ್ರಾಯಮಾದಂದು 
ಮತ್ತೊಂದು ದಿವಸಮನಿಬರುಂ ಕುಮಾರರ್ಕಳುದ್ಕಾನವನಕ್ಕೆ ವನಕ್ರೀಡೆಯಾಡಲ್‌ 
ಪೋಗಿಯಾಡುತ್ತಿರ್ಪನ್ನೆಗಮೆಲ್ಲಾ ಕುಮಾರರ್ಕ್ಕಳ್ಳಂ ತಾಯ್‌ ತಂದೆಯಜ್ಜರ್ಕಳ ಮನೆಯಿಂದಂ 
ಪೂಸಲುಮುಡಲುಂ ತುಡಲುಂ ಪೂವುಂ ತಂಬುಲಮುಂ ತಿಂಬಡಂಗಳುಂ ಬಂದುವು ಸ್ವಾಮಿ 
ಕಾಂರ್ತಿಕಂಗಾರುಮಟ್ಟದಿರ್ದೊಡೆ ಮನದೊಳ್‌ ಬಳ್ಲಿದೊನಾಗಿ ವನಕ್ರೀಡೆಯನಾಡಿ ಮನೆಗೆ 
ವಂದು ತಾಯನಿಂತೆಂದನ್‌ ಅಬ್ಬಾ ನಿಮ್ಮ ತಂದೆಯಪ್ಪಮ್ಮಜ್ಜನೊಳನೊ ಇಲ್ಲೆಯೊ ಎಂದು 
ಬೆಸಗೊಂಡೊಡೆ ತಾಯ್‌ ಮನದೊಳ್‌ ಬಟ್ಸ್‌ ದೊಳಾಗಿ ಏನಂ ಪೇಟ್ವೆಂ ಮಗನೆ ನಿನಗೆ 
ತಂದೆಯಪ್ಪಾತನೆನಗಂ ತಂದೆಯೆಂದು ಪೇಟ್ಟೊಡದಂ ಕೇಳ್ದು ಅದುವೇ ವೈರಾಗ್ಯ ಕಾರಣಮಾಗಿ 
ಶ್ರೀವರರೆಂಬಾಚಾರ್ಯರ ಪಕ್ಕದೆ ತಪಂ ಬಟ್ಟಾಗಮಂಗಳೆಲ್ಲಮಂ ಕಲ್ಲು ಗುರುಗಳಂ 
' ಬೆಸಗೊಂಡವರನುಮತದಿಂದೇಕ ವಿಹಾರಿಯಾಗಿ ಗ್ರಾಮ ನಗರ ಖೇಡ ಖರ್ವಡ ಮಡಂಬ 
ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ತೆಂಕನಾಡ ಕಿಷ್ಕಿಂದ ಮೆಂಬ 
ಪರ್ವತೆಮನೆಯ್ದಿಯದಜಮೇಲಲೆ ರಾತ್ರಿ ಪ್ರತಿಮಾಯೋಗಂ ಗೆಯ್ದೊರ್‌ ಆ ಇರುಳು ಪಿರಿದೊಂದು 
ಮಳೆಕೊಂಡು ಮೆಯ್ಕ ಮಲಮೆಲ್ಲಮಂ ಕರ್ಚಿ ಕಳೆದು ಪಾಷಾಣಮೆಂಬ ನೀರಂ 
ಮಿಂದವರ್ಗ್ಗಲ್ಲಾ ವ್ಮಾಧಿಯುಂ ಕಿಡುವುವಾದುವಲ್ಲಿಂ ತೊಡಗಿ ದಕ್ಷಿಣಾಪಥದೊಳದು 
ತೀರ್ಥಮಾಯ್ತು. 


೧೦೬ 1 ಆರಾಧನಾ ಕರ್ಣಾಟಟೀಕಾ 


ಮತ್ತೆ ಸ್ವಾಮಿ ಕಾರ್ತಿಕ ರಿಷಿಯುಂ ವಿಹಾರಿಸುತ್ತಂ ಬಂದು ಕೋಗಳಿಯನೆಯ್ದಿಯಲ್ಲಿಯ 
ಬಸದಿಯೊಳ್‌ ಪಂಥಾತಿಚಾರ ನಿಯಮಂಗೆಯ್ದು ದೇವರಂ ಬಂದಿಸಿ ಮದ್ಕಾಹ್ನದಾಗಳ್‌ 
ಚರಿಗೆವೊಕ್ಕು ಚಾತುರ್ವರ್ಣದ ಮನೆಗಳುಮಂ ತೊಟಲುತ್ತುಂ ಬಂದರಮನೆಯಂ ಪೊಕ್ಕಾಗಳಾ 
ಪ್ರಸ್ತಾವದೊಳ್‌ ಕರುಮಾಡದ ಮೇಗಣ ನೆಲೆಯೊಳಿರ್ದ್ದು ವೀರಶ್ರೀ ಮಹಾದೇವಿಯರಸನ 
ತಲೆಯಂ ತನ್ನ ತೊಡೆಯ ಮೇಲಿಟ್ಟಿಗುರಿಸುತ್ತಿರ್ದಾಕೆ ಭಟಾರರ ಬರವಂ 
ಕಂಡಜೌದೆಮ್ಮಣ್ಣಂಗಳಪ್ಪ ಭಟಾರರ್‌ ಚರಿಗೆವಂದಪ್ಪೊರೆಂದು ಮಜಲುಂದಿದರಸನ ತಲೆಯಂ 
ಕೆಳಗೊಂದಾಧಾರಮನಿಟ್ಟು ನಿಖಿಸಲೆಂದು ಕರು ಮಾಡದಿಂದಿಟೌದು ಪರಿತರ್ಪನ್ನೆಗಂ ಭಟಾರರ್‌ 
ವಂದು ಅರಮನೆಯಂಗಳಮಂ ಪೊಕ್ಕು ಮಗುಲ್ಲು ಪೋಗಿ ಬಾಗಿಲ್‌ ಮಾಡಮನೆಯ್ದಿದಾಗಳರಸಿ 
ಪೆಅಗಣಿಂ ಪರಿತಂದು ಒಂದು ಮುಂದೆ ನಿಂದು ಕೈಗಳಂ ಮುಗಿದೆಜಗಿ ನಿಲ್ಕೆ ಭಟಾರಾ ಎಂದು 
ನಿಜ್‌ಸಿದೊಡೆ ಭಟಾರರೆಂದರ್‌ ಅಬ್ಬಾ ಮನೆಯಂ ಪೊಕ್ಕು ಬಂದೊಮಿನ್ನೆಮಗೆ 
ನಿಲಲಾಗದೆಂದೊಡೆ ಅರಸಿಯಿಂತೆಂದಳ್‌ ಭಟಾರಾ ನೀಮೆನಗೆ ದಯೆಗೆಯ್ದ ಮೋಘಂ 
ನೀಲಲ್‌ವೇಖ್ಕುಮೆಂದು ಪೋಗಲೀಯದೆ ಕಾಲಂ ಪಿಡಿದು ತಾಂಗುತ್ತಿರ್ಪನ್ನೆಗಮ್‌ 


ಇತ್ತರಸನೆಟ್ಟತ್ತು ದೆಸೆಗಳಂ ನೋಡಿಯರಸಿಯಂ ಕಾಣದರಸಿಯೆಲ್ಲಿರ್ದೊಳೆಂದು 
ಕೆಲದವರಂ ಬೆಸಗೊಂಡೊಡವರೆಂದರ್‌ ಅರಸಿಯೊರ್ವ ಸವಣಂ ಬಂದೊಡಾತನಂ ಕಂಡು 
ಕರುಮಾಡದಿಂದಿಳಿದು ಪರಿದು ಬಟ್‌ಯಂ ತಗುಲ್ಲು ಬಾಗಿಲ್‌ ಮಾಡದಲ್ಲಿ ಸವಣನೊಡನಾ 
ಪೋರುತ್ತಿರ್ಪ್ಪೊಳ್‌ ನೋಡಿಮೆಂದರಸಂಗೆ ತೋಜ್‌ದೊಡರಸಂ ಕಂಡೆನ್ನನಗಲ್ಲು ನಿಚ್ಚಲೀ 
ಸವಣನಲ್ಲಿಗೆ ಪರಿವಳೆಂದು ಕಿನಿಸಿಂ ಕರುಮಾಡದಿಂದಿಳಿದು ರಿಸಿಯರಿರ್ದ್ದಲ್ಲಿಗೆ ವೋಗಿ 
ಶಕ್ತಿಯೆಂಬಾಯುದಧದಿಂದುರಮನುರ್ಚ್ಚಿ ಪೋಗಿಟ್ಟಿರಸಿಯುಮಂ ತಲೆನವಿರಂ ಪಿಡಿದು 
ದಜದಜನೆಟೆದುಕೊಂಡು ಬಂದಂ 


ಸ್ವಾಮಿ ಕಾರ್ತಿಕ ಯಷಿಯುಂ ಕ್ಷಮೆಯಂ ಭಾವಿಸಿ ನೆತ್ತರೊಕ್ಕು ಬಸವಟೌದು ಬೇಸಗೆಯ 
ಕಡುವಿಸಿಲಿಂದಂ ರುಳದಿಂದಂ ಬೆಂಕಿಯಿಂದಂ ನೀಅಟ್ಕೆಯಧಿಕಮಾಗಿ ತಣ್ಣಿನೊಳ್ಳೊಳ್ಳಿತ್ತು 
ಸಮಾಧಿಯಕ್ಕುಮೆಂದು ಮನದೊಳ್‌ ಬಗೆದಿರ್ದೊನನ್ನೆಗಂ ತಮ್ಮಜ್ಜಿಯಪ್ಪ ವೀರಮತಿ. 
ಮಹಾದೇವಿ ಬ್ರಹ್ಮಚರ್ಯ ವ್ರತಮಂ ಕೊಂಡು ಕಾಲಂ ಗೆಯ್ದು ವ್ಶಂತರ ದೇವತೆಯಾಗಿ 
ಪುಟ್ಟಿದಾಕೆಗಾಸನಕಂಪಮಾಗಿಯಟ್‌ದು ಬಂದು ಭಟಾರಾ ಬೆಸನೇನಿವರೆಲ್ಲರುಮಂ 
ಕೊಂದಪ್ಪನೆಂದೊಡೆ ಭಟಾರರೆಂದರ್‌ ಅಂತೇನುಂ ಬೇಡ ನೀನೆಮ್ಮಂ ತಣ್ಬಿನೆಡೆಗೆ ಕೊಂಡು 
ಪೋಗೆಂದೊಡೆ ದೇವತೆ ನವಿಲ ರೂಪಿನಿಂದೆತ್ತಿಕೊಂಡು ಬೆನ್ನೊಳಿಟ್ಟು ಕೋಗಳಿಯ ಮೂಡಣ 
ದಸಯ ಪರ್ವತದ ಕೊಳದ ತಡಿಯೊಳ್‌ ಲತಾ ಮಂಟಪದೊಳಿರಿಸಿ ಪೋದೊಡೆ ಬೆಟ್ಟದ 
ಮೇಗಣಿಂ ಪಾಯ್ದರ್ಪ ನಿರ್ಥುರ ಸೀಕರಂಗಳಿಂ ಮೆಯ್ಗಾಪ್ಕಾಯನ ಮಾಗಿ ಸಂನ್ಮಸಂನಂಗೆಯ್ದು 
ಶುಭ ಪರಿಣಾಮದಿಂ ಮುಡಿಪಿ ಸರ್ವಾರ್ಥಸಿದ್ದಿಯೊಳ್‌ ಮೂವತ್ತು ಮೂಜು ಸಾಗರೋಪ 
ಮಾಯುಷ್ಯಮನೊಡೆಯೊನಹಮಿಂದ್ರನಾಗಿ ಪುಟ್ಟಿದೊಂ 


ಆರಾಧನಾ ಕರ್ಣಾಟಟೀಕಾ / ೧೦೭ 


ಮತ್ತಿತ್ತ ಭಟಾರರ ತಂಗೆಯಪ್ಪ ವೀರಶ್ರೀಯುಂ ಹಾ ಭಟಾರಾ ಎಂದಿರುಳುಂ ಪಗಲುಂ 
ಪಲವು ದಿವಸಮೊಂದೆ ಪಾಂಗಿನೊಳು ಪ್ರಳಾಪಿಸಿ ದುಃಖಂಗೆಯ್ಕೆ ಅರಸನುಮಾಕೆಗೆ ಕಡು 
ನಲ್ಲನಪ್ಪುದಜ್‌ಂದಾದಮಾನುಂ ಉಬ್ಬೆಗಂ ಬಟ್ಟಿರ್ದ್ದು ಇಂತೆಂದನ್‌ ಆರೋರ್ಬರರಸಿಯಟ್ಕೆಯಂ 
ಮಲ್‌ ಸಿ ದುಃಖಮಂ ಮಚೆಯಿಸುವೊರವರ್ಗ್ಗೊಸಗೆಯಂ ಮಾಡುವೆನೆಂದು ಪೊಟಲೊಳಗೆ 
ಗೋಸಣೆಯಂ ತೊಟಲ್ಹಿದೊಡದಂ ಕೇಳ್ದು ಲೋಗರ್‌ ಪಗರಣಿಗರಾಗಿ ಎನಿತಾನುಂ ತೆಅದ 
ರೂಪುಗಳಂ ಕೈಕೊಂಡು ಮರಮೊಗಂಗಳನಿಟ್ಟು ಬಂದ್ದು ಮುಂದೆ ಆಡಿಯುಂ ಪಾಡಿಯುಂ 
ನಗಿಸಿಯುಮೆಂತುಮಟ್ಸ್‌ ಮಲ್ಲದಿರ್ದೊಡೊರ್ವ್ವಂ ಕರಿಯ ಕಚ್ಚುಟಮನುಟ್ಟು ಮೆಯ್ಕೆಲ್ಲಂ 
ಮಸಿಯಂ ಪೂಸಿ ಬೋಮುದಲೆವೆರಸು ಬಾಯೊಳ್‌ ಕವಡಿಕೆಗಳಂ ಪಲ್ಲಳಂತೆ ಮಾಡಿ ಕುಂಚಮುಂ 
ಗುಂಡಿಗೆಯುಮಂ ಪಿಡಿದು ಬರ್ಪೊನನರಸಂ ಕಂಡಿಂತೆದಂ ಎಲೆಯರಸಿ ನಿನ್ನ ಸಹೋದರಂಗಳಪ್ಪ 
ಭಟಾರರಾ ಬರ್ಪ್ಪೊರೆಯೆಂದು ಪೇಟ್ಲಾಗಳಲ್ಲಿರ್ದರೆಂದೆಟ್ಲು ನೋಡಿ ಕಾಣದಾ ರೂಪಂ ಕಂಡು 
ನಕ್ಕು ದುಃಖಮಂ ಮಣಿ*ದೊಳಾಗಳಾ ನಗಿಸಿದ ಪರಗಣಿಗಂಗೆ ಪಿರಿದು ಕಸವರಮನಿತ್ತೊಂ 
ಅಂದಿಂದಿತ್ತ ಬಾದುಬ್ಬೆಯ ಪರ್ವ್ವಮುಂ ಪರಗಣದಾಟಪಾಟಮುಮಾದುವು ಮತ್ತೆ ಸ್ವಾಮಿ 
ಕಾರ್ತಿಕ ಯಷಿಯರ್‌ ಮುಡಿಪಿದಲ್ಲಿಯವರ ತಂಗೆಯಪ್ಪ ವೀರಶ್ರೀ ಬಸದಿಯಂ ಮಾಡಿದೊಡೆ 
ಅಂದಿಂದಿತ್ತ ಸ್ವಾಮಿಯೆಂಬ ತೀರ್ಥಮಾಯ್ತು 


ಮತ್ತಿತ್ತ ಕೃತ್ತಿಕೆಯೆಂಬ ಪೊಳಲನಾಳ್ವ ಅಗ್ನಿರಾಜನೆಂಬರಸಂ ತನ್ನ ಮಗಳಂ ತಾನೆ 
ಕಂಡು ಮೊಟ್‌ಯಳಿದನಪ್ಪುದಜೌಂದಲ್ಲಿಯ ಜನಮುಂ 


ಶ್ಲೋಕ || ರಾಜ್ಞಿ ಧರ್ಮಿಣಿ ಧರ್ಮಿಷ್ಠ್ಮಾಃ ಪಾಪೇ ಪಾಪಸಮಾಶ್ರಿತಾಃ 
ರಾಜಾನಮನುವರ್ತಂತೇ ಯಥಾ ರಾಜಾ ತಥಾ ಪ್ರಜಾಃ ॥ 
ಎಂದರಸನಂ ಕಂಡು ಮೊಣೆಯಳಿದು ನೆಗಟಲ್‌ ತಗುಳ್ಹೊಡಾ ಪೊಟಲ್ಗೆ 
ಭೋಗಂಕಾರೋಹಣಮೆಂದು ಪೆಸರನಿಟ್ಟರಿದು ಸ್ವಾಮಿ ಕಾರ್ತಿಕ ಯಷಿಯ ಕತೆ 
ಮತ್ತಂ ಪೆಜರುಂ ಪರಮ ಸಹಜ ರತ್ನತ್ರಯಂಗಳನಾರಾಧಿಸುವರ್ಗ್ಗಳ್‌ ಸ್ವಾಮಿ ಕಾರ್ತಿಕ 
ಯಷಿಯಂ ಮನದೂಳ್‌ ಬಗೆದೇಟುಂ ಪುಣ್ಣುಂ ವ್ಯಾಧಿಯುಂ ಪಸಿವುಂ ನೀರಟ್ಮೆ 
ಶೀತವಾತೋಷ್ನಂಗಳುಮಂ ಸೈರಿಸಿ ಸ್ಪರ್ಗಾಪವರ್ಗ್ಗ ಸುಖಂಗಳನೆಯ್ದುಗೆ 


೧೦೮ / ಆರಾಧನಾ ಕರ್ಣಾಟಟೀಕಾ 


೧೨. ಅಭಯ ಘೋಷ ಮುನಿಯ ಕಥೆ 


ಅಭಯಹಷಹೋಪಘುರೆಂಬ ಮುನಿಯ ಕಥೆಯಂ ಪೇಟಕ್ಕಿಂ 


ಗಾಹೆ!! ಕಾಕಂದಿ ಅಭಯಘೋಸೋವಿ ಚಂಡಯಗೇಣ ಛಿಣ್ಣಸವ್ವಂಗೋ 
ತಂ ವ್ಹೇದಣಮಧಿಹಾಸಿಯ ಪಡಿವಣ್ಣೋ ಉತ್ತಮಂ ಅಟ್ಕಂ। 


[ಕಾಕಂದಿ - ಕಾಕಂದಿ ಎಂಬ ಪೊಟಲೊಳ್‌ | ಅಭಯಘೋಸೋವಿ - ಅಭಯ 
ಘೋಷರೆಂಬ ರಿಷಿಯುಂ । ಚಂಡವೇಗೇಣ- ಚಂಡವೇಗನೆಂಬರಸನಿಂದಂ। ಛಿಣ್ಣ ಸವಂಗೊ 
= ಕೊಟೆಯೆಪಟ್ಟೆಲ್ಲಾಮೆಯ್ಕೆನೊಡೆಯನಾಗಿ | ತಂ ವೇದಣಂ = ಆ ವೇದನೆಯಂ | 
ಅಧಿಹಾಸಿಯ = ಲೇಸಾಗಿ ಸೈರಿಸಿ | ಪಡಿವಣ್ಣೋ = ಪೊರ್ದಿದೊಂ | ಉತ್ತಮಂ ಅಟ್ಕಂ ಎ 
ಮಿಕ್ಕ ದರ್ಶನ ಜ್ಞಾನ ಚಾರಿತ್ರಂಗಳರಾಧನೆಯಂ |] 


ಅದೆಂತೆಂದೊಡೆ - 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ ಮಗಧೆಯೆಂಬುದು ನಾಡು ಅಲ್ಲಿ 
ಕಾಕಂದಿಯೆಂಬುದು ಪೊಟಲ್‌ ಅದನಾಳ್ವೊಂ ಅಭಯಘೋಷನೆಂಬರಸನಾತನ ಮಹಾದೇವಿ 
ಅಭಯಮತಿಯೆಂಬಳಂತವರ್ಗ್ಗಳಿಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತುಂ ಕಾಲಂ 
ಸಲೆ ಮತ್ತೂಂದು ದಿವಸಮರಸಂ ಪೊಜಮಟ್ಟು ಪೊಜವೊಟಲ ಶೋಭೆಯಂ ತೊಟಲ್ಲು 
ನೋಡುತ್ತಿರ್ಪ್ವನ್ನೆಗಂ ಒರ್ವ ಮೀಂಗುಲಿಗನೊಂದಾಮೆಯಂ ಬಾಟ್‌ವಾಟ್‌ ನಾಲ್ಕು ಕಾಲಂ 
ಕಟ್ಟಿ ಬಳ್ಳಿಯಂ ಕೊರಲೊಳ್‌ ತಗುಲಟ್ಸ್‌ಯೆಟಲೆ ಪಿಡಿದುಕೊಂಡು ಪೊಲಲ್ಲಿದಿರಂ 
ಬರ್ಪ್ಪೊನನರಸಂ ಕಂಡು ತನ್ನ ಬಿನ್ನಣಮಂ ಮೆಲೆಯಲ್‌ ವೇಡಿ ಗೆಂಟಜ್‌ಂ ಚಕ್ರದಿಂದಂ 
ನಾಲ್ಕು ಕಾಲುಮನೊರ್ಮೊದಲೆ ಪಣಿಯಿಟ್ಟೊಡೆ ಮೀಂಗುಲಿಗಂ ಪ್ರಾಣಮುಳ್ಳಂತಿರೆ ಆಮೆಯಂ 
ತನ್ನ ಮನೆಗೆ ಕೊಂಡು ಪೋದೊಡಾ ಇರುಳೊಳಾಮೆ-ಪಿರಿದು ವೇದನೆಯಿಂದಂ ನಮೆದು 
ಸತ್ತಾ ಪೊಟಲೊಳ್‌ ಅಭಯಘೋಷ ನೃಪತಿಗಮಭಯಮತಿ ಮಹಾದೇವಿಗಂ 
ಚಂಡವೇಗನೆಂಬೊಂ ಮಗನಾಗಿ ಪುಟ್ಟಿದನ್‌ ಅಂತವರ್ಗ್ಗಳಿಷ್ಟ ವಿಷಯ 
ಕಾಮಬಭೋಗಂಗಳನನುಬ'ವಿಸುತ್ತುಂ ಪಲವುಕಾಲಂ ಸಲೆ ಮತ್ತೊಂದು 


J 


ಆರಾಧನಾ ಕರ್ಣಾಟಟೀಕಾ / ೧೦೯ 


ದಿವಸಮುರಸನುಮರಸಿಯುಂ ಕರುಮಾಡದ ಮೇಗಣ ನೆಲೆಯೋಳ್‌ 
ಭೋಗೋಪಭೋಗಸುಖಂಗಳನನುಭವಿಸುತ್ತುಂ ವಿನೋದದಿಂದಿರ್ಪ್ವನ್ನೆಗಂ ಚಂದ್ರಗ್ರಹಣ 
ಮಾದುದನರಸಂ ಕಂಡನಿತ್ಮಮಂ ಭಾವಿಸಿಯದುವೆ ವೈರಾಗ್ಯಕ್ಕೆ ಕಾರಣಮಾಗಿ ಚಂಡವೇಗನೆಂಬ 
ಮಗಂಗೆ ರಾಜ್ಮಪಟ್ಟಂಗಟ್ಟಿ ಬಾಹ್ಮಾಭ್ಕೆಂತರ ಪರಿಗ್ರಹ ಪರಿತ್ಕಾಗಂಗೆಯ್ದು 
ನಂದನರೆಂಬಾಚಾರ್ಯರ ಪಕ್ಕದೆ ತಪಂ ಬಟ್ಟು ಪನ್ನೆರಡು ವರ್ಷಮವರೊಡನಿರ್ದ್ದೆಲ್ಲಾ 
ಓದುಗಳಂ ಕಲ್ತು ಗುರುಗಳಂ ಬೆಸಗೊಂಡವರನುಮತದಿಂದೇಕವಿಹಾರಿಯಾಗಿ ಗ್ರಾಮ ನಗರ 
ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಬರ್ಪೊರ್‌ ತಮ್ಮ 
ಮುನ್ನಿನ ಕಾಕಂಬಿ ಎಂಬ ಪೊಟಲ್ಲೆ ವಂದುದ್ಕಾನವನದೊಳ್‌ ವೀರಾಸನಮಿರ್ದೊರನ್ನೆಗಂ 
ಮುನ್ನಿನಾಮೆಯಪ್ಪ ಜೀವನವರ ಮಗನಪ್ಪ ಚಂಡವೇಗಂ ಕರುಮಾಡದ ಮೇಗಣ ನೆಲೆದೊಳಿರ್ದ್ದು 
ನೋಂಟಕ್ಕೆ ಗೆಂಟು ಪೋಗೆ ಚಕ್ರಮನಿಟ್ಟೊಡಾ ಚಕ್ರಂ ಬಂದು ರಿಷಿಯರೆರಡುಂ ಕೈಯುಂ 
ಕಾಲುಮಂ ಮೊಕ್ಕನೆವೋಗೆ ಕೊಂಡೊಡೆ ಚತುರ್ವಿಧಮಪ್ಪಾಹಾರಕ್ಕಂ ಶರೀರಕ್ಕಂ ಜಾವಜ್ನೀವಂ 
ನಿವೃತ್ತಿಗೆಯ್ದು ವೇದನೆಯಂ ಸೈರಿಸಿ ಶುಭ ಪರಿಣಾಮದಿಂದಂ ರತ್ನತ್ರಯಮಂ ಸಾಧಿಸಿ 
ಪದಿನಾಲ್ಕನೆಯ ಪ್ರಾಣತಮೆಂಬ ಕಲ್ಪದೂಳ್‌ ಇರ್ಪ್ಸ್ಪತ್ತು 
ಸಾಗರೋಪಮಾಯುಷ್ಯಮನೊಡೆಯನಿಂದ್ರನಾಗಿ ಪುಟ್ಟಿದೊಂ 


ಮತ್ತೆ ಪಜರುಮಾರಾಧಕರುಂ ರತ್ನತ್ರಯಮನಾರಾಧಿಸುತ್ತಿರ್ದ್ದ ಭವ್ಮರ್ಕಳ್‌ ಅಭಯ 
ಘೋಷ ಭಟಾರರಂ ಮನದೆ ಬಗೆದು ಪಸಿವುಂ ತೃಷಿಯುಮೇಟುಂ ಬೇನೆಯುಂ ವ್ಯಾಧಿಯುಂ 
ಶೀತ ವಾತೋಷ್ಠಂಗಳುಮೆಂದಿವು ಮೊದಲಾಗೊಡೆಯ ದುಃಖಂಗಳಂ ಸೈರಿಸಿ ಪರಮ ಶುದ್ದ 
ಸಹಜ ದರ್ಶನ ಜ್ಞಾನಚರಿತ್ರಂಗಳಂ ಸಾಧಿಸಿ ಸ್ಪರ್ಗಾಪವರ್ಗ ಸುಖಂಗಳನೆಯ್ದುಗೆ 


೧೧೦ 1 ಆರಾಧನಾ ಕರ್ಣಾಟಟೀಕಾ 


೧೩. ವಿದ್ಯುಚ್ಟೋರನೆಂಬ ರಿಸಿಯ ಕತೆ 


ವಿದ್ಯುಚ್ಚೋರನೆಂಬ ರಿಷಿಯ ಕಥೆಯಂ ಹೇಟ್‌ಂ 


ಗಾಹೆ॥. ದಂಸೇಹಿಯ ಮಸಕೇಹಿಯ ಖಜ್ಜಂತೋ ವೇದಣಂ ಪರಮಘೋರಂ 
ವಿಜ್ಜುಚ್ಟೋರೋ ಅಧಿಹಾಸಿಯ ಪಡಿವಣ್ಣೋ ಉತ್ತಮಂ ಆಟ್ಕಂ 


[ದಂಸೇಹಿಯ = ಚಿಕ್ಕುಟುಗಳಿಂದಂ । ಮಸಕೇಹಿಯ  ಗುಂಗುಖುಗಳಿಂದಂ | 
ಖಜ್ಜಂತೊ = ತಿನೆಪಡುತಿರ್ದೊನಾಗಿ | ವೇದಣಂ ಇ ವೇದನೆಯಂ | ಪರಮಘೋರಂ - 
ಆದಮಾನು ಕಡಿದಪ್ಪುದಂ! ವಿಜ್ಜುಚ್ಟೋರೋ ಇವಿದ್ಕುಚ್ಚೋರನೆಂಬ ರಿಷಿ! ಅಧಿಹಾಸಿಯ 
=ಲೇಸಾಗಿ ಸೈರಿಸಿ | ಪಡಿವಣ್ಣೋ -ಪೊರ್ದಿದೊಂ । ಉತ್ತಮಂ ಅಟ್ಕಂ - ಮಿಕ್ಕದರ್ಶನ 
ಜ್ಞಾನ ಚಾರಿತ್ರಂಗಳಾರಾಧನೆಯಂ] ೨.6 


ವ ಅಂದೆಂತಂದೊಡೆ 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ 'ವಿದೇಹಮೆಂಬುದು ನಾಡು ಅಲ್ಲಿ 
ಮಿಥಿಲೆಯೆಂಬುದು ಪೊಟಲ್‌ ಅದನಾಳ್ವೊಂ ಪದ್ಮರಥನೆಂಬೊನರಸನ ಸಂತತಿಯಿಂ ಬಂದ 
ವಾಮರಥನೆಂಬೊನರಸನಾತನ ಮಹಾದೇವಿ ಬಂಧುಮತಿಯೆಂಬೊಳಂತವರ್ಗ್ಗಳಿಷ್ಟ ವಿಷಯ 
ಕಾಮಭೋಗಂಗಳನನುಭವಿಸುತ್ತಂ ಪಲವು ಕಾಲಂ ಸಲೆ ಮತ್ತಾ ಪೊಟಲೊಟ್‌ 
ಯಮದಂಡನೆಬೊಂ ತಳಾಅಂ ಮತ್ತಲ್ಲಿರ್ಪೊಂ ವಿದ್ಕುಚ್ಚೋರನೆಂಬೊಂ ಕಳ್ಳನಾತಂ ಜೃಂಭಿನಿ 
ಸ್ಮಂಭಿನಿ ಮೋಹಿನಿ ಸರ್ಷಪಿ ತಾಳೋದ್ಭಾಟಿನಿ ವಿದ್ಯಾಮಂತ್ರ ಚೂರ್ಣಯೋಗ 
ಘಟಿಕಾಂಜನಮೆಂದಿವು ಮೊದಲಾಗೊಡೆಯ ತಸ್ಕರ ಶಾಸ್ತ್ರಂಗಳೊಳಾದಮಾನುಂ ಕುಶಲನಂತಪ್ಪ 
ಕಳ್ಳಂ ಪೊಟಲ ಕಸವರಂಗಳನಿರುಳ್‌ ಕಳ್ಳು ಪೊಟಲ್ಲೆ ನಾಡೆಯಂತರದೊಳೊಂದು 
ಪರ್ವತಮುಂಟಲ್ಲಿ ಪಿರಿದೊಂದು ಗುಹೆಯುಂಟದಜಸೊಳಗೆ ಕಳ್ಹ ಕಸವರಂಗಳೆಲ್ಲಮಂ 
ಪೂಲ್‌ೌ್‌ಟ್ಟು ಗುಹೆಯ ಬಾಗಿಲಂ ಪಿರಿದೊಂದು ಸಿಲೆಯಂ ತಂದಿಟ್ಟು ಮುಚ್ಚಿ ಬಂದು ಪಗಲೆಲ್ಲಂ 
ಪಾಟ್ಟೇಗುಲಬೊಳಂಜನಮೆಚ್ಚ ತಾಂ ತೊನ್ನನಾಗಿ ಮುರುಂಟಿದ ಕೈಯುಂ ಕಾಲುಂ ಬೆರಸು 
ಮೂಗೊಳಗರ್ದು ರಸಿಗೆ ಸುರಿಯೆ ನೊಟವುಗಳ್ಳುಸುಖೌಕೊಂಡು ತಿನೆ ದೇಸಿಗನಾಗಿ ಲೋಗರ 
ಮನಗಳೊಳ್‌ ಭೈಕ್ಸಮುಂ ಬೇಡಿ ಮನೆಮನೆಯಂ ತೊಟಲ್ಲು ತನ್ನ 
ತೊನ್ನುಗೊಂಡಿರ್ಪುದನಟ್‌ಪುತ್ತುಮಿಂತು ಪಗಲೆಲ್ಲಮಿರ್ದಿರುಳಪ್ಪಾಗಳ್‌ ದಿವ್ಯಮಪ್ಪ ತನ್ನ 


ಆರಾಧನಾ ಕರ್ಣಾಟಟೀಕಾ / ೧೧೧ 
ಸ್ವಾಭಾವಿಕಮಪ್ಪ ಮುನ್ನಿನ ರೂಪಂ ಕೈಕೊಂಡು ಪುಟ್ಟಿಗೆಯನುಟ್ಟು ಮೆಯ್ಕಂ ಪೂಸಿ ಪೂವಂ 
ಮುಡಿದು ಕರ್ಪೂರಸಂಮಿಶ್ರೀತಮಪ್ಪ ತಂಬುಲಂದಿನುತ್ತುಂ ಸೂಳೆಗೇಣ್‌ೌಗಳಂ ತೊಟಲ್ಲು ತನ್ನಂ 
ಮೆಜೆಯುತ್ತಂ ಬೋಗೋಪಬೋಗಂಗಳ್ಲ ಸವರಮಂ 
ಕೊಟ್ಟನುಭವಿಸುತ್ತಮಾರುಮಲ್‌ಯಂತಿರ್ದು ಬಚ್ಚರ ದೂಸಿಗರ ನಿಯೋಗಿಗಳಗ್ಗ ಳಮಪ್ಪ 
ಸೂಳೆಯರ ಸಾಮಂತರ ಕಸವರಂಗಳೆಲ್ಲಮಂ ಕಳ್ಣು ಮತ್ತೊಂದು ದಿವಸಂ 
ಪದ್ಮರಥಂಗೊಸೆದಚ್ಕುತೇಂದ್ರನಟ್ಟಿದ ದಿವ್ಯಮಪ್ಪ ಸರ್ವ್ವರುಜಾಪಹಾರಮೆಂಬ ಹಾರಂ 
ಸಂತತಿಯಿಂ ವಾಮರಥಂಗೆ ಬಂದುದಂ ವಾಮರಥಂ ಕರುಮಾಡದೇಟನೆಯ ನೆಲೆಯೊಳ್‌ 
ತನ್ನ ಲುಂದುವೋವರಿಗೆಯ ಪುಡುಕೆಯೊಳಿಟ್ಟೆಲ್ಲಾ ಕಾಲಮುಂ ಗಂಧ' ಪುಷ್ಪ ದೀಪ 
ಧೂಪಾಕ್ಸತಂಗಳಿಂದರ್ಚ್ನಿಸುತ್ತುಂ ಪೊಡೆವಡುತ್ತಿರ್ಕ್ಕಮಂತಪ್ಪ ಹಾರಮಂ 
ವಿದ್ಕುಚ್ಛ್ಚೋರನಂಜನಮಂ ಕಣ್ಣೊಳೆಚ್ಚಿ ಯಾರುಂ ತನ್ನಂ ಕಾಣದಂತಾಗಿರೆ ಅರಮನೆಯಂ 
ಪೊಕ್ಕು ಅರಸನ ಮಜಲುಂದುವೋವರಿಯಂ ಪೊಕ್ಕು ತಲೆದೆಸೆಸೊಳರ್ಚ್ಮಿಸಿರ್ದ್ದ ಪುಡುಕೆಯಂ 
ತೆಣ್‌ದು ಹಾರಮಂ ಕೊಂಡರಮನೆಯಿಂ ಪೊಜಿಮಟ್ಟು, ಪೋಗಿ ಪೊಅವೊಟಲ ಗುಹೆಯೊಳ್‌ 
ಪೂಟ್‌ ಟ್ಟು ಪೊಟಲ್ಲೆ ವಂದು ಮುನ್ನಿನಂತೆ ತೊನ್ನರೂಪಂ ಕೈಗೊಂಡಿರ್ದ್ವಂ ಮತ್ತಿತ್ತಲರಸಂ 
ನೇಸರ್ಮೂಡೆ ಹಾರಮಂ ಕಾಣದೆ ಆಸ್ಥಾನ ಮಂಟಪದೊಳ್‌ ಸಿಂಹಾಸನ ಮಸ್ತಕಸ್ಜಿತನಾಗಿರ್ದ್ದು 
ತಳಾರನಪ್ಪ ಯಮದಂಡಂಗೆ ಬಳಿಯನಟ್ಟಿ ಬರಿಸಿ ಇಂತೆಂದನ್‌ 


ಎಲವೋ ಯಮದಂಡಾ ಪೊಟಲ ಪಾರ್ವರ ಪರದರ ಸೂಳೆಯರ ಒಕ್ಕಲು ಮಕ್ಕಳ 
ಕಸವರಮೆಲ್ಲಮಂ ಕಳೊಡಮಾರಯ್ಯದೆ ಕೆಮ್ಮಗಿರ್ಪೆಯಲ್ಲದೆಯುವೆಮ್ಮ ಸೆಜ್ಜೆವೋವರಿಯಂ 
ಕಳ್ಳಂ ಪೊಕ್ಕು ಪುಡುಕೆಯಂ ತೆಜೆದಿಂದ್ರನಿತ್ತ ಕುಲಧನಮಪ್ಪ ಹಾರಮಂ ಕೊಂಡು ಪೋದಂ 
ಬೇಗಂ ಕಳ್ಳನನಾರಯ್ದು ಹಾರಮಂ ಕೊಂಡು ಬಾ ಅಲ್ಲದಾಗಳ್‌ ಕಳ್ಳಂಗೆ ತಕ್ಕ ನಿಗ್ರಹಮಂ 
ನಿನಗೆ ಮಾಡಿದಪ್ಪೆನೆಂದೊಡೆ ತಳಾರನೆಂದಂ ದೇವಾ ಏಟು ದಿವಸಮೆನಗೆಡೆಯನೀವುದೇಟುಿ 
ದಿವಸದೊಳಗೆ ಕಳ್ಳನ ನಾರಯ್ಯಲಾಜದಾದಳ್‌ ದೇವರೆನ್ನಂ 
ಮೆಚ್ಚುಕೆಯ್ತುದೆಂದೊಡರಸನಂತೆಗೆಯ್ಕೊಂದೆಡೆ ಅರಮನೆಯಿಂದಂ ಪೂಜಮಟ್ಟು ಪೊಟಿಲೊಳಂ 
ಸೂಳೆಗೇಟ್‌ಗಳೊಳಮಂಗಡಿಗಳೊಳಂ ಬಸದಿಗಳೂಳಂ ವಿಹಾರಂಗಳೊಳಂ ಕೇರಿಗಳೊಳಂ 
ಆರಮೆಗಳೊಳಂ ಪೊಅವೊಟಲೊಳಂ ಕೆಲದ ಪೊಟಲ್ಲಳೊಳಂ ಆಜುಂ ದಿವಸಂ 
ನಿರಂತರಮಾರಯ್ದೆಲ್ಲಿಯುಂ ಕಾಣದೇಟನೆಯ ದಿವಸದಂದು ಪಾಳ್ಪೇಗುಲದೊಳಿದ್ದು ತೊನ್ನಂ 
ಪೋಪಾಗಳಳಿಯುವಳ್ಳಮಂ ಕಂಡದಂ ವಿದ್ಕಾಧರ ಕರಣದಿಂ ಲಂಘಿಸಿ ಪೋಪುದಂ ಯಮದಂಡಂ 
ಗಂಟಊೊಳಿರ್ದ್ದು ಕಂಡಿವನೆ ಕಳ್ಳನೆಂದು ನಿಶ್ಚಯಿಸಿ ಪಿಡಿದರಮನೆಗೆ ಪುಯ್ಕಲಿಡೆಯಿಡೆ ಕೊಂಡು 
ಪೋಗಿಯರಸಂಗೆ ಕಳ್ಳನಂ ತಂದೆನೆಂದು ತೋಜ್‌ ಈತಂ ಕಳ್ಳನೆಂದು ಅರಸಂಗೆ ವೇಖ್ಲೊಡೆ 
ತೊನ್ನನಿಂತೆಂದಂ 


ದೇವಾ ನಾಂ ಕಳ್ಳನಲ್ಲದುದಕ್ಕೆ ಪೊಟಲೆಲ್ಲಮಟ್‌ಗುಂ ಕಳ್ಳನನಾರಯ್ಮಲಾಣಜದೆ ತನ್ನ 
ಸಾವಿಂಗಂಜಿ ಎನ್ನಂ ಬಡವನ ದೇಸಿಗನಂ ಪೊಳಲೊಳ್‌ ಬೈಕಂದಿರಿದುಂಡು ಬಾಟ್ವಿನಂ 


೧೧೨ / ಆರಾಧನಾ ಕರ್ಣಾಟಟೀಕಾ 


ಪಿಡಿಕುಕೊಂಡು ಬಂದು ಕೊಲಿಸಿದಪ್ಪನೆಂದೊಡೆ ತಳಾಅಂ೦ ಕಳ್ಳರನಾರಯ್ದ ಶಾಸ್ತ್ರಂ 
ಗಳೊಳಾದಮಾನುಂ ಕುಶಲನಪ್ಪುದಜ್‌ಂದರಸಂಗಿಂತೆಂದನ್‌ 


ಈತಂ ತನ್ನ ರೂಪುಗಳದಿರುಳ್‌ ಪೊಟಲೆಲ್ಲಮಂ ಕಳ್ಳು ದೆವಸಕ್ಕೀ ಪಾಂಗಿನೊಳ್‌ 
ತೊನ್ನನಾಗಿರ್ಪೊಂ ನೀಮುಂ ನಂಬದಾಗಳ್‌ ಪ್ರತ್ಮಯಮಂ ಮಾಡಿ ತೋರ್ಪೆನೆಂದಾಗಳ್‌ 
ಪ್ರತಿಘಟಿಕಾಂಜನಂಗಳಂ ತೊನ್ನನ ಕಣ್ಣಿನೊಳೆಚ್ಚಿದೊಡೆ ದಿವ್ಯಮಪ್ಪ ತನ್ನ ಮುನ್ನಿನ ರೂಪಾಗೆ 
ಇಂತೆಂದಂ ಈತಂ ಘುಟಿಕಾಂಜನ ಕುಹಕಂ ಇಂದ್ರಜಾಲಂಗಳಂ ಬಲ್ಲೊನಪ್ಪುದಖೌಂದೆಲ್ಲಾ 
ರೂಪುಗಳಂ ಮಾಡಲ್‌ ಬಲ್ಲೊನೆಂದೊಡೆ ತಳಾಅನೆಂದಂ ಪೆಅರ್ಗ್ಗೆ ಮಾಡೀ ಪ್ರತ್ಮಯಮಂ 
ತೋರ್ಪೈನೆಂದರಸನನುಮತದಿಂದರಸಿಯರ ಸೂಳೆಯರ ಕಣ್ಣಳೊಳ್‌ 
ಘುಟಿಕಾಂಜನಂಗಳನೆಚ್ಚಿದೊಡನಿಬರುಂ ತೊನ್ನೆಯರಾಗಿರ್ಪ್ರೃನ್ನೆಗಂ ಮತ್ತಂ ಬಲಕ್ಕೆ 
ಪ್ರತಿಘುಟಿಕಾಂಜನಂಗಳನೆಚ್ಚಿದೊಡೆ ಸ್ವಾಭಾವಿಕಮಪ್ಪ ತಮ್ಮ ಮುನ್ನಿನ ರೂಪುಗಳಂ 
ಕೈಕೊಂಡಿರ್ದೊರಾಗಳರಸಂಗೆ ನಂಬುಗೆಯಾಗೆ ನೆಟ್ಟನಿವಂ ಕಳ್ಳನಪ್ಪೊನೀತನಂ ದಂಡಿಸೆಂದು 
ಯಮದಂಡಂಗೆ ಬೆಸವೇಖ್ಹೊಡಾತನಂತೆಗೆಯ್ವೆನೆಂದಾತನಂ ತನ್ನ ಮನೆಗೊಡುಗೊಂಡು ಪೋಗಿ 
ಮಾಘ ಮಾಸದಿರುಳ್‌ ಕಡುಸೀತದೊಳ್‌ ಘೋರಮಪ್ಪ ಮೂವತ್ತೆರಟ್‌ ದಂಡಣೆಗಳಿಂದಂ 
ನೀಡುಂ ಕಳ್ಳನಂ ದಂಡಿಸೆಯನಿತುಮಂ ಬಾಟ್‌ ವಾಟ್‌ ಅವಯವವದೆ ಸೈರಿಸಿಯುಂ ಕಳ್ಳನಲ್ಲಂ 
ಅಯ್ಕೋ ಬಲ್ಲಾಳ್ತನದಿಂದೆನ್ನಂ ತಳಾಜಂ ಕೊಂದಪ್ಪನೆಂದಳಖೌ ಪುಯ್ಕಲಿಡೆ ತಳಾಅಂಗೆ 
ಕಳ್ಳನೀತನಲ್ಲೆಂಬುದೂಂದು ನಂಬುಗೆಯಾಗಿ ನೇಸಜ್‌ ಮೂಡೆಯರಮನೆಗೆ 
ಪೋಗಿಯರಸಂಗಿಂತೆಂದುಂ ಬಿನ್ನಪಂ ಗೆಯ್ದಂ 


ದೇವಾ ಮೂವತ್ತೆರಟ್‌ ಘೋರಮಪ್ಪ .ದಂಡಣೆಗಳಿದಂ ಕಳ್ಳನಂ ದಂಡಿಸಿ 
ನೋಡಿದೆನಾತನಮೋಘಂ ಕಳ್ಳನಲ್ಲೆನ್ನಂ ದೇವರ್‌ ಮೆಚ್ಚುಕೆಯ್ಬುದೆಂದೊಡರಸಂ ಶ್ಮಶಾನದ 
ಸೂಲದೊಳ್‌ ಯಮದಂಡನನಿಕ್ಕಿಮೆಂದಾಳ್ಗಳ್ಗೆ ಬೆಸವೇಟಿಕ್ದೊಡವರುಮಾತನಂ 
ಶ್ಲ ಶಾನಕ್ಕೆಟ್‌ದುಕೊಂಡು ಪೋಗಿ ದರ್ಕೈಂ ಬಸಿದು ಸೂಲದೊಳಿಕ್ಕುವಾಗಳವರೊಡವೋಗಿ 
ತೂನ್ನಂ ರೂಪಪರಾವರ್ಶನಂ ಗೆಯ್ದು ತನ್ನ ಸ್ವಾಭಾವಿಕಮಪ್ಪ ವಿದ್ಕುಚ್ಚೋರನಪ್ಪ ದಿವ್ಕರೂಪಂ 
ಕೈಕೊಂಡು ಸೂಲದೊಳಿಕ್ಕಲೀಯದೆ ಅಡ್ಡಮಾಗಿರ್ದ್ದರಸನ ಕಾಪಿನವರನೆಂದನ್‌ ಎಲೆ 
ಅಣ್ಣಗಳಿರಾ ನೀಮೀತನಂ ಕೊಂದಿರಿ ಈತನುಂ ಸೂಲದೊಳಿಕ್ಕೆ ಪಟ್ಟನಾಗಿ ಸತ್ತಪನೆಂದವರೊಳ್‌ 
ನುಡಿದು ತಳಾಅನನಿಂತೆಂದನ್‌ ಎಲೆ ಗಳಾ ಯಮದಂಡಾ ನೀನುಮಾನುಂ 
ಕಿಲಯಂದೊರ್ವ್ವರೆಯುಪಾಧ್ಕಾಯರ ಪಕ್ಕದೊಳ್‌ ಓದುವಂದು ನಂದನವನದೊಳಗೆ ನೀನೆನ್ನ 
ಪೂಣ್ಣ ಪ್ರತಿಬ್ದೆಯಂ ನೆನೆದಾ ಒಂದುಂ ದೋಷಮಿಲ್ಲದೆ ನಿನ್ನಂ ಕೊಲಿಸಿದೆನೊ ಕೊಲಿಸೆನೊ 
ಪೂಣ್ಣಪ್ರತಿಜ್ಞೆಯಂ ನೆನೆವೆಯೊ ನೆನೆಯೆಯೊ ಎನೆ ಯಮದಂಡನೊಳ್ಳಿತ್ತಾಗಿ ನೆನೆದೆನೆಂದೊಡೆ 
ವಿದ್ಕುಚ್ಚೋರಕನಿಂತೆಂದಂ ಮತ್ತೀಗಳ್‌ ನೀನೇನ್‌ ಸತ್ತೆಯೊ ಸಾಯೆಯೊ ಮತ್ತೇನೊ 
ಎಂದಾಗಳ್‌ ಯಮದಂಡನಂದಂ ದೇವಾ ನೀಂ ಗೆಲ್ಲೆಯಾಂ ಸೋಲ್ತೆನುಂ ಸತ್ತೆನುಮೆಂದಿರ್ವ್ವರ 


ಆರಾಧನಾ ಕರ್ಣಾಟಟೀಕಾ / ೧೧೩ 


ಪದಿರಿನಿಂ ನುಡಿದ ಸೂಟ್ಮಾತುಗಳಂ ಕಾಪಿನವರುಂ ಪೊಟಲ ಜನಮುಂ ಕೇಳ್ದು ಚೋದ್ಕಂಬಟ್ಟು 
ಬೆಜಗಾಗಿರ್ದೊಡೆ ವಿದ್ಕುಚ್ಚೋರಂ ಕಾಪಿನವರನಿಂತೆದನಿನ್ನಮೀತನುಮನಮರಸನಲ್ಲಿಗೆ ಕೊಂಡು 
ಪೋಗಿಯರಸನ ಮುಂದೀತಂಗಮೆನಗಂ ಮಾತುಂಟಲ್ಲಿ”ನುಡಿದ ಬಟೌಕ್ಕಂ ಅರಸನೀತನಂ 
ಮೆಚ್ಚುಕೆಯ್ಗೆಯೆಂತುಂ ಕೊಲವೇಟ್ಸ್ಲೋೊಡಂ ಮೂಜು ಸೂಟ್‌ ಬೆಸಗೊಂಡೊಡಲ್ಲದೆ 
ಕೊಲಲಾಗದೆಂದು ನೀತಿ ಶಾಸ್ತ್ರದೊಳ್‌ ಪೇಟ್ದುದಖಿಂದೆಮ್ಮಿರ್ವರುಮನರಮನೆಗೆ ಕೊಂಡು 
ಪೋಗಿಯರಸಂಗೆ ತೋಟ್‌ಮೆಂದೊಡಾ ಕಾಪಿನವರೀರ್ವ್ವರುಮನರಸನಲ್ಲಿಗೆ ಕೊಂಡು ಪೋಗಿ 
ಇಂತೆಂದು ಬಿನ್ನಪಂಗೆಯ್ದರ್‌ 


ದೇವಾ ಈತಂ ಯಮದಂಡನಂ ಕೊಲಲೀಯದೆ ಬಾರಿಸಿದನೆಂದು ವಿದ್ಕುಚ್ಟೋರನಂ 
ತೋಟ್‌ ನುಡಿದೊಡರಸನೇಕೆ ನೀಂ ಬಾರಿಸಿದೆಯೆಂದು ಬೆಸಗೊಂಡೊಡೆ ವಿದ್ಕುಚ್ಚೋರನೆಂದಂ 
ಯಮದಂಡಂಗೇನುಂ ಪೊಲ್ಲಮೆಯುಂ ದೋಸಮುಮಿಲ್ಲ ನಿಮ್ಮ ದೇವತಾರಕ್ಷಿತಮಪ್ಪ 
ಸರ್ವ್ವರುಜಾಪಹಾರಮೆಂದು ಮೊದಲಾಗಿ ಪೊಟಲ ಕಸವರಮನಿರುಳೀ ರೂಪಿನೊಳ್‌ ಕಳ್ಳು 
ಪಗಲೆಲ್ಲಂ ತೊನ್ನನಾಗಿ ಪಾಟ್ಸೇಗುಲದೊಳಿರ್ಪೆನದಣಿಂದೆನ್ನಂ ಕೊಲ್ಲಿಮೀತಂಗೇನುಂ 
ದೋಷಮಿಲ್ಲೆಂದೊಡರಸನೆಂದನಾ ಕಳ ಕಸವರಮೆಲ್ಲಮನೇಗೆಯ್ತೆಯೆಂದು 
ಬೆಸಗೊಂಡೊಡನಿತುಮಿರ್ದ್ದುದಮುಣಟು ಸಾಸಿರ ದೀನಾರಮೆನ್ನ ಸೂಳೆಗೆ 
ಬಿಯಮಾದುವುಳಿದುವೆಲ್ಲಂ ವಣ್ಣವಳಿಯದಿರ್ದ್ದುವೆಂದೊಡರಸಂ ವಿದ್ಕುಚ್ಚೋರನಂ ಹಾರಮಂ 
ಕೊಂಡು ಬಾ ಪೊಟಲವರ ಕಸವರಮಂ ಮಡಗಿದೆಡೆಯಂ ತೋಉೆಂದೊಡಾತನೊಡನೆ ಪೊಟಲ 
ಜನಮುಮನಟ್ಟೆ ಕಾಪುವೆರಸು ಪೋಗಿ ಪೊಟಲ್ಲೆ ನಾಡೆಯಂತರದೊಳ್‌ ಪಿರಿದೊಂದು 
'ಪರ್ವತಮುಂಟಲ್ಲಿಯೊಂದು ವಿಸ್ಕೀರ್ಣ ಗುಹೆಯುಂಟದಳ ಬಾಗಿಲಂ ಮುಚ್ಚಿರ್ದ ಪಿರಿಯ 
ಸಿಲೆಯಂ ಕಳೆದದಯೊಳಗೆ ಪೊಕ್ಕು ಹಾರಮಂ ಕೊಂಡು ಪೊಟಲ ಜನಮೆಲ್ಲನೆಂದಂ ನಿಮ್ಮ 
ನಿಮ್ಮ ಕಸವರಮಪ್ಪುದನಾರಯ್ದುಪಲ್ಲಟಿಸಲೀಯದೆ ನೋಡಿಕೊಳ್ಳಿಯೆಂದು 
ತೋಣಿದೊಡವರುಂ ತಂತಮ್ಮ ಕಸವರಮೆಲ್ಲಮನಾಯ್ದು ಕೊಂಡರ್‌ ಮತ್ತೆ ವಿದ್ಯುಚ್ಚೋರನುಂ 
ಹಾರಮಂ ಕೊಂಡು ಪೋಗಿ ಅರಸಂಗೊಪ್ಪಿಸಿದೊಡರಸನಿಂತೆಂದು ವಿದ್ಕುಚ್ಟೋರನಂ ಬೆಸಗೊಂಡಂ 
ಮಾಘಮಾಸದಿರುಳೀ ಸೀತದೊಳ್‌ ನಾಲ್ಕು ಜಾವಮುಂ ಮೂವತ್ತರಡುಂ ಘೋರಮಪ್ಪ 
ದಂಡನೆಯನೆಂತು ಸೈರಿಸಿದೆಯೆಂದೊಡಾತನಿಂತೆದಂರಸಂಗೆ ಪೇಟ್ಲುಂ ದೇವಾ ಒಂದು ದಿವಸಂ 
ಸಹಸ್ರಕೂಟ ಚೈತ್ಕಾಲಯಕ್ಕೆ ಕಿಲ್‌ಿಯಂದೆನ್ನನೋದಿಸುವೋಜರುಮಾನುಂ ಪೋಗಿಯೋಜಂ 
ದೇವರಂ ಬಂದಿಸುವನ್ನೆಗಂ ಚರಿತೆ ಪುರಾಣಂಗಳಂ ವಕ್ತಾಣಿಸುತ್ತಿರ್ದ್ದ 
ಶಿವಗುಪ್ತರೆಂಬಾಚಾರ್ಯರ ಪಕ್ಕದೆ ಕುಳ್ಳಿರ್ದು ಕೇಳುತ್ತಿರ್ಪನ್ನೆಗಂ ನರಕವ್ಮಾವರ್ಣನೆಯನಾ 
ಭಟಾರಿರಂತೆಂದು ಪೇಟ್ದುದಂ ಕೇಳ್ಬೆಂ ಬ್ರತ ಶೀಲ ಗುಣಂಗಳಿಲ್ಲದರ್ಜೀವಂಗಳಂ ಕೊಲ್ವರುಂ 
ಬೇಂಟೆಯಾಡುವರುಂ ರಾಗ ದ್ವೇಷ ಲೋಭಂ ಕಾರಣಾಗಿ ಪುಸಿ ನುಡಿದು ಜೀವಂಗಳ್ಗೆ 
ಸಂತಾಪಮಂ ವಧೆಯುಮಂ ಮಾಡಿಸುವರುಮಾಜಡಿಗೊಳ್ತರುಂ ಕಳ್ಳರುಂ ಪೆಜರ ಪೆಂಡಿರೊಳ್‌ 


೧೧೪ / ಆರಾಧನಾ ಕರ್ಣಾಟಟೀಕಾ 


ಮಟ್‌ವಾಟ್ವರುಂ ಅಪರಿಮಿತ ಪರಿಗ್ರಹಮಂ ನೆರಪುವರುಂ ಮತ್ತಂ ಮಧು ಮದ್ಕ -ಮಾಂಸಗಳಂ 
ಐದು ಪಾಲ್ಮರದ ಪಣ್ಣ ಳುಮಾಳಂಬೆಯುಂ ಜೇನ್ನೆಯ್ಕುಂ ಸಳಂಬಿನ ಪೂವುಮೆಂದಿವಂ 
ಸೇವಿಸುವರುಂ ಮತ್ತಮಗಮ್ಮಾಗಮನಮಂ ಅಪೇಯಾಪೇಯ ಭಕ್ಷ್ಮಾಭಕ್ಮಮೆಂಬಿವಖಕೊಳ್‌ 
ನೆಗಟ್ಟರು: ಪಂಚ ಮಹಾಪಾತಕಂಗಳಂ ಗೆಯ್ವೊರುಮಿವರೆಲ್ಲಂ ನಿವೃತ್ತಿ ಪರಿಣಾಮಮಿಲ್ಲದೆ 
ಕಾಲಂಗೆಯ್ದೇಯಂ ನರಕಂಗಳೂಳ್‌ ಪುಟ್ಟಿ ದುಃಖಂಗಳನೆಯ್ದುವರ್‌ 


ಗಾಹೆ | ಅಚ್ಚಿಣಿಮೀಲಣಮೆತ್ತಂ ಣತ್ತಿ ಸುಹಂ ದುಖ್ಬಮೇವ ಅಣುಬದ್ದಾ 
ಣಿರಯೇ ಣಿರಿಯಾಣಂ ಅಹೋಣಿಸಂ ಪಚ್ಚಮಾಣಾಣರಂ || 


ವೃತ್ತ! ಕರಜನಿವೇಸಿತ ತೀಕ್ಷೃಶಲಾಕಾಃ | 
ಕ್ರಕಚ ವಿಪಾಟಿತ ಭಿನ್ನ ಶರೀರಾಃ | 
ನರಕಭವೇ ವಿರಸಾ ವಿಷವಂತೇ। 
ಚಿರಮಪಿ ತತ್‌ಕ್ಷಣ ದುಃಖವಿಷಾದಃ ॥ 


ಮತ್ತಂ 


|| ಕಂದ || ಇಲೌಕಿಉೌದನೊದಣ್‌ ಖೈರಂ 
ದಖೌಮುಖಾ ನಿಟ್ಟೆಲ್ಪನಣಾದು ನೆಣಿದೆದೆಗಳ್‌ ಬಾ॥ 
ಯ್ಲೆಜ್‌ಯೆ ಪೊಸಪುಣ್ಗಳೊಳ್‌ ಪೊಯ್‌ |. 
ಮಜುಗುವಿನಂ ಲೋಹವಾರಿಯಂ ಮಖುಗುವಿನಂ॥ 


ಕಡಿ ಕಟಿವಮನುಡಿ ತೊಡೆಯಂ 

ನಡನಡನಡಗುವಿನಮಡಸಿ ತಡೆಯದೆ ಖಳನಂ 
ಪಿಡಿದುಡಿಯೆ ಕಟ್ಟು ಮಿಡ ಮಿಡ | 

ಮಿಡುಕುವಿನಂ ಬಡಿಗೆಯೊಳೊಡೆಯೆ ಪೊಡೆ ಪೆಡತಲೆಯಂ। 


ಪಿಡಿಕೊಲ್‌ ಕಟ್ಟಿಟ್‌ ತಟ್‌ ಮುಲ್‌ 

ಕಡಿ ನಡುವಂ ಕೊಲೆ ಕರುಳ್ಗಳಂ ತೆಗೆ ಮೊಗಮಂ || 
ಸುಡುಪಿಡಿ ಬಡಿ ನಿಮಿರ್ದಿಟ್‌ ಬಯ್‌ 

ಕಡಂಗಿ ನುಂಗೆಂದು ಮುಸುಟ್‌ ನಾರಕರಾಗಳ್‌ | 


ಮತ್ತಂ ಕೊಂತಂಗಳಿಂದಮಿಟ್ಟಿಗಳಿಂದಂ ಬಸುಜ ಕರುಳ್‌ ಮೊಲೆಗಳ್‌ 
ನೆಲದೊಳ್ಳುರಿಯೆಯುಂ ಕುತ್ತುವುದುಂ ಮಿಟ್ಟಿಗಳೊಳಿಟ್ಟು ತೆಗೆಪ್ರವದುಂ ಕರಗಸದಿಂದ ಮರನಂ 
`ಪೋಟ್ವಂತೆ ಕೈಯ್ಯಂ ಕಾಲುಮನಗಳ್ಳಿ ಪಿಡಿದಡಸಿ ಕಟ್ಟಿ ಯುದ್ದಂ ಬಾಬು ದುಮಿಂತಿವು 
ಮೊದಲಾಗೊಡೆಯ ದುಃ ಖಂಗಳಂ ಕಣ್ಣಮೆಯಿಕ್ಕುವನಿತು ಪೊತ್ತಪೊ ಡಮುಸಿರ್‌ ಪತ್ತಿಲ್ಲ 


ಆರಾಧನಾ ಕರ್ಣಾಟಟೀಕಾ / ೧೧೫ 


ದುತ್ಚಷ್ಟದಿಂದಮೇಟಿನೆಯ ನರಕದೊಳ್‌ ಮೂವತ್ತುಮೂಲು ಸಾಗರೋಪಮ ಕಾಲಂ ಬರೆಗಂ 
ದುಃಖಂಗಳನೆಯ್ದುವರ್‌ ಮತ್ತಂ ದಾನ- ಪೂಜೆ -ಶೀಲಮುಪವಾಸಮೆಂದಿಂತು ಚತುರ್ವಿಧಮಪ್ಪ 
ಶ್ರಾವಕ ಧರ್ಮದೊಳ್‌ ನೆಗಟ್ಟವರುಂ ತಪಂ ಗೆಯ್ವವರುಂ ಸ್ವರ್ಗಾಪವರ್ಗ್ಗ 
ಸುಖಂಗಳನೆಯ್ದುವರೆಂದು ಪೇಟ್‌ ಕೇಳ್ದು ಭಟಾರರ ಪಕ್ಕದೆ ಅಣುಬ್ರತ - ಗುಣಬ್ರತ - 
ಶಿಕ್ಲಾಬ್ರತಮೆಂದಿಂತು ದ್ವಾದಶ ವಿಧಮಪ್ಪ ಶ್ರಾವಕಧರ್ಮಮುಮನರಹಂತ ಪರಮ ದೇವರೆ 
ದೇವರ್‌ ಕೊಲ್ಲದುದೆ ಧರ್ಮಂ ಬಾಹ್ಕಾಭ್ಕಂತರ ಪರಿಗ್ರಹಂಗಳಿಲ್ಲದುದೆ ತಪಮರಹಂತಂ 
ಪರಮ ದೇವರಾಗಮದೊಳ್‌ ಪೇಟ್‌ಪಟ್ಟ ಜೀವಾಜೀವ - ಪುಣ್ಮ - ಪಾಪಾಸ್ರವ ಸಂವರ - 
ನಿರ್ಜರ - ಬಂಧ - ಮೋಕ್ಸಮೆಂದಿಂತು ನವ ಪದಾರ್ಥಂಗಳ ಷಡ್‌ದ್ರವ್ಮಂಗಳಂ ನಂಬುವುದು 
ಸಮ್ಮಕ್ಟ್ಯಮೆಂಬುದಕ್ಕುಂ ಆ ಸಮಕ್ಕದತಿಚಾರಂಗಳ್‌ -ಶಂಕಾದ್ಮಷ್ಟಮಲಂಗಳುಮೆಂಟು 
ಮದಂಗಳುಂ ಮೂಜು ಮೂಢಮುಮಾಜನಾಯತನ ಸೇವೆಗಳುಮೆಂದಿಂತಿರ್ಪತ್ತಯ್ದಕ್ಕುಂ 
ಅವಂ ಪಿಂಗಿಸಿ ನಿಃಶಂಕಾದೃಷ್ಟ ಗುಣಂಗಳಿಂ ಕೂಡಿದ ಶುದ್ದಮಪ್ಪ ಸಮ್ಮಕ್ಕ ಪೂರ್ವ್ವಕಂ 
ಬ್ರತಂಗಳನೇಟ್‌ಸಿ ಕೈಕೊಂಡು ಮತ್ತೆ ನರಕಗಂಳ ದುಃಖಂಗಳ ಕೇಳ್ವವಜ ಶತ - ಸಹಸ್ರ 
ಭಾಗಕ್ಕಪ್ಪೊಡಮೀದುಃಖಮಿಲ್ಲೆಂದು ಮನದೊಳ್‌ ಬಗೆದು ಮೂವತ್ತರಡುಂ ದಂಡಣೆಗಳಂ 
ಸೈರಿಸೆದೆನೆಂದೊಡರಸಂ ಕೇಳ್ದು ನಿನಗೊಸೆದೆಂ ಬೇಡಿಕೊಳ್‌ ನಿನ್ನ ಬೇಡಿದುದೆಲ್ಲಮಂ 
ಕುಡುವೆನೆಂದೊಡೆ ಪೆಜತೇನುಮನೊಲ್ಲೆ ನನ್ನ ಕೆಳೆಯನಪ್ಪ ಯಮದಂಡಂಗೆ ಕ್ಷಮಿಯಿಸುವುದನೆ 
ಬೇಡಿದೆನೆಂದೊಡರಸನಿಂತೆಂದು ಬೆಸಗೊಂಡಂ - ಯಮದಂಡಂ ನಿನಗೆಂತು ಕೆಳೆಯನಾದಂ 
ಮುತ್ತ ನೀಂ ಶ್ರಾವಕ ಬ್ರತಂಗಳಂ ಕೈಕೊಂಡೆಯಪೊ ಡೇಕೆ ಕಳ್ಳೆಯೆಂದು 
ಬೆಸಗೊಂಡೊಡಾತನಿಂತೆಂದಂ - ಯಮದಂಡನೆನಗೆ ಕೆಳೆಯನಪ್ಪುದುಮಂ ನಿಮ್ಮ ಪೊಟಲ 
ಕಸವರಮಂ ಕಳ್ಹುದಕ್ಕೆ ಕಾರಣಾಮುಮಂ ಪೇಯ್ಯೆಂ ಕೇಳ್‌ ಅರಸಾ ಎಂದು ವಿದ್ಕುಚ್ಚೋರನಿಂತೆಂದು 
ಪೇಟಲ್‌ ತೊಡಂಗಿದಂ 


ಈ ಜಂಬೂದ್ವೀಪದ ಭರತಕ್ಷೇತ್ರದೂಳ್‌ ತಿಲಕಮನೆ ಪೋಲ್ವುದು 
ದಕ್ಷಿಣಾಪಥದೊಳಾಭೀರಮೆಂಬುದು ನಾಡು ಅಲ್ಲಿ ವೆಣ್ಣೆಯೆಂಬ ತೊಟ್‌ಯದಜ ತಡಿಯೊಳ್‌ 
ವೇಣಾತಟಮೆಂಬುದು ಪೊಟಲ್‌ ಅದು ಪೊಟಲ ಗುಣಂಗಳಿನಾದಮಾನುಂ ರಮ್ಮಮಪ್ಪುದು 
ಸ್ವರ್ಗಮನೆ ಪೋಲ್ದುದದನಾಳ್ಪೊಂ ಜಿತಶತ್ರುವೆಂಬೊನರಸನಾತನ ಮಹಾದೇವಿ 
ವಿಜಯಮತಿಯೆಂಬೊಳಾ ಇರ್ವ್ವರ್ಗ್ಗಂ ಮಗನೆ ನಾಂ ವಿದ್ಕುಚ್ಚೋರನೆಂಬೆಂ ಮತ್ತಾ 
ಪೊಟಿಲೊಳ್‌ ಯಮಪಾಶನೆಂಬೊಂ ತಳಾರನಾತನ ಪೆಂಡತಿ ನಿಜಗುಣದೇವತೆಯೆಂಬೊಳಾ 
ಇರ್ವ್ವರ್ಗಂ ಮಗನೀತಂ ಯಮದಂಡನೆಂಬೊಂ ಮತ್ತಾಮಿರ್ವ್ವರುಮುಂ ಸಮಾನ ವಯಸರೆವುಂ 
ಅಯ್ದಾಜು ವರ್ಷದ ಪ್ರಾಯದಂದು ಶ್ರಾವಕನಪ್ಪ ಸಿದ್ಧಾರ್ಥನೆಂಬುಪಾಧ್ಕಾಯರ ಪಕ್ಕದೆ 
ಇರ್ವ್ವರುಮನೋದಲಿಟ್ಟೊಡೇಟ್‌ಂಟು ಬರಿಸದೊಳಗೆ ವ್ಮಾಕರಣ- ಪ್ರಮಾಣ -ಛಂದಮಳಂಕಾರ 
-ನಿಘಂಟು-ಕಾವ್ಕ-ನಾಟಕ- ಸಾಮುದ್ರಿಕ ವಾತ್ಸ್ಮಾಯನಂ ಶಾಲಿಹೋತ್ರಂ ಪಾಳಕಾಪ್ಮ - ಚಾಣಾಕ್ಕ 
ವೈದ್ಧಂ ಮೊದಲಾಗೊಡೆಯ ಶಾಸ್ತ್ರಂಗಳೆಲ್ಲಮನಿರ್ವ್ವರುಂ ಕಲ್ಲು ಬಲ್‌ಕ್ಕೀತಂ ತಳಾಅಿನ 


೧೧೬ / ಆರಾಧನಾ ಕರ್ಣಾಟಟೀಕಾ 


ಮಗನಪ್ಪದಟ್‌ೌಂ ತನಗೆ ತಕ್ಕ ಕಳ್ಳರನಾರಯ್ವ ತೆಜನಂ ಪೇಟ್ವಿ ಸುರಖಮೆಂಬುದಂ ಕಲ್ತೊನಾನುಂ 
ಕಳ್ಚುಪಾಯಮಂ ಪೇಟ್ವಿ ಕರಪಟಶಾಸ್ತ್ರಮಂ ಕಲ್ಪೆನಿಂತೆಮಗನ್ಕೋನ್ಶ ಪ್ರೀತಿಯಿಂದಂ ಕಾಲಂ 
ಸಲೆ ಮತ್ತೊಂದು ದಿವಸಂ ಇರ್ವ್ವರುಂ ವನಕ್ರೀಡೆಯಾಡಲೆಂದಿಂದ್ರೋಪಮಮೆಂಬ ವನಕ್ಕೆ 
ಪೋಗಿಯಲ್ಲಿಯಶೋಕ ಪುನ್ನಾಗ ವಕುಳ-ತಿಳಕ-ಚಂಪಕ-ಕ್ರಮುಕ- ನಾಳಿಕೇರ -ಖರ್ಜೂರ- 
ಜಂಬು-ಜಂಬೀರ-ಪನಸ-ದಾಡಿಮ -ಕದಳಿ-ದ್ರಾಕ್ಷಿ-ಸಹಕಾರಂ ಮೊದಲಾಗೊಡೆಯ ಪುಲವು ತೆಜದ 
ವೃಕ್ಷಜಾತಿಗಳಿಂ ಕಿಕ್ಕಿಲ್‌ಗಿಟ್‌ದಿರ್ದ್ದ ನಂದನನವದೊಳಿರ್ವ್ವರುಂ ಮುಳಿಸೆಂಡನಾಡುತ್ತಿರೆಯವ 
ಲೋಕನ ವಿದ್ಧೆಯನೀತಂ ಕಲ್ಲನಪ್ಪುದಟ್‌ಂ ಎಲ್ಲಿಯುಳಿದೊಡಂ ಕಾಣಲಾಗದೀತನಂ 
ನೀಡುಮಲಸಿ ಕಾಣದೆ ಸೇದೆಗೆಟ್ಟು ಬೇಸತ್ತಾನಿಂತೆಂದೆಂ -ಮಗನೇ ನೀಂ ತಳಾಅನಪ್ಪಂದು 
ನಿನ್ನ ಕಾಪಿನೊಳ್‌ ಕಳ್ಳು ನಿನ್ನಂ ಕೊಲಿಸಿದಾಗಳೇನಾಯ್ತೆ ೦ದು ನುಡಿದೊಡೀತನುಮಿಂತೆಂದಂ 
ಮಗನೇ ನೀನೆನ್ನ ತಳಾಯುಗೆಯ್ವಂದು ಕಳ್ಹೊಡೆ ನಿನ್ನಂ ಪಿಡಿದುಡಿಯೆ ಕಟ್ಟಿ ಕಳ್ಳರ ದಂಡಣೆಯಿಂ 
ದಂಡಿಸದಾಗಳೇನಾಯ್ಕೆಂದು ನುಡಿದೊಡೀ ನುಡಿಯಂ ಮಖಜಟ್‌ಯಲ್ವೇಡೆಂದಿರ್ವ್ವರು 
ಮೋರೋರ್ವ್ವರಂ ಮೂದಲಿಸೆ ಪ್ರತಿಜ್ಞೆಗೆಯ್ದು ಕೆಲ ಕಾಲದಿಂದೆನ್ನ ತಂದೆಯೆನಗೆ ರಾಜ್ಯಂ 
ಪಟ್ಟಂಗಟ್ಟಿ ದ್ರುತಸಾಗರರೆಂಬ ಭಟಾರರ ಪಕ್ಕದೆ ತಪಂಬಟ್ಟನೀತನ ತಂದೆಯುಂ ತನ್ನ 
ಪದಮನೀತಂಗೆ ಕೊಟ್ಟು ಅರಸನೊಡನೆ ತಪಂಬಟ್ಟಂ. ಮತ್ತಾನುಂ ರಾಜ್ಮಂಗೆಯ್ಕುತ್ತಿರೆ 
ಈತನುಮಾ ಪೊಟಲೊಳ್‌ ತಳಾಯಿಗೆಯ್ಯುತ್ತಿರೆ ಇಂತು ಸುಖದೊಳೆಮಗಿರ್ವ್ವರ್ಗ್ಗಂ ಕಾಲಂ 
ಸಲೆ ಮತ್ತೊಂದು ದಿವಸಮೀತಂ ತನ್ನ ಮನದೊಳಿಂತೆಂದು ಬಗೆದಂ - 


ಎನ್ನರಸಂ ಕಳ್ಳನಾನುಮೀ ಪೊಟಲೊಳ್‌ ತಳಾಯುಗೆಯ್ವುದಿದು ಕಜ್ಜಮೊಳ್ಳಿತ್ತಲ್ಲೆಂದು 
ಎನಗಂಜಿ ನಾಡಂ ಬಿಟ್ಟು ಬಂದು ನಿಮಗಾಳಾದನಾನುಂ ಈತನನೆನ್ನಾಳ್ವ ನಾಡೆಂಟು ದೆಸೆಯ 
ಗ್ರಾಮ-ನಗರ-ಖೇಡ-ಖರ್ವಡ-ಮಡಂಬ-ಪಟ್ಟಣ-ದ್ರೋಣಾಮುಖಂಗಳೂಳಾರಯ್ಸಿ ಕಾಣದ 
ಪರ ಮಂಡಲಂಗಳೊಳಾರಯ್ಸಿಯುಂ ಕಾಣದಿಲ್ಲಿಗಾರಯ್ಕಲಟ್ಟಿದೊಡೆ ಚರ ಪುರುಷರಾರಯ್ದು 


ಕಂಡು ಬಂದನಗಿಂತಂದು ಪೇಟ್ದಿರ್‌ 


ದೇವಾ ಮಿಥಿಳೆಯೆಂಬುದು ಪೊಟಲದನಾಳ್ವೊಂ ವಾಮರಥನೆಂಬರಸಂಗೆ 
ಯಮದಂಡಂ ಪೋಗಿಯಾಳಾಗಿ ಪೊಟಲ ಕಾಪಂ ಪೆತ್ತು ತಳಾಜನಾಗಿ ಸುಖದೊಳಿರ್ದ್ದ್ವನಂದು 
ಪೇಟ್ಟೊಡಾ ಮಾತನಾಂ ಕೇಳ್ದು ಪುರುಷೋತ್ತಮನೆಂಬ ಮಂತ್ರಿಗೆ ಮಿದಿಳೆ ಎಂಬ 
ಪೊಟಿಲ್ಲೆಯಾರಾನುಮಟ್‌ಯದಂತಿರೆ ಪೋಗಿ ಯಮದಂಡನನೊಡಗೊಂಡು ಬಂದಪೆನೆಂದು 
ಪೇಳ್ಗು ವಜ್ರಸೇನನೆಂಬ ಪೆರ್ಗ್ಗಡೆಯಂ ಕರೆಯಿಸಿಯಾನೊಂದು ಮನೆವಾಟಕ್ಕಿಗೆ ಪೋಗಿ 
ಬಂದಪೆನೆನ್ನ ಬರ್ಪನ್ನೆಗಂ `ರಾಜ್ಕಮಂ ಪ್ರತಿಪಾಳಿಸುತ್ತುಮಿರೆಂದು ಕಲ್ಪಿಸಿ ಸಮಸ್ತ 
ರಾಜ್ಯಮಬಾರಮೆಲ್ಲಮುಂ ಸಮರ್ಪಿಸಿಯರ್ಧರಾತ್ರದಾಗಳ್‌ ಕಪ್ಪಡಮುಂ 
ಪಜ್‌ದಾರುವಮಟ್‌ಯಲೀಯದೊವ ್ಸೈನೆ ಪೊಜಿಮಟ್ಟು ಬಂದೀ ಪೊಟಲಂ ಪೊಕ್ಕು ಪ್ರತಿಜ್ಞೆ 
ಕಾರಣಮಾಗಿ ಕಸವರಮಂ ಕಳ್ಲೀತನಂ ಕೊಲಿಸುವಂತು ಮಾಡಿದೆನಿದು ಕಳ್ದುದರ್ಕೆ ಕಾರಣಂ 


ಆರಾಧನಾ ಕರ್ಣಾಟಟೀಕಾ / ೧೧೭ 


ಈತನುಮೆನಗೀ ಪಾಂಗಿನೊಳ್‌ ಮಿತ್ರನೆಂದು ಪೇಟ್ದ್ಡು ಮತ್ತಮಿಂತಂದಂ ನಿಮ್ಮ 
ದೇವತಾಧಿಷ್ಠಿತಮಪ್ಪ ಸರ್ವರುಜಾಪಹಾರಮೆಂಬ ಹಾರಮನಧಿಗಮ ಸಮ್ಮಗ್‌ 
ದೃಷ್ಟಿಯೆನಪ್ಪುದಖಿಂದೆನ್ನ ಕೆಯ್ಸೆವಂದುಉೌದ ಮಿಥ್ಕಾ ದೃಷ್ಟಿಗಳ ಕೈಗೆ ಬಾರದೆಂದೊಡರಸಂ 
ತನ್ನ ಸಭೆಯೊಳಿರ್ದ್ವ ನೆರವಿಗೆಲ್ಲಂ ಹಾರಂ ಬಂದ ತೆಅನಿಂತೆಂದು ಪೇಟಲ್ಲೊಡಗಿದೊಂ 


ಧನ್ವಂತರಿ -ವಿಶ್ವಾನುಲೋಮರ್ಕೃಳ ಕಥೆಯಂ ಮೊದಲಿಂ ತಗುಳ್ಹು ಪೇಟುತ್ತ 
ಮಿಂತೆಂದಂ ಎಮ್ಮ ಸಂತತಿಯ ಪದ್ಮರಥನೆಂಬರಸನೊಂದು ದಿವಸಂ ವಾಸುಪೂಜ್ಮ ತೀರ್ಥಕರ 
ಪರಮ ದೇವರಂ ಬಂದಿಸಲ್‌ ಪೋಗುತ್ತಿರ್ದೊನನಡೆಯೊಳಚ್ಕುತೇಂದ್ರಮಂ 
ವಿಶ್ವಾನುಲೋಮಚರನಪ್ಪ ವಾಹನದೇವನುಮಿಂತಿರ್ವ್ವರುಂ ಕಂಡಚ್ಕುತೇಂದ್ರ ವಾಹನ 
ದೇವನನಿಂತೆಂದನೀತಂ ಅಧರ್ಮಿಯಿಂದೆ ಧರ್ಮಮಂ ಕೈಕೊಂಡು ವಾಸುಪೂಜ್ಮ ತೀರ್ಥಕರ 
ಪರಮ ದೇವರಂ ಬಂದಿಸಿದಲ್ಲದುಣ್ಣನೆಂದಾಗ್ರಹಂಗೂಂಡು ಚಂಪಾನಗರಕ್ಕೆ 
ಪೋದಪ್ಪೊನೀತನಂ ಪೋಗಲೀಯದೆ ಮಗುಟ್ಜಲಾರ್ಪ್ಪೊಡೆ ಮಗುಟ್ಕಿಂದು ನುಡಿದೊಡೆ 
ವಾಹನದೇವನುಂ ತನ್ನಾರ್ಪ್ಣ ತೆಅದಿಂದೆಲ್ಲಮೆನಿತಾನುಂ ತೆಐದುಪಸರ್ಗ್ಗಂ ಗೆಯ್ದು 
ಮಗುಟ್ಟಲಾಜದೆ ಬೇಸತ್ತುಟ್‌ದೊಡಚ್ಛುತೇಂದ್ರಂ ಪುದ್ಮರಥಂಗೊಸೆದು ತನ್ನ ತೊಟ್ಟ 
ಸರ್ವರುಜಾಪಹಾರಮೆಂಬ ಹಾರಮನಾತನ ಕೊರಳೊಳ್ತಾನೆ ಕಟ್ಟಿ ಪೂಗಟ್ಟು ಪೂಜಿಸಿ ಪೋದಂ 
ಇಂತೀ ಪಾಂಗಿನೊಳೆಮಗೀ ಹಾರಂ ಸಂತತಿಯಿಂ ಬಂದುದೆಂದು ಕಥೆಯಂ ಪೇಟ ರ್ದ 
ತದನಂತರಮಿರ್ವರ್‌ ಪರಿವಟ್ಟೆಯವರೋಲೆಯಂ ಕೊಂಡು ಬಂದರಮನೆಯ ಬಾಗಿಲೊಳ್‌ 
ನಿಂದು ಪಡಿಯಅಂಗ' ಪೇಟಿಕ್ಲ್ಕೊಡೆ ಪಡಿಯಜನುಂ ತಮ್ಮರಸಂಗೆ 
ಪೇಟಟ್ದೊಡರಸನನುಮತದಿಂದರಮನೆಯಂ ಪೊಕ್ಕಾಸ್ಲಾನ ಮಂಟಪದೊಳಿರ್ದ್ದ 


ವಿದ್ಕುಚ್ಚೋರನಂ ಕಂಡು ಪೂಡವಟ್ಟಾತನ ಮುಂದೋಲೆಯನಿಕ್ಕಿದಾಗಳ್‌ ಸಂಧಿ- 
ವಿಗ್ರಹಿಯೋಲೆಯಂ ಕೊಂಡರಸನ ಮುಂದೆ ಇಂತೆಂದು ಬಾಜಿಸಿದಂ ವಿದ್ಕ್ಮುಚ್ದೋರ ಪರಮ 
ಸ್ವಾಮಿಗೆ ಮಂತ್ರಿ ಪ್ರರುಷೋತ್ತಮನುಂ ಪೆರ್ಗ್ಗಡೆ ವಜ್ರಸೇನನು ಸಾಷ್ಟಾಂಗವೆಜಗಿ ಪೊಡೆವಟ್ಟು 
ಕಾರ್ಯಮಂ ಬಿನ್ನವಿರ್ಪರ್‌ ತಾಮುಂ ಪಲದಿವಸಂ ಪೋಗಿರ್ದ್ವರ್‌ ಪೆಜಗಣ ಮನೆವಾಖ್ಕೆಯಂ 
ಮರೆದಿರ್ದ್ದರ್‌ ತಾಮಿಲ್ಲದೆ ರಾಜ್ಯಮಂ ಪ್ರತಿಪಾಲಿಸುವರಾರುಮಿಲ್ಲೆಂದೋಲೆಯಂ ಕಾಣಲೊಡಂ 
ತಡೆಯದೆ ಪೊಜಟಮಟ್ಟು ಬೇಗಂ ಬರ್ಕೆಂದು ಬಾಜಿಸುವುದಂ ವಾಮರಥಂ ಕೇಳ್ದು ಮುನ್ನೀತನ 
ಪೇಳ್ದುದುಮೋಲೆಯ ಮಾತುಮೊಂದೆಯಾದುದೆಂದು ಸಂದೇಹಮಿಲ್ಲದಾಗಳ್‌ ನಂಬಿ ಈತಂ 
ಮಂಡಳಿಕನೆಂದಜೌದು ತನ್ನ ಸಿಂಹಾಸನದೊಳೋರಂತಪ್ಪ ಆಸನಮನಿಕ್ಕವೇಲಿ ರಿಸಿ ಇಂತೆಂದನೆನ್ನ 
ತಂಗೆಯ ಮಗನೆ ಸೋದರಳಿಯನ ನಿನಗೆನ್ನ ಮಕ್ಕಳ್‌ ಶ್ರೀಮತಿ ವಸುಮತಿ ಗುಣಮತಿ 
ಸುಲೋಚನೆ -ಸುಪ್ರಭೆ-ಸುಕಾಂತೆ-ಸುಶೀಲೆ-ಮನೋಹರಿ ಎಂದೆಣ್ಬರು ಕನ್ನೆಯರತ್ಮಂತ ರೂಪ 
-ಲಾವಣ್ಮ-ಕಾಂತಿ - ಹಾವ ಬಾವ - ವಿಳಾಸ- ವಿಬಮಂಗಳನೊಡೆಯರ್‌ 
ನವಯೌವ್ವನೆಯರಕ್ಷರಾಲೇಖ್ಮ - ಗಣಿತ - ಗಾಂಧರ್ವ -ನೃತ್ಯ ಚಿತ್ರಕರ್ಮ ಪತ್ರಬ್ಬೇದಮೆಂದಿವು 


೧೧೮ / ಆರಾಧನಾ ಕರ್ಣಾಟಟೀಕಾ 


ಮೊದಲಾಗೊಡೆಯ ಚತುಷ್ಟಷ್ಟಿ ಕಲೆಗಳೊಳ್‌ ಆದಮಾನುಂ ಕುಶಲೆಯರುಂ ಪರಮಂಡಲಿಕರ್‌ 
ಪಲಂಬರ್‌ ಪಾಗುಂಡಗಳುಮೋಲೆಗಳುಂ ಪರ್ಗ್ಗಡೆಗಳನನವರತಂ ಕೂಸುಗಳಂ 
ಬೇಡಿಯಟುತ್ತಿರ್ಬೆವರನಾರುಮಂ ನಾಂ ಮೆಚ್ಚದೆ ಕುಡದಿರ್ದೇನನ್ನೆಗಮಿಂತಿವರ್ಗ್ಗಳಂ ಈ 
ಕನ್ನಾರತ್ಸಂಗಳ್ಗೆ ನೀನೆ ಯೋಗ್ಯನ್ಶೆ ನಿನಗೆಣ್ಬರುಮಂ ಕೊಟ್ಟೆಂ ಮದುವೆನಿಲ್ಲೆಂದೊಡಾತನಿಂತೆಂದಂ 
ನಾನೊರ್ವಳ್ಗೆ ಬೇಂಟಂಗೊಂಡಿರ್ದೇನಿವರಂ ಕೊಂಡೇವೆನೆಂದೊಡರಸನಾರ್ಗ್ಗೆ 
ಬೇಂಟಂಗೊಂಡಿರ್ದ್ದೆಯೆಂದು ಬೆಸಗೊಂಡೊಡಾತನಿಂತೆಂದಂ - ಮುಕ್ತಿಶ್ರೀಯೆಂಬೊಳ್‌ 
ಪೆಂಡಶಿಗೆ ಬೇಂಟಂಗೊಂಡಿದ್ದೆ ೯ನಾಕೆಯಂ ಮದುವೆ ನಿಲಲ್ವೇಟ್ಕುಮೆಂದು ಪರಿಚ್ಛೇದಿಸಿ ನುಡಿದು 
ಮತ್ತಮಿಂತೆಂದನೆನ್ನ ಕೆಳೆಯನನೆನಗೊಪ್ಪಿಸಲ್ವೇಟ್ಕುಮೆಂದೊಡರಸನೊಪ್ಪಿಸಿದೆನೆಂದೊಡೆ ಅರಸನಂ 
ಬೀಟಕ್ಕೊಂಡು ಯಮದಂಡಪುರಸ್ಸರಮಿರ್ವರುಮೊಟ್ಟೆಯನೇರಿ ತುರಿಪದಿಂ ಕತಿಪಯ 
ದಿವಸಂಗಳಿಂ ವೇಣಾತಟಮನೆಯ್ದಿ ಪೊಜವೊಟಿಲೊಳಗಿರ್ದ್ದು ಪೇಟ್ದಿಟ್ಟೆ ಅಷ್ಟಶೋಭೆಯಂ 
ಮಾಡಿಸಿ ಮಂತ್ರಿ ಮಹತ್ತರ ಪರಿವಾರ ಸಾಮಂತರ್ಕ್ಯಳುಂ ಪೆಂಡವಾಸದ ಸೂಳೆಯರ್ಕ್ಕಳುಂ 
ಪೊಟಲ ಜನಮಲ್ಲಮಿದಿರಂ ಬಂದು ಕಂಡು ಪೊಡೆವಟ್ಟು ಸೇಸೆಗಳನಿಕ್ಕಿ ಬಲಕ್ಕೆ 
ಪಟ್ಟವರ್ದ್ಹ್ವಮನಿರ್ವ್ವರುಮೇಖಾೌ ಬೆಳ್ಗೊಡೆ ಮೊದಲಾಗೊಡೆಯ ರಾಜ್ಯ ಚಿಹ್ನಂಗಳ್‌ ಮುಂದೆ 
ಪರಿಯೆ ಪಂಚಮಹಾಶಬ್ದಗಳುಂ ಬದ್ದವಣದ ಪಟ್‌ಗಳುಂ ಬಾಜಿಸೆ ಅರಮನೆಯಂ ಪೊಕ್ಕು 
ಮರುದಿವಸಮಾಸ್ಥಾನ ಮಂಟಪದೊಳ್‌ ಸಿಂಹಾಸನಮಸ್ತಕಸ್ಲಿತವಾಗಿ ಸಾಮಂತ 
ಮಹಾಸಾಮಂತರ್ಕಳಂ ಮಂತ್ರಿ ಮಹತ್ತರ ಪುರೋಹಿತ ಪರಿವಾರ ವರ್ಗ್ಗಕ್ಕಮರಸಿಯರ್ಕ್ಯಳ್ಗಂ 
ಬಲೌಯಟ್ಟಿ ಬರಿಸಿ ಇಂತೆಂದು ನುಡಿದಂ ಆನೀ ಸಂಸಾರದೊಳಪ್ಪ ಭೋಗೋಪಭೋಗಂಗಲಳ್ಗೆ 
ಪೇಸಿ ವಿರಕ್ತನಾಗಿ ತಪಂಬಡಲ್‌ ಬಗೆದಪ್ಪೆನೆಂದೊಡನಿಬರುಂ ನೆರೆದಿಂತೆಂದರ್‌ ಇನ್ನುಮಾವುದು 
ಕಾಲಂ ತಪಂಬಡಲ್‌ ನೀಂ ಕೂಸೆ ನವಯೌವ್ಹನನ್ಕೆ ಕೆಲವು ಕಾಲಮರಸುಗೆಯ್ದು ಪಶ್ಚಾತ್‌ 
ಕಾಲದೊಳ್‌ ತಪಂ ಬಡಲಕ್ಕುಮೆಂದೊಡರಸನಿಂತೆಂದಂ ಎಂತಟ್‌ಯಲಕ್ಕುಮನ್ನೆಗಂ ಸಾವರೋ 
ಬಟ್ಟಿರೋ ಎಂದು ಪ್ರಸ್ತುತಂಗಳನವರ್ಗ್ಗಾಡಿ ಪೇಟಲ್‌ ತೊಡಂಗಿದಂ - 


ಶ್ಲೋಕ । ಡಿಂಡ್ಡೀರ ಪಂಡ-ಸಂಕಾಶ -ಮಾಯುಃ ಸಂಸಾರವರ್ತಿನಾಂ। 
ಆಖಂಡಲ ಧನುಷ್ಕಾಂಡ - ಸನ್ನಿಭಂ ರೂಪ ಯೌವನಂ ॥ 


ವೃತ್ತ |! ರೂಪಂ ಯೌವನಮಾಯುರಕ್ಷ ವಿಷಯಾ ಭೋಗೋಪಭೋಗಾ ವಪುಃ । 
ವೀರ್ಯಂ ಸ್ಟೇಷ್ಟ ಸಮಾಗಮೋ ವಸಮತಿಃ ಸೌಭಾಗ್ಯಭೌಗ್ಕೋದಯೋ 
ನೋ ನಿತ್ಕಾ; ಸ್ಫುಟಮಾತ್ಮನಃ ಸಮುದಿತಾ ಜ್ಞಾನೇಕ್ಷಣೋ ಭೂಭ್ಯತಾಂ 
ಶೇಷಾ ಇತ್ಯನು ಚಿಂತಯಂತು ಸುಧಿಯಃ ಸರ್ವೇ ಸದಾಃ ನ್ಶಿತತಾಂ | 


ಯದಿ ಜಾತಿ ಜರಾ ಮರಣಂ ಭವೇತ್‌ | 
ಯದಭೀಷ್ಟವಿಯೋಗಭಯಂ ನ ಭವೇತ್‌ | 


ಆರಾಧನಾ ಕರ್ಣಾಟಟೀಕಾ / ೧೧೯ 


ಯದಿ ಸರ್ವಮನಿತ್ಮಮಿದಂ ನ ಭವೇತ್‌! 
ಇಹ ಜನ್ಮನಿ ಕಸ್ಕ ರತಿರ್ನ ಭವೇತ್‌ ॥| 


ಮತ್ತಂ ಅದಟ್‌ಂ ಮಾನಸರ ರೂಪುಂ ಯೌವನಮುಂ ತೇಜಮುಂ ಲಾವಣ್ಯಮುಂ 
ಸೌಭಾಗ್ಯಮುಮಾಯುಷ್ಯಮುಂ ಶ್ರೀಯುಂ ಸಂಪತ್ತುಂ ವಿಭವಮುಂ ನಲ್ಮೆಯುಂ ಎಂದಿವು 
ಮೊದಲಾಗೊಡೆಯವನಿತ್ಕಂಗಳ್‌ 


ಮತ್ತಂ ಮೈಯೊಳ್ಳಿತ್ತೆಂದೊಡದುವುಂ ತಾನಿಂತುಟೆ- 


ಗಾಹೆ |! ಏದಂ ಶರೀರಮಸುಚಿಂ ಣಿಚ್ಚಂಕಳಿ ಕಲುಸಭಾಯಣ ಮಚೊಕ್ಟಂ 


ಅಂತೋ ಚ್ಛಾಯದಿಟ್ಕಂ ಸಿಕ್ಕಿಬ್ಬಿಸ ಭರಿದಂ ಅಮೇಜ್ಜಹವಂ॥ 


ರಸ-ಮಜ್ಜಮಾಂಸ -ಸೋಣಿದ ಪುಪ್ಪುಸ ಕಾಲಿಜ್ಜ ಸೇಣಾಸಿಂಹಾಣಂ 
ಬಿಡಜಾಳ ಆದ್ದಿ ಸಂಕಲ ಭಮ್ಮಾಣದ್ದಂ ಸರೀರಪುರಂ ॥ 

ಅಟ್ಟಿಹಿ ಛಣ್ಣಂಣಾಳಿಹಿ ಹದ್ದಂ ಕಳಿಮಳ ಭರಿದಂ ಕಿಮಿಕುಳಪುಣ್ಣಂ 
ಮಾಂಸವಿಲಿತ್ತಂ ತಯಪಡಿವಣ್ಣಂ ಸರೀರಪುರಂತಂ ಸತತ ಮಚೊಕ್ಟಂ॥ 
ಏದಾಲಿಸೇ ಸರೀರೇ ದುಗ್ಗಂದೇ ಕುಳಿಮಪೂದಿಏ ಅಚೋಕ್ಕೇ | 
ಸಡಣಪಡಣೇ ಆಸಾರೇ ರಾಗಂಣ ಕರೇಂತಿ ಸಪ್ಪರಿಸಾ॥ 


ಹಾಏವ ಸಕದಂ ಕಮ್ಮಂ | ಅಣುವಾವಟ ಕಾವಗಂ | 
ಣ ಸೇಫಳಾಯಿ ಗುಸ್ಕಂಕಾ | ಅಣ್ಣತ್ನ ಜಿಣಸಾಸಣೇ | 


ಶ್ಲೋಕಛಂದ॥ ದುರ್ಗಂಧೇ ದುರ್ಧರೇ ದುಃಖೇ ದುಃಸ್ಟಭಾವೇಚ ನಶ್ಚರೇ। 


ವೃತ್ತ ॥ 


ವೃತ್ತ 


ದುರ್ವಿಲೋಕೇ ವೃಥಾಕಾಯೇ ಕಿಂತುಜ್ಞಾನೀ ತವಾಗ್ರಹಃ ॥ 
ಅಚ್ಛೇದ್ಧ್ಮೋನಂತ ಸೌಖ್ಯೋಹಂ ಅತ್ಮಪೂರ್ವೋ ನಿರಂಜನಃ 
ಸರ್ವದುಃಖಾಕರಂ ದೇಹಂ ತ್ಮಜಾಮ್ಮೇತತ್‌ ಪರಿಸ್ಪುಟಂ!॥ 


ಜಾತಿಕ್ಷಾಜರತೇ ಕೃತಾಂತಕುಪಿತ ಕ್ರೂರೋರುದುಸ್ವಾಪದೇ। 
ವ್ಯಾಧಿಂ ವ್ಯಾಧಬಯಾದ್ದುರಂತ ದುರಿತ ಸ್ಫೂರ್ಜದ್ದವಾಗ್ನೀಚ್ಛೆದೇ ॥ 
ನಿಸ್ತಾಣ ಸುವಿಚೇತಸೋ ತ್ರಿತದೃಷಾ ದುರಾಕುಳ ಸ್ಕಾಂಗಿನೋ। 
ಜೈನಂ ಶಾಸನಮೇಕವೇವ ಶರಣಂ ಜನ್ಮಾಟವೀ ಸಂಕಟೇ ॥ 
ಅದಜಬ್‌ಂ 


ಯಾವತ್‌ ಸ್ವಸ್ಥಮಿದಂ ಶರೀರಮರುಜಂ ಯಾವಜ್ಜರಾ ದೂರತಂ। 
ಯಾಚ್ಲೇಂದ್ರಿಯ ಶಕ್ತಿರಪ್ರತಿಹತೋ ಯಾವತ್‌ ಕ್ಹಯೇಣಾಯುಷಂ॥ 
ಆತ್ಮಶ್ರೇಯಸಿ ತಾವದೇವ ವಿದುಹಿಕಾರ್ಯ ಪ್ರಯತ್ನೋಮಹಾನ್‌। 
ಯಾ ದೀಪ್ಲೇ ಭವನೇತು ಕೂಪಘನನಂ ಪ್ರತ್ಕುದ್ಧಮಃ ಕಿದೃಶಃ ! 


೧೨೦ 1 ಆರಾಧನಾ ಕರ್ಣಾಟಟೀಕಾ 


ವಚನ ॥! ಎಂದಿವು ಮೊದಲಾಗೊಡೆಯವನೋದಿಯವಅರ್ಥಮೆಲ್ಲಮಂ ನೆರವಿಗೆಲ್ಲಂ 
ವಕ್ಪುಣಿಸಿ ಪೇಟ್ಹು ಮತ್ತಮರಸನಿಂತೆಂದು ಪೇಲ್ಹಂ 


ಕಂದ ॥ ಆನಾಳ್ದನಾಳ್ಗಳಿವರೆನ 


ಗೇನಾಯ್ಕೆಂದಖೌದುಮಖೌಯದುಲದಾಂ ನುಡಿದೊಂ 
ದೇವಾನುಮೇವಮುಳ್ಳೂಡ 
ಮಾ ನುಡಿಯಂ ಮಜ್‌ಯಿಮೆಲ್ಲಮಿಂ ನಿಶ್ಶಲ್ಕಂ 


ಗಾಹೆ |! ಖಮ್ಮಾಮಿ ಸವ್ವಜೀವಾಣಂ ಸವ್ವೇಜೀವಾ ಖಮಂತು ಮೇ! 
ಮೆತ್ತೀ ಮೇ ಸವ್ವ ಭೂದೇಸು ವೇರಂಮಜುಂ ಣ ಕೇಣಚಿ | 


ಎಂದೆಲ್ಲರುಮಂ ಕ್ಷಮೆಗೊಳಿಸಿ ನಿಶ್ಶಲ್ಕಂ ಗೆಯ್ದು ವಿದ್ಕುದಂಗನೆಂಬ ಪಿರಿಯ ಮಗಂಗೆ 
ರಾಜ್ಯಪಟ್ಟಂಗಟ್ಟಿ ರಾಜ್ಕಾಭಿಷೇಕಂಗೆಯ್ದೀತನಂ ಪಿಡಿದು ನೀಮೆಲ್ಲಂ ಸುಖಂ ಬಾಲ್‌ಮೆಂದು 
ಕಲ್ಪಿಸಿ ಯಮದಂಡಂಗಂ ಪೊಟಿಲ ತಳಾಉಖಿಕೆಯಂ ಕೊಟ್ಟು ಮಂಗಳ ಮಜ್ಜನಂಗೊಂಡು 
ಪಟ್ಟವರ್ಧನಮನೇಉಾ ಸತಿಯರ್‌ ಸಂಗಂಡಂ ಪೆಂಡವಾಸದ ಸೂಳೆ ಯರಿರ್ವರ್‌ ಪೆಜಗೇಟ್‌ 
ಇರ್ಕೆಲದೊಳಂ ಚಾಮರಂಗಳನಿಕ್ಕುತ್ತುಂ ಬರೆ ಬೆಳ್ಳೊಡೆಗಳುಂ 'ಪಾಳಿಧ್ವಜಂಗಳುಂ 
ತಜಿನವಬಯಿಗೆಗಳುಂ ಚಂದ್ರಾದಿತ್ಕರ್ಕಳುಂ ಸಿಂಹ -ವ್ಮಾಘಫ್ರ ಮಕರ ಮತ್ಸಂಗಳೆಂದಿವು 
ಮೊದಲಾಗೊಡೆಯ ರಾಜ್ಕ ಚಿಹ್ನಂಗಳ್‌ ಮುಂದೆ ಪರಿಯೆ ಪಂಚ ಮಹಾಶಬ್ದಂಗಳುಂ 
ಬದ್ದವಣದ ಪಣಕಿಗಳುಂ ಬಾಜಿಸ ವಂದಿ ಮಾಗದ ಯಾಚಕ ಪ್ರಬಭ್ರತಿಗಳಂ 
ದೀನಾನಾಡಾನೇಕರ್ಗಂ ತುಷ್ಟಿದಾನಮಂ ಕುಡುತ್ತುಂ ಪೋಗಿ ಸಹಸ್ರ ಕೂಟ 
ಬೈತ್ಕಾಲಯಮನೆಯ್ದಿ ಪಟ್ಟವರ್ಧನದಿಂದಿಟೌ್‌ದು ಬಸದಿಯಂ ತ್ರಿಪ್ರದಕ್ಷಿಣೆ ಗೆಯ್ದು ದೇವರಂ 
ಬಂದಿಸಿ ಗುಣಧರರೆಂಬಾಚಾರ್ಯರಂ ಗುರುಭಕ್ತಿಗೆಯ್ದು ಬಂದಿಸಿ ಇಂತೆಂದಂ ಭಟಾರಾ 
ಸಂಸಾರಮೆಂಬ ಸಮುದ್ರದೊಳ್‌ ಮುಲುಗುತ್ತಿರ್ದೆನ್ನಂ ಮುಟುಗಲೀಯದೆತ್ತಿ ಎನಗೆ ದೀಕ್ಷೆಯಂ 
ಪ್ರಸಾದಂ ಗೆಯ್ಕಿಮೆಂದು ನುಡಿದೊಡಂಬಡಿಸಿ ಸಾಸಿರ್ವರರಸು ಮಕ್ಕಳ್ಳೆರಸು ಕಟಕ ಕಟಿಸೂತ್ರ 
ಕುಂಡಲಾಭರಣಾದಿಗಳಂ ಕಳೆದು ಬಾಹ್ಮಾಭ್ಕಂತರ ಪರಿಗ್ರಂಹಂಗಳಂ ತೊಟ್‌ದು 
ಗುಣಧರಭಟಾರರ ಪಕ್ಕದೆ ತಪಂ ಬಟ್ಟಂ 


ಮತ್ತಂ ದೇವಗಣಿಕೆಯರನೆ ಪೋಲ್ವ ವಸುಂದ'ರೆ ಮಹಾದೇವಿ 
ಮೊದಲಾಗೇಟ್ಲೂರರಸಿಯರ್ಕ್ಯಳ್‌ ಗುಣಧರ ಭಟಾರರೆ ಗುರುಗಳಾಗೆ ತಮ್ಮತ್ತೆವಿರಪ್ಪ ಜಯಮತಿ 
ಕಂತಿಯರ್‌ ಕಂತಿಯರಾಗೆ ತಪಂಬಟ್ಟು ಗಿಡಿ ಗಿಡಿ ಜಂತ್ರಂ ಮಿಳಿ ಮಿಳಿ ನೇತ್ರರಾಗಿ ಘೋರ 
ವೀರ-ತಪಶ್ನರಣದೊಳ್‌ ನೆಗಟುತ್ತಿರ್ದ್ದರ್‌ ಇತ್ತ ವಿದ್ಯುಚ್ಚೋರ ಮುನಿಯುಂ ಪನ್ನೆರಡು 
ವರ್ಷಂ ಬರೆಗಂ ಗುರುಗಳನಗಲದೆ ದ್ವಾದಶಾಂಗ -ಚತುರ್ದಶ ಪೂರ್ವಮಪ್ಪಾಗಮಮೆಲ್ಲಮಂ 
ಕಲ್ಲುಗ್ರೋಗ್ರ ತಪಶ್ಚರಣದೊಳ್‌ ನೆಗಟುತ್ತುಮಾಚಾರ್ಯರಾಗಿಯಯ್ನೂರ್ವರ್‌ ಶಿಷ್ಕರ್‌ವೆರಸು 


1 


. ಆರಾಧನಾ ಕರ್ಣಾಟಟೀಕಾ / ೧೨೧. 


ಗ್ರಾಮ-ನಗರ-ಖೇಡ ಖರ್ವಡ-ಮಡಂಬ-ಪಟ್ಟಣ ದ್ರೋಣಾ ಮುಖಂಗಳಂ ವಿಹಾರಿಸುತ್ತುಂ 
ಪೋಗಿ ಪೂರ್ವ ದೇಶದೊಳ್‌ ಮಂಡಳಮೆಂಬ ನಾಡೊಳ್‌ ತಾಮ್ರಲಿಪ್ಪಿಯೆಂಬ ಪೊಟಲ 
ಪೊಅವೊಟಲನೆಯ್ದಿದಾಗಳಲ್ಲಿ ವರಾಂಗಾಯಿಯೆಂಬ ಉಗ್ರದೇವತೆಗಳಜುದಿಂಗಳು 
ಅಣುದಿಂಗಳೆಲ್ಲಾ ಕಾಲಂ ಜಾತ್ರೆಯಪ್ಪದಾ ಜಾತ್ರೆಗೆ ನಾಡೆಲ್ಲಮಷ್ಟಮಿಯಂದು ಬಂದು 
ನೆರೆದು ಜಾತ್ರೆಯಂ ಮಾಡೆ ದುರ್ಗಾದೇವತೆ ರಿಷಿಯರ ಬರವಂ ಗೆಂಟಜ್‌ೌಳಿರ್ದ್ದು ಕಂಡಿದಿರಂ 
ಪೋಗಿ ಇಂತೆಂದಳ್‌ ಎನ್ನ ಜಾತ್ರೆ ಸಮೆವನ್ನೆಗಂ ನೀಮೀ ಪೊಟಲಂ ಪೊಗದಿರಿಮೆಂದು 
ಬಾರಿಸಿದೊಂಡೆ ಶಿಷ್ಕರ್ಕಳೆಂದಟ್‌ ನಮ್ಮಂ ದೇವತೆಯೇಗೆಯ್ದಪ್ಪೊಳ್‌ ಪೋಪಂ ಭಟಾರಾ 
ಎಂದು ಭಟಾರರನೊಡಗೊಂಡು ದೇವತೆ ಬಾರಿಸೆ ಬಾರಿಸೆ ಪೌಟಲಂ ಪೊಕ್ಕು ಪೊಟಲ ಪಡುವಣ 
ದೆಸೆಯ ಕೋಂಟೆಯ ಪೊಅಗಣ ದೆಸೆಯೊಳ್‌ ವಿದ್ಯುಚ್ಚೋರ ಭಟಾರರ್‌ ಪ್ರತಿಮಾಯೋಗಂ 
ನಿಂದೊಡೆ ದೇವತೆ ಮುಳಿದು ಪೊಜಸುಗಳನಿನಿವಿರಿಯವು ದಂಸ-ಮಸಕಂಗಳರಿ ವಿಗುರ್ವ್ವಿಸಿ 
ಮೆಯ್ಕೆಲ್ಲಮುನಿರುಳ್‌ ನಾಲ್ಕು ಜಾವಮುಂ ತಿನೆ ನರಕ ವೇದನೆಯಿಂದಗ್ಗಳ 
ವೇದನೆಯಪ್ಪಂತುಪಸರ್ಗಂ ಗೆಯ್ಕೆ ಅಂತಪ್ಪ ದುಃಖಮಂ ವೇದನೆಯುಮಂ ಮನದೊಳಿಲ್ಲದಂತಿರೆ 
ಸೈರಿಸಿ ಆಜ್ಞಾವಿಚಯಮಪಾಯವಿಚಯ -ವಿಪಾಕವಿಚಯ ಸಂಸ್ಥಾನ ವಿಚಯ ಮೆಂಬ ನಾಲ್ಕು 
ಧರ್ಮಧ್ಮಾನಂಗಳಂ ಧ್ಯಾನಿಸಿ ಬಟ್‌ಕ್ಕೆ ಪೃಧಕ್ಕ ವಿತರ್ಕವೀಚಾರಮೆಂಬ ಪ್ರಥಮ ಶುಕ್ಲಧ್ಯಾನಮಂ 
ಧ್ಯಾನಿಸುತ್ತಂ ಕ್ಷಪಕ ಶ್ರೇಢಿಯನೇಟ್‌ ಏಕತ್ವ -ವಿತರ್ಕ - ವಿಚಾರಂ ಸೂಕ್ಷ್ಮಕ್ರಿಯಾ ಪ್ರತಿಪಾತಿ 
-ಸಮುಚ್ಛಿನ್ನ ಕ್ರಿಯಾನಿವೃತ್ತಿ ಎಂಬ ಶುಕ್ಲ ಧ್ಯಾನಂಗಳಂ ಧ್ಯಾನಿಸಿ ಘಾತಿಕರ್ಮಂಗಳಂ ಕಿಡಿಸಿ 
ಅಂತರ್ಗತ ಕೇವಳಿಯಾಗಿ ಅಘಾತಿ ಕರ್ಮಂಗಳಂ ಕಿಡಿಸಿ ಮೋಕ್ಷಕ್ಕೆ ವೋದರ್‌ 


ಮತ್ತೆ ಸನ್ಮಸನಂ ಗೆಯ್ಕುತ್ತಿರ್ದ ಭವೃರ್ಕ್ಕಳ್‌ ಪರಮ ಶುದ್ದ ಸಹಜ ರತ್ನತ್ರಯ 
ಮನಾರಾಧಿಸುತ್ತಿರ್ದೊರ್‌ ವಿದ್ಕುಚ್ಚೋರ ರಿಷಿಯರಂ ಮನದೊಳ್‌ ಬಗೆದು ದಂಡಣೆಗಳಂ 
ವೇದನೆಗಳಂ ವ್ಯಾಧಿಗಳಂ ಚತುರ್ವಿಧಮಪ್ಪುಸಮರ್ಗಮಂ ಪಸಿವುಂ ನೀರಟ್ಕ್ಕಿಯಂ 
ಶೀತೋಷ್ಣವಾತ ದಂಸ-ಮಸಕಂ ಮೊದಲಾಗೂಡೆಯವಟ್‌ಂದಪ್ಪ ವೇದನೆಗಳಂ ದುಃಖಂಗಳಂ 
ಸೈರಿಸಿ ಪರಮ ಶುದ್ದ ಸಹಜ ರತ್ನತ್ರಯಂಗಳಂ ಸಾಧಿಸಿ ಸ್ವರ್ಗ್ಗಾಪ ವರ್ಗ ಸುಖಂಗಳನೆಯ್ದುಗೆ 


೧೨೨ / ಆರಾಧನಾ ಕರ್ಣಾಟಟೀಕಾ 


೧೪. ಗುರುದತ್ತ ಭಟಾರರ ಕಥೆ 


ಗುರುದತ್ತ ಭಟಾರರ ಕಥೆಯಂ ಪೇಟ್ಸ್‌ಂ 


ಗಾಹೆ || ಹತ್ನಿಣಪುರ ಗುರುದತ್ತೋ ಸಂಪಳಿತಾಳೀವ ದೊಣ್ಣಿಮಂತಹಿ 
ದಜ್ಜಂತೋ ಅಧಿಯಾಸಿಯ ಪಡಿವಣ್ಣೋ ಉತ್ತಮಂ ಆಟ್ಕಂ॥ 


[ಹತ್ಚಿಣಪುರ ಎ ಹಸ್ತಿನಾಪುರಮುಮನಾಳ್ವ | ಗುರುದತ್ತೋ - ಗುರುದತ್ತ ರಿಷಿ | 
ಸಂವಳಿತಾಲೀವ -ಕಲ್‌ನೆಲೆವೊಲಾ | ದೊಣ್ಣಿಮಂತಂಹಿ - ದೋಣಿಮತಮೆಂಬ ಪರ್ವತದ 
ಸಾರೆ! ದಜ್ಜಂತೋ - ಬೇಯುತ್ತಿರ್ದೊನಾಗಿ |! ಅಧಿಯಾಸಿಯ - ಉಪಸರ್ಗಮಂ ಸೈರಿಸಿ 
| ಪಡಿವಣ್ಣೋ = ಪೊರ್ದಿದೊಂ | ಉತ್ತಮಂ ಆಟ್ಕ -ಮಿಕ್ಕ ದರ್ಶನ ಜ್ಞಾನ ಚಾರಿತ್ರಂ 
ಗಳಾರಾಧನೆಯಂ |] 


ಅದೆಂತೆಂದೊಡೆ 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ ಕುಣಾಳಮೆಂಬುದು ನಾಡು ಅಲ್ಲಿ 
ಸಾವಸ್ತಿಯೆಂಬುದು ಪೊಟಲ್‌ ಅದನಾಳ್ವೊಂ ಉಪರಿಚರನೆಂಬೊನರಸನಾತನ 
ಮಹಾದೇವಿಯರ್‌ ಪದ್ಮಾವತಿ ಅಮಿತಪ್ರಭೆ ಸುಪ್ರಭೆ ಪ್ರಭಾವತಿಯಂತು ನಾಲ್ವರುಂ 
ಮಹಾದೇವಿಯರ್‌ ಮೊದಲಾಗಿ ಅರಸಿಯರ್ಕಳಯ್ನೂರ್ವರ್‌ ಪದ್ಮಾವತಿ ಮಹಾದೇವಿಯ 
ಮಗನನಂತವೀರ್ಯಂ ಅಮಿತಪ್ರಭೆಯ ಮಗಂ ವಜ್ರಪಾಣಿ ಪ್ರಭಾವತಿಯ ಮಗಂ ವಜ್ರಧರಂ 
ಸುಪ್ರಭಯ ವಗಂ ವಜ್ರಬಾಹು ಇಂತು ನಾಲ್ವರುಂ ಮಹಾದೇವಿಯರ ಮಕ್ಕಳ್‌ 
ಉಲಟ್‌ೌದರಸಿಯರ ಮಕ್ಕಳ್ಳೆನೂರ್ವರಂತವರ್ಗ್ಗಳಿಷ್ಟ ವಿಷಯ ಕಾಮಭೋಗಂಗಳನನು 
ಭವಿಸುತ್ತುಂ ಪಲಕಾಲಂ ಸಲೆ ಮತ್ತೊಂದು ದಿವಸಂ ವಸಂತ ಕಾಲದೊಳಂಕುರಿತ ಪಲ್ಲವಿತ- 
ಕೋರಕಿತ-ಕುಸುಮಿತ-ಫಳಿತಮಪ್ಪ ಮನೋಹರೋದ್ಕಾನವನಕ್ಕೆ ಅಆಯ್ದೂರ್ವ್ಯರರಸಿ 
ಯರ್ಕಳುಮಣುಗರ್ಕ್ಶಳುಂ ಬೆರಸು ಪೋಗಿ ಮಹಾ ವಿಭೂತಿಯಿಂ ವನಕ್ರೀಡೆಯಂ ಪಿರಿದು 
ಬೇಗಂಮಾಡಿ ಬಟೌಕ್ಕಾ ನಂದನದೊಳಗಣ ಸುದರ್ಶನಮೆಂಬ ಮಣಿಕುಟ್ಟಿಮಮಪ್ಪ ಬೊಡ್ಡಣ 
ವಾವಿಯೊಳ್‌ ಕರ್ಪೂರ -ಕಾಳಾಗರು -ತುರುಷ್ಕ -ಕುಂಕುಮ-ಚಂದನಾದಿ ಸುಗಂಧ ದ್ರವ್ಯ್ಮಂಗಳಿಂ 
ಬೆರಸೆಪಟ್ಟುದ ಕೊಳ್‌ ಮತ್ತಂ ನೀಳೋತ್ಪಳ -ರಕ್ತೋತ್ಸಳ ಕುವಳಯಂ ಮೊದಲಾಗೊಡೆಯ 


ಆರಾಧನಾ ಕರ್ಣಾಟಟೀಕಾ / ೧೨೩ 


ನಾನಾ ಪ್ರಕಾರದ ಪುಷ್ಪಜಾತಿಗಳಿಂದಂ ಸಂಛನ್ನಮಪ್ಪುದಜೋೊಳ್‌ ಚಕ್ರವಾಕ -ಬಕ -ಬಳಾಕ- 
ಹಂಸ-ಮಂಡೂಕ- ಜೀವಂಜೀವಕ -ಚಕೋರಾದಿ ಜಲಚರ ವಿಹಂಗ ಸಮೂಹಂಗೆಳೂಡನೆ 
ಯದಯಾೊಳ್‌ ನಾಲ್ವರುಂ ಮಹಾದೇವಿಯರ್ಬೈರಸು ಓರೋರ್ವ್ವರುಂ ನಾನಾ ಪ್ರಕಾರದ 
ಯಂತ್ರಗಳಿಂದಂ ಜೀರ್ಕೋಟವಿಗಳಿಂದಂ ತಳಿಯುತ್ತುಂ ನೀರ್ಗಳಂ ಸೂಸುತ್ತುಂ ಜಲ 
ಕ್ರೀಡೆಯಂ ಮನಕ್ಕೆ ವಂದರಸಿಯರ್ಕ್ಯಳೊಡನೆ ನೀಡುಂ ಬೇಗಮಾಡುತ್ತಿರ್ಪನ್ನೆಗಂ 


ಮತ್ತಿತ್ತ ವಿಜಯಾರ್ಧ ಪರ್ವತದುತ್ತರ ಶ್ರೇಢಿಯೊಳಳಕಾಪುರಿಯೆಂಬುದು 
ಪೊಟಲದನಾಳ್ವೊಂ ವಜ್ರದಾಡನೆಂಬ ವಿದ್ಕಾಧರನನೇಕ ವಿಷ್ಕಾಬಲಗರ್ವ್ವಿತನಾತನ ಮಹಾದೇವಿ 
ಮದನವೇಗೆಯೆಂಬೊಳಂತವರ್ಗ್ಗಳಿರ್ವ್ವರುಂ ಒಂದು ದಿವಸಂ ರಮ್ಮ ಪ್ರದೇಶಂಗಳೊಳ್‌ 
ಕ್ರೀಡಿಸಲ್ವೇಡಿ ಭೌಮ ವಿಹಾರಕ್ಕೆ ವಿಚಿತ್ರಮಾಗುತಿರ್ದ್ದ ವಿಮಾನಮನೇಟ್‌ಯಾಕಾಶ ಪಥದೊಳ್‌ 
ಪೋಗುತ್ತಿರ್ದ್ದವರ್ಗ್ಗಳ್‌ ದೇವಸಮಾನರಪ್ಪ ಸಾಮಂತ -ಮಹಾಸಾಮಂತರ್ಕ್ಯಳಿಂದಂ 
ದೇವಗಣಿಕೆಯರುವುಪ್ಪಪ್ಸರೆಯರ್ಕ್ಶಳಂ ಪೋಲ್ಟಯ್ನೂರ್ವರರಸಿಯ ರ್ಕೃಳಿಂದಂ ಪೆಂಡವಾಸದ 
ಪಲಬರೊಳೆಂಡಿರ್ಕಳಿಂದಂ ಪರಿವಾರ ಜನಂಗಳಿಂದಮಿಂತು ದಿವ್ಯಮಪ್ಪ ಸಭೆಯಿಂದಂ 
ಪರಿವೇಷ್ಟಿತನಾಗಿ ಪಟುಪಟಹ -ಪಣವ -ತುಣವ ಭಂಭಾ-ಮದ್ದಳ -ರುಲ್ಲಕಿ -ಮುಕುಂದ- 
ಶಂಖ-ವಂಶ-ತಾಳ-ಭೇರಿ-ಮೃದಂಗ ವೀಣಾ ಕಾಹಳಾದಿ ನಾನಾ ಪ್ರಕಾರದ ತೂರ್ಯ ರವಂಗಳುಂ 
ದೇವದುಂದುಭಿಗಳ್‌ ಮೊಳಗುವಂತೆ ಭೋರ್ಗರೆದು ಮೊಳಗೆ ಮಹಾವಿಭೂತಿಯಿಂ 
ಜಲಕ್ರೀಡಯನಾಡುತ್ತಿರ್ಪ ಉಪಚರಿಚರ ಮಹಾ ನೃಪತಿಯನಿರ್ವ್ವರುಂ ಕಂಡು ವಿಮಾನಮಂ 
ನಿಖಿಸಿ ನೀಡುಂ ಬೇಗಂ ನೋಡಿ ಮದನವೇಗೆಯಿಂತೆಂದಳ್‌ ನಾಮಾಕಾಶದೊಳ್‌ ಕಾಗೆಗಳಂತೆ 
ಪಾಖವನಿತಲ್ಲದೆ ನಮಗಿನಿತು ವಿಭವಮುಮೈಶ್ಚರ್ಯಮುಮುಂಟೇ ಶ್ರೀಯೊಳಂ ರೂಪಿನೊಳಂ 
ವಿಭವದೊಳಂ ನಾನಾ ಪ್ರಕಾರದ ವಿನೋದಂಗಳಿಂದುಪರಿಚರ ಮಹಾರಾಜನಿಂದಗ್ಗಳಂ 
ಪೆಜರಾರುಮಿಲ್ಲ ಸಂಸಾರದೊಳ್‌ ಬರ್ದ್ವ ಬಾಟನೀತನೆ ಬರ್ದ್ದನೆಂದು ಪೊಗಲ್ಲ್ಹೊಡೆ 
ವಜ್ರದಾಡಂ ಕೇಳ್ದು ಮನದೊಳ್‌ ಮುನಿದು ಪುರುಡಿಸಿ ತನ್ನ ಪೊಟಲ್ಲೆವೋಗಿ 
ಮದನವೇಗೆಯನಲ್ಲಿಟ್ಟು ತಾನೋರ್ವನೆ ವಿಮಾನಮನೇಬ್‌ ತುಬೌಪದಿಂ ಬಂದು ಜಳಕ್ರೀಡೆ 
ಯನಾಡುತ್ತಿರ್ಪಪರಿಚರ ಮಹಾನೃಪತಿಯ ಮೇಗೆ ವಿದ್ಧೆಯಿಂದಂ ವಿಗುರ್ಬಿಸಿ ಪಿರಿದೊಂದು 
ಸಿಲೆಯನೆತ್ತಿಕೊಂಡು ಬಂದು ಮಣಿಕುಟ್ಟಿಮಮಫ್ಸ ಸುದರ್ಶನಮೆಂಬ ಬಾವಿಯ 
ಬಾಗಿಲೆಲ್ಲಮಂ ನಿಚ್ಛಿದ್ರಮಾಗಿ ಮುಚ್ಚಿ ಕವಿದಿಕ್ಕಿ ಪೋದಂ ಪೋದೊಡೆ ಪದ್ಮಾವತಿ 
ಮೊದಲಾಗೊಡೆಯ ನಾಲ್ವರುಂ ಮಹಾದೇವಿಯರುಂ ಮೋಹಿಸದ ಬುದ್ಧ್ದಿಯನೊಡೆಯರ್‌ 
ಅಧಿಗಮ ಸಮ್ಮಗ್‌ ದೃಷ್ಟಿಗಳ್‌ ಚತುರ್ವಿಧಮಪ್ಪಾಹಾರಕ್ಕಂ ಶರೀರಕ್ಕಂ ಜಾವಜ್ಜೀವಂ 
ನಿವೃತ್ತಿಗೆಯ್ದು ಪಂಚನಮಸ್ಕಾರಮನುಚ್ಚರಿಸುತ್ತುಂ ದೇವರಂ ಧ್ಯ್ಕಾನಿಸುತ್ತಂ ದರ್ಶನ -ಜ್ಞಾನ- 
ಚಾರಿತ್ರಂಗಳನಾರಾಧಿಸುತ್ತುಂ ಮುಡಿಪಿ ಸೌಧರ್ಮ ಕಲ್ಪದೊಳ್‌ ಸ್ವಸ್ತಿಕಾವರ್ತಮಂಬ 
ವಿಮಾನದೊಳೊಂದು ಸಾಗರೋಪಮಾಯುಷ್ಯಮನೊಡೆಯರ್‌ ಸಾಮಾನಿಕ ದೇವರಾಗಿ 


೧೨೪ / ಆರಾಧನಾ ಕರ್ಣಾಟಟೀಕಾ 


ನಾಲ್ವರುಂ ಪುಟ್ಟಿದರ್‌ ಮತ್ತುಪರಿಚರನಪ್ಸರಸಂ ಮಿಡ್ಮಾದೃಷ್ಟಿಯಪು ೃದಣ್‌ಂ 
ತನ್ನುದ್ಕಾನವನದೊಳಂ ರಾಜ್ಯ ವಿಭೂತಿಯೊಳಾದಮಾನುಂ ಮೋಹಿಸುವ 
ಬುದ್ದಿಯನೊಡೆಯನಾರ್ತದಧ್ಯಾನದಿಂ ಸತ್ತು ತನ್ನ ಮನೋಹರೋದ್ಕಾನದೊಳ್‌ ಪೆರ್ವಾವಾಗಿ 
ಪುಟ್ಟಿದಂ ಮತ್ತೆರಡನೆಯ ದಿವಸದಂದು ಸಾಮಂತ -ಮಹಾಸಾಮಂತರ್ಕ್ಕಳುಂ ಪರಿವಾರಮುಂ 
ನೆರೆದು ಅನಂತವೀರ್ಯನೆಂಬ ಪಿರಿಯ ಮಗಂಗೆ ರಾಜ್ಕಪಟ್ಟಂಗಟ್ಟಿದರ್‌ ಮೂಜನೆಯ 
ದಿವಸದಂದು ಸಾರಸ್ವತರೆಂಬಾಚಾರ್ಯರ ವಧಿಜ್ಞಾನಿಗಳಯ್ನೂರ್ವರ್‌ ಗ್ರಾಮ-ನಗರ-ಖೇಡ 
-ಮಡಂಬ -ಪಟ್ಟಣ- ದ್ರೋಣಾಮುಖಂಗಳಂ ವಿಹಾರಿಸುತ್ತುಂ ಆ ಪೊಟಲ್ಲೆ ಬಂದು 
ಮನೋಹರಮೆಂಬ ನಂದನವನದೊಳಗಣ ಸ್ಪಟಿಕ ಶಿಲಾತಳದ ಮೇಗಿರ್ದ್ವೊರಂ ರಿಷಿನಿವೇದಕಂ 
ಕಂಡು ಬಂದನಂತವೀರ್ಯ ನೃಪತಿಗೆ ಪೇಟ್ಟೊಡಾತನುಂ ಸಪರಿವಾರಂ ಬೆರಸು ಭಟಾರರಲ್ಲಿಗೆ 
ವಂದನಾಭಕ್ತಿಗೆ ಪೋಗಿ ಬಲಗೊಂಡು ಗುರಭಕ್ತಿಗೆಯ್ದು ಬಂದಿಸಿ ಉಟೌದ ರಿಷಿಯರೆಲ್ಲರುಮಂ 
ಗುರು ಪರಿವಿಡಿಯಿಂ ಬಂದಿಸಿ ಪಿರಿದು ಬೇಗಂ ಧರ್ಮಮಂ ಕೇಳ್ದು ಬಲ್‌ಕ್ಸಿಂತೆಂದು 
ಬೆಸಗೊಂಡೊಡೆ ಭಟಾರಾ ಎನ್ನ ತಂದೆಗಂ ತಾಯ್ಬಿರ್ಕಳ್ಗ್ಳಮಾಕಸ್ಮಿಕಮೊರ್ಮೊದಲನಿಬರ್ಗಮೇ 
ಕಾರಣಂ ಸಾವಾದುದು ಆರ್‌ ಕೊಂದರೆಂದು ಬೆಸಗೊಂಡೊಡೆ ಭಟಾರರಿಂತೆಂದು ಪೇಟ್ದಿರ್‌ 


ಸುದರ್ಶನಮೆಂಬ ಬೊಡ್ಡಣಬಾವಿಯೊಳ್‌ ನಿಮ್ಮ ತಂದೆಯುಂ ತಾಯ್ವರುಂ 
ಜಲಕ್ರೀಡಯನಾಡುತ್ತಿರ್ಪನ್ನೆಗಂ ಭೌಮವಿಹಾರಾರ್ಥಂ ವಿಮಾನಮನೇಣ್‌ ಪೋಗುತ್ತಿರ್ದ್ದ 
ವಜ್ರದಾಡನೆಂಬ ವಿದ್ಯಾಧರನುಮಾತನ ಮಹಾದೇವಿ ಮದನವೇಗೆಯೆಂಬೊಳಾ ಇರ್ವ್ವರುಂ 
ಕಂಡು ನಿಮ್ಮ ತಂದೆಯ ವಿಭವಮಂ ಮದನವೇಗೆ ಪೊಗಟ್ಟೊಡೆ ವಜ್ರದಾಡಂಗೆ ಪುರುಡು 
ಪುಟ್ಟಿ ಬಾವಿಯ ಬಾಗಿಲು ನಿಚ್ಛಿದ್ರಮಾಗಿ ಮುಚ್ಚಿ ಮೇಗೆ ಪಿರಿದೊಂದು ಸಿಲೆಯನಿಕ್ಕಿ 
ಪೋದೂಡೀ ಪಾಂಗಿನೊಳನಿಬರ್ಗ್ಗಂ ಮೃತ್ಕುವಾದುದೆಂದು ಪೇಲ್ದೊಡೆ ಮತ್ತಮವರೆಲ್ಲಿ 
ಪುಟ್ಟಿದರೆಂದು ಬೆಸಗೊಂಡೊಡೆ ಭಟಾರರಿಂತೆಂದರ್‌ ನಿಮ್ಮ ತಾಯ್ವಿರ್ಕ್ಕಳ್‌ ಬ್ರತಂಗಳಂ 
ಪ್ರತಿಪಾಲಿಸಿ ಸಾವ ಕಾಲದೊಳಾಹಾರಕ್ಕಂ ಶರೀರಕ್ಕಂ ಜಾವಜ್ಜೀವಂ ನಿವೃತ್ತಿಗೆಯ್ದು 
ಸಮಾಧಿಮರಣದಿಂದಂ ಮುಡಿಪಿ ಸೌಧರ್ಮ ಕಲ್ಪದೊಳ್‌ ಸೃಸ್ತಿಕಾವರ್ತಮೆಂಬ 
ವಿಮಾನದೊಳೊಂದು ಸಾಗರೋಪಮಾಯುಷ್ಕಮನೊಡೆಯರ್‌ ಆನಂದನುಂ ಸನಂದನುಮೆಂಬ 
ದೇವರ್ಕಳಾಗಿ ಪುಟ್ಟಿದವರ್ಗ್ಗಳ್‌ ನಿಮ್ಮುಮಂ ನಿಮ್ಮ ತಂದೆಯುಮಂ ಪ್ರತಿಬೋದಿಸಲ್ಕೀಗಳೆ 
ಬಂದಪ್ಪರೆಂದು ಪೇಲ್ದು ನಿಮ್ಮ ತಂದೆಯುಂ ತನ್ನ ಪೆಂಡಿರ್ಮ್ಮಕ್ಕಳ್‌ ಪರಿವಾರಂ ಕಸವರ 
ಮೆಂದಿವಟೋೊಳ್‌ ಮೋಹಿಸುವ ಬುದ್ದಿಯನೊಡೆಯನಾಗಿ ಇಲ್ಲಿಯ ನಂದನವನದೊಳಗಣ 
ಸರ್ಪಾಶ್ರಯಮೆಂಬ ಗುಹೆಯೊಳ್‌ ಮಹಾಕಾಯಂ ಪೆರ್ವಾವಾಗಿ ಪುಟ್ಟಿದನೆಂದೊಡೆ 
ಧರ್ಮಮಂ ಕೈಕೊಳ್ಳುಮೋ ಕೈಕೊಳ್ಳನೋ ಎಂದು ಬೆಸಗೊಂಡೊಡೆ ಭಟಾರರಿಂತೆಂದರ್‌ 
ನೀನುಂ ಪೇಟ್‌ ಧರ್ಮಮಂ ಕೈಕೊಳ್ಳುಮೆಂದೊಡೆ ತಮ್ಮಂದಿರುಂ ಪರಿವಾರಮಂ ಬೆರಸು 
ಪೋಗಿ ಗುಹೆಯ ಬಾಗಿಲೊಳಿರ್ದ್ದಿಂತೆಂದಂ ಎಲೆ ಉಪರಿಚರ ಮಹಾರಾಜಾ ಪೆರ್ವಾವಾಗಿ 


1 


ಆರಾಧನಾ ಕರ್ಣಾಟಟೀಕಾ / ೧೨೫ 


ಪುಟ್ಟಿಯುಮಿಂತಪ್ಪವಸ್ಥೆಯೊಳಂ ಬಾಟಕ್ಕಿಯೊಳಂ “ಇನ್ನುಂ ನಿನಗಟಕ್ಕಿಯೇ ನಿನಗೆ 
ದೋಷಮಿಲ್ಲೇಕೆಂದೊಡೆ ಜೀವಂಗಳ ಸ್ವಭಾವಮಿಂತುಂಟೆ - 


ಶ್ಲೋಕ! ಯತ್ರ ಯತ್ರೋಪಪದ್ಕಂತೇ ಜೀವಾಃ ಕರ್ಮಾವಶಾನುಗಾಃ 
ತತ್ರ ತತ್ರ ರತಿಂ ಯಾಂತಿ ಸ್ವೇನ ಸ್ವೇನೈವ ಕರ್ಮಣಾ ॥ 


ವಚನ?! ಎಂಬುದುಂ ತನ್ನ ಕರ್ಮವಶದಿಂ ಸಂಸಾರಿ ಜೀವಂಗಳಲ್ಲಿ 
ಪುಟ್ಟುಗುಮಲ್ಲಿಯಲ್ಲಿಯಟೌ್‌ ಯುಂ ಮೆಚ್ಚುಗೆಯುಮಕ್ಕುಂ ಮುನ್ನೆ ನೀಂ ಕರುಮಾಡದೊಳ್‌ 
ಸಿಂಹಾಸನ ಮಸ್ತಕಸ್ಲಿತನಾಗಿ ಸಾಮಂತ ಮಹಹಾಸಾಮಂತರ್ಕಳಿಂದ 
ಮಯ್ನೂರ್ವರರಸಿಯರ್ಕ್ಕಳಿಂದಂ ಪಂಡವಾಸದಗ್ಗಳದ ಸೂಳೆಯರ್ಕಳಿಂದಂ 
ಪರಿವಾರದಿಂದಮಿಂತಪ್ಪ ದಿವ್ಮ ಸಭೆಯಿಂದಂ ಪರಿವೇಷ್ಟಿತನಾಗಿ ಆಟ ಪಾಟ 
ವಿನೋದಂಗಳಿಂದಿಪ್ಪಾತನೆ ಈಗ ಪೆರ್ವಾವುಗಳೊಡನೆ ನೆರೆದಿರವಾಯ್ತು ಮತ್ತೆ ದಿವ್ಯಮಪ್ಪ 
ಶಯ್ಕಾತಳದೊಳ್‌ ನಿದ್ರೆಗೆಯ್ವಾತನೆಯ್‌ ಪೆಟ್ಟೆಗಳುಂ ಕಿಟುಗಲ್ಲಳುಮೊತ್ತೆ 
ನಿದ್ರೆಗೆಯ್ದೆಯಾದಯ್‌ ಮತ್ತಮೃತೋಪಮಮಪ್ಪ ದಿವ್ಕಾಹಾರಮನುಣ್ಟಾತನೆ ಈಗಳ್‌ 
ಕಪ್ಪೆಗಳುಮೆಸಡುಗಳುಮಿಲಿಗಳುಮೊಂತಿಗಳುಂ ಮೊದಲಾಗೊಡೆಯ ಜೀವರಾಶಿಗಳಂ ಕೊಂದು 
ತಿಂಬೆಯಾದ್ಯೆ ಇನ್ನವಂ ತಿಂದು ನರಕಂ ಪೊಗಲಾಟಿಸಿದಪ್ಪೈ ಎಂದು ಪೇಟ್‌ ಜಾತಿಸ್ಮರನಾಗಿ 
ಗುಹೆಯ ಬಾಗಿಲೊಳ್‌ ಬಂದಿರ್ದು ಧರ್ಮಮಂ ಕೇಳುತ್ತಿರ್ಪನ್ನೆಗಮಾ ಸೌಧರ್ಮಕಲ್ಪದೊಳ್‌ 
ಪುಟ್ಟಿರ್ದ ನಾಲ್ವರು ದೇವಿಯರ್ಕ್ಶಳ್‌ ತಮ್ಮ ಮುನ್ನಿನ ಪೆಣ್ಣರೂಪುಗಳಂ ಕೈಕೊಂಡು ಬಂದು 
ಮುಂದೆ ನಿಂದಾಗಳ್‌ ಮಕ್ಕಳ್‌ ತಮ್ಮ ತಾಯ್ವಿರ್ಕಳ್ಗೆ ಕ್ಷೇಮಂಗುಡಲೆಂದು 
ಪೋದೊಡನ್ನೆಗಮವರಂ ಮುಟ್ಟದೆ ಮೇಗಣ್ಣೆ ನೆಗೆದಿರ್ದೊಡಿದೇನೆಂದು ಬೆಸಗೊಂಡೊಡವರ್‌ 
ವಜ್ರದಾಡಂ ಕೊಲೆ ಸತ್ತು ತಮ್ಮ ದೇವಗತಿಯೊಳ್‌ ಪುಟ್ಟಿದ ತೆಣನೆಲ್ಲಮಂ ಪೇಟ್ದುಪರಿಚರ 
ಮಹಾನೃಪತಿಯಂ - 


ವೃತ್ತ ॥! ಏತತ್‌ ಕ್ಷೇತ್ರಂ ಮದೀಯಂ ಗೃಹಮಿದಮಪರಂ ಮಾತೃಭಾರ್ಯಾ ಮಮೈತಾಃ 
ಪ್ರತ್ರೋಮೇಯಂ ಮೇ ಸುಕಾಂತ ಸ್ವಸ್ಫ ದುಹಿತೃಜನೋ ಮಾನವೋ ಬಂಧುವರ್ಗಃ 
ಅಶ್ವಾದಾಸಾ ಮನುಷ್ಕಾ ಮಮ ಪರಮಹಿತಾ ದ್ರವ್ಮೃಗಾವೋ ಮಹಿಷ್ಯಃ। 
ಇತ್ಯೇವಂ ಮೇ ಬ್ರುವಾಣೋ ನರಪಶು ನಿರತಂ ನಾಶಯತ್ಕಾತ್ಮಕಾರ್ಯಂ॥ 


ಮತ್ತಂ॥ ಅರ್ಥೋ ಮೇ ಭಾರ್ಯಾ ಮೇ ಪುತ್ರೋ ಮೇ ಸ್ವಜನ ಬಂಧುವರ್ಗೋ ಮೇ 
ಇತಿ ಮೇ ಮೇ ಕುರ್ವಾಣಂ ಪುರುಷಂ ಪಸುಂ ಹಂತಿ ಕಾಲಳವೃಕಃ ॥ 


ಎಂದಿವರರ್ಥಮನಿತೆಂದು ಪೇಟ್ಹರ್‌ - ಎನ್ನಮಾಡಮೆನ್ನ ಪೊಟಲ್‌ ಎನ್ನ ನಾಡೆನ್ನ 
ತಾಯೆನ್ನ ಪೆಂಡಿರೆನ್ನ ಮಕ್ಕಳೆನ್ನ ತಂದೆವಿರೆನ್ನ ಮಾವಂದಿರ್‌ ಎನ್ನ ಬಂದು 
ವರ್ಗ್ಗಮನ್ನಾನೆಗಳೆನ್ನ ಕುದುರೆಗಳೆನ್ನೆಮ್ಮೆಗಳೆನ್ನ ಪಶುಗಳೆನ್ನ ಪರಿವಾರಮೆನ್ನ ತೊತ್ತಿರೆನ್ನ 


೧೨೬ / ಆರಾಧನಾ ಕರ್ಣಾಟಟೀಕಾ 


ಮಾಣಿಕಭಂಡಾರಂ ಸುವರ್ಣಭಂಡಾರಂ ಪಟ್ಟಿಸಭಂಡಾರಮೆಂದಿವಚಕೊಳ್‌ ಮೋಹಿಸಿದ 
ಬುದ್ದಿಯನೊಡೆಯನಾಗಿಯಾರ್ತಧ್ಯಾನದಿಂದಂ ಸತ್ತು ಪೆರ್ವಾವಾಗಿ ಪುಟ್ಟಿರ್ದೆ ಈಗಳಾಮುಂ 
ಪೆಂಡಿರಾಗಿಯುಮಿನಿವಿರಿದು ಶ್ರೀಯುಂ ವಿಭವಮುಂ ದೇವತ್ವಮುಮನೆಯ್ದಿದೆವೆಂದು ತಮ್ಮ 
ದೇವತ್ವಮಂ ತೋಜಲ್ವೇಡಿ ಆಕಾಶಮೆಲ್ಲಂ ಚಿತ್ರಪಟಂಗೆದಲ್‌ದಂತೆ ವಿಮಾನಂಗಳಿಂ 
ಸಂಛನ್ನವರಾಗಿ ವ್ಯಾಪಿಸಿ ಪರಿವಾರ ದೇವರ್ಕಳಿಂದಂ ದೇವಿಯರ್ಕ್ಕಳಿಂದಂ 

ಕಿಕೆಸುರ್ಕ್ಯಳಿಂದಮಪ್ಪರೆಯರ್ಕ್ಯಳಿಂದಂ ಪರಿವೇಷ್ಟಿತರಾಗಿ ನಾಲ್ವರುಂ ದೇವರ್ಕೈಳ್‌ ಘಂಟಾ 
ಜಾಳ ಮುಕ್ತಾಜಾಳ ಹೇಮಜಾಳಂಗಳಿಂದಂ ಸಮನ್ವಿತಮಪ್ಪ ತನ್ನ ರತ್ನಮಯಮಾಗುತ್ತಿರ್ದ 
ವಿಚಿತ್ರಮಪ್ಪ ವಿಮಾನಂಗಳನೇಟ್‌ ದೇವಿಯರ್ಕ್ಕಳ್‌ ಚಾಮರಂಗಳನಿಕ್ಕೆಯಾಟ ಪಾಟ 
ವಿನೋದಂಗಳಿಂದಿಂತು ತಮ್ಮೆಶ್ಚರ್ಯಮೆಲ್ಲಮಂ ತೋಟ್‌ ಇಂತೆಂದರ್‌ -ಇದೆಲ್ಲಮೆಮಗೆ 
ಜಿನಧರ್ಮದ ಪರಮತತ್ವದ ಪ್ರಸಾದದಿನಾದುದೆಂದು ಮತ್ತುಪರಿಚರ ಮಹಾರಾಜಂ 
ಪುರುಷನಾಗಿಯುಂ ಮಹಾಸತ್ವಮನೊಡೆಯನಾಗಿಯುಂ ಮಿಥ್ಕಾತ್ತಂ ಕಾರಣಮಾಗಿ 
ಆರ್ತಧ್ಯ್ಮಾನದಿಂ ಸತ್ತು ಪೆರ್ವ್ವಾವಾಗಿ ಪುಟ್ಟಿದನೆಂದು ಪೇಟ್ತು ಪೆರ್ವಾವುಮಂ ಮಕ್ಕಳುಮಂ 
ಪ್ರತಿಬೋಧಿಸಿ ತಮ್ಮ ಸ್ವರ್ಗಲೋಕಕ್ಕೆ ಪೋದರ್‌ ಮತ್ತೆ ಪೆರ್ವಾವುಮೆನ್ನರಸಿಯರ್ಕ್ಯಳ್‌ 
ದೇವರಾಗಿ ಪುಟ್ಟಿದರೆಂದಾದಮಾನುಂ ಸಂತೋಷಂಬಟ್ಟು ಧರ್ಮಪರಿಣಾಮದೊಳ್‌ 
ಕೂಡಿರ್ದ್ದುದಂ ಸಾರಸ್ವತ ಭಟ್ಟಾರಕರಟ್‌ದು ರಿಷಿಸಮುದಾಯಂ ಬೆರಸು ಪೆರ್ವ್ವಾವಿದ್ದೆಡೆಗೆ 
ಪೋಗಿ ಇಂತೆಂದು ಧರ್ಮಮಂ ಪೇಟ್ಲಿಷರ್‌ 


ಗಾಹೆ ॥ ಸೋ ಧಮ್ಮೋಜತ್ಹ ದಯಾ ಸೋವಿ ತವೋ ವಿಸಯಣಿಗ್ಗಹೋಜತ್ನ 
ದಸಅಟ್ಕ ದೋಸರಹಿಯೋ ಸೋ ದೇವೋ ಇತ್ಲಿ ಸಂದೇಹೋ | 


ಮತ್ತಂ- 


ಶ್ಲೋಕಂ ॥ಯತ್ನೇನ ಪಾಪಾನಿ ಸಮಾಚರಂತಿ। 
ಧರ್ಮಂ ಪ್ರಸಂಗಾದಪಿ ನಾಚರಂತಿ॥ 
ಆಶ್ಚರ್ಯಮೇತದ್ದಿ ಮನುಷ್ಕಲೋಕೇ। 
ಕ್ಷೀರಂ ಪರಿತ್ಮಜ್ಮ ವಿಷಂ ಪಿಬಂತಿ ॥ 
ಸಮಾಗಮ ಸ್ಸಾಮಪರೋಹಿ ಸರ್ವೇ! 
ವಿಭೂತಯೋಪಿ ಪ್ರತಿ ಭಂಗುರಾಃ ಸ್ಕುಃ॥! 
ಧರ್ಮೋ ರ್ಹತಾಮೇವ ಸುಶಾಶ್ವತೋಯ - | 
ಮಿತಿ ಪ್ರಚಿಂತ್ಕಾತ್ಕರತಿರ್ಬಭೂವ ॥ 
ನಿಶ್ಚಯಮುಂದಿತಸ್ಕ ರವೇಃ 
ಪತನಂ ಜಾತಸ್ಯ ಮರಣಪಿ ಸರ್ವಸ್ಯ ॥ 
ತಸ್ಮಾದ್‌ ವಿದುಷಾಂ ಭಾವೃಂ 
ಸದೈವ ಜಾತೇನಧರ್ಮಕರ್ಮರತೇನ 


ಆರಾಧನಾ ಕರ್ಣಾಟಟೀಕಾ / ೧೨೭ 


ಪುಷ್ಪ ಫಲಭಾರ ತರುವದ್‌ ಯೌವನ ಬಲ ವಿಭವರೂಪ ಸೌಬಾಗ್ಯಾನಿ ॥ 
ಗಿರಿಸರಿದಂಭಃ ಪ್ರತಿಮಂ ಸರ್ವೇಷಾಂ ಜೀವಿತಂ ಚ ಧಾವತಿ ಶೀಘ್ರಂ ॥ 


ಗಾಹೆ |! ಏಗೋಯ ಮರದಿ ಜೀವೋ ಏಗೋಯ ದಿವಂ ಉವವಜ್ಜಾ ಇ 
ಏಗೋ ಸಜಾಇ ಮರಣಂ ಏಗೋ ಸ ಜಾಇಣಿರಯಂ ವ! 


ಶ್ಲೋಕ॥ ಕಸ್ಮ ಮಾತಾ ಪಿತಾ ಕಸ ಕಸ್ಮ ಭಾರ್ಯಾ ಸುತೋಪಿ ವಾ! 
ಜಾತೌ ಜಾತೌ ಹಿ ಜೀವಾನಾಂ ಭವಿಷ್ಯಂತಿ ಭವ ಪರೇ 
ಅರ್ಥಾಗೃಹೇಷು ತಿಷ್ಕಂತಿ ಶ್ಮಶಾನೇಷು ಚಬಾಂಧವಾ ॥ 
ಶರೀರಂ ಜ್ವಾಲಮಾಲಾಯಾಂ ಸುಕೃತಂ ದುಷ್ಟತಂ ಬ್ರಜೇತ್‌ | 


ಎಂದಿತು ಪಿರಿದು ಬೇಗಂ ಧರ್ಮಂ ಪೇಟ್ದು ಶ್ರಾವಕ ಬ್ರತೆಂಗಳನೇಖೌಸಿ ಮತ್ತಮಿಂತೆಂದರ್‌ 
ನಿನಗಾಯುಷ್ಕಂ ಪದಿನಯ್ದು ದಿವಸಂ ಎಂದು ಪೇ್ಲೊಡಾ ಮಾತಂ ಕೇಳ್ದು ಆಹಾರ ಶರೀರಕ್ಕಂ 
ಜಾವಜ್ಜೀವಂ ನಿವ್ವತ್ತಿಗೆಯ್ದು ಸನ್ಶಸನಂ ಗೆಯ್ದಿರ್ದೊಡೆ ಭಟಾರರ್‌ ಅನಂತವೀರ್ಯಂಗೆ 
ಪೇಟ್ದಿರಿದು ಸನ್ಯಸನಂಗೆಯ್ದಿರ್ದ್ದುದಿದಕ್ಕೆ ಪೂಜೆಯಂ ಮಾಡಿಮೆನೆ ಆತನುಂ ಪಿರಿಯ 
ಮಂಟಪಮಂ ಮಾಡಿಸಿ ಅಲ್ಲಿ ನಾನಾ ಪ್ರಕಾರದ ನೇತ್ರದ ಪಳಿಯುಲ್ಲವಂಗಳುಂ ಧ್ವಜಂಗಳಂ 
ಕಟ್ಟಿಸಿ ದೇವತಾ ಪ್ರತಿಮೆಯಂ ನಿಜ್‌ಸಿಯಭಿಷೇಕಂ ಗೆಯ್ಕುತ್ತುಂ ಮಹಾ ಮಹಿಮೆಯಂ 
ಪೂಜೆಗಳಂ ಪೊಅಮಡಿಸುತ್ತಿರೆ ಭಟಾರರುಮಾರಾಧನೆಯನರ್ಚಿಸಿ ಸ್ವಾಧ್ಯಾಯಂ 
ಗೊಂಡಿಂತೆಂದಾರಾಧನೆಯಂ ವಕ್ಟಾಣಿಸಲ್‌ ತಗಳ್ದುರ್‌- 


ಸನ್ಮಸನೇಸ್ಲಿಮಿತಯೋ ಭ್ರೂಯಾತ್‌ ಪ್ರಾಣ್ಯಃ ಕಂಠಗತ್ಕರಪಿ | 
ಸಗಚ್ಛೇನ್ಮೋಕ್ಸಸದನಂ ಪುನರಾಗಮ ವರ್ಜನಂ॥ 

ಇಹ ಜನ್ಮಕೃತಂ ಪಾಪಂ ಯಚ್ಚ ಪಾಪಂ ಪುರಾಕೃತಂ | 
ಸನ್ಮಸನೇನ ತತ್ಸರ್ವಂ ದಹ್ಮತ್ಮಗ್ನಿರಿವೇಂಧನಂ 


ಅಜ್ಞಾನಭಾವಾತ್‌ ಕೃತಕರ್ಮಭಾರಃ | 
ಸನ್ಮಾಸನಾತ್‌ ಸತ್‌ ಪ್ರಳಯಂ ಪ್ರಯಾತಿ ॥ 
ಮುಹೂರ್ತಕಾಲೇ ಹೃದಯೇ ಲಲಾಟೇ। 
ಜೀವಂ ಕರಂ ನ್ಶಸ್ಕ ಸಮ ಸ್ಥಿತಸ್ಮ ॥ 


ಗಾಹೆ |! ಉಡ್ಡಮಹೇ ತಿರಿಯಮ್ಹಿಯಮದಾಣಿಯ ಕಾಮಗಾಣಿ ಮರಣಾಣಿ ॥ 
ದಂಸಣಣಾಣ ಸಹಗದೊ ಪಂಡಿಯಮರಣಂ ಅಣುಮಲಿಸ್ಸ ॥ 


ಉವ್ವೇಮರಣಂ ಜಾಈಮರಣಂ ಣಿರಏ ಸುವೇದಣಾಓಯ | 
ಏದಾಣಿ ಸಂಚರಂತೋ ಪಂಡಿಯಮರಣಂ ಅಣುಮತಿಸ್ಸ ॥ 


೧೨೮ / ಆರಾಧನಾ ಕರ್ಣಾಟಟೀಕಾ 


ಎಕ್ಕಂ ಪಂಡಿಯ ಮರಣಂ ಛಿಂದಿ ಜಾದೀ ಸದಾಣಿ ಬಹುಗಾಣಿ ॥ 
ತಂ ಮರಣಂ ಮರಿದವ್ವಂ ಜೇಣ ಮದಂ ಸುಮ್ಮದಂ ಹೋಇ 


ಜ ಇ ಉಪ್ಪಜ್ಜ ಇ ದುಕ್ಟಂ ತೋ ದತ್ತವ್ಚೋ ಸಭಾವದೋ ಣಿರಯೇ ॥ 
ಕದಮಂ ಮ ಏಣ ಪತ್ತಂ ಸಂಸಾರೇ ಸಂಸರಂತೇಣ॥ 

ಸಂಸಾರ ಚಿಕ್ಕವಾಳಂ ಹಿ ಮ ಏ ಸವ್ವೇ ವಿ ಪೊಗ್ಗಳಾ ಬಹುಸೋ | 
ಆಹಾರಿದಾಯ ಪರಿಣಾಮಿ ದಾಯ ಣ ಚಮೇ ಗದಾ ತಿತ್ತೀ ॥ 
ಆಹಾರಣಮಿತ್ತಂ ಕಿರ ಮಿಚ್ಛಾಗಚ್ಛಂ ಸತ್ತಮಂ ಪುಢವಿಂ!! 

ಸಚ್ಚಿತ್ತೋ ಆಹಾರೋ ಣಖಮದಿ ಮಣಸಾ ವಿ ಪತ್ನೇದು॥ 


ತಣಕಟ್ಟೇಣವ ಅಗ್ಲಿಂ ಲವಣ ಸಮುದ್ದೋ ಣದೀಸಹಸ್ಸೇಓ | 
ಣಇಜ ಜೀವೋ ಸಕ್ಕೋ ತಪ್ಪೇದುಂ ಕಾಮಭೋಗೇಹಿಂ ॥ 


ಜಹಜಹ ಭುಂಜ ಇ ಭೋಗೇ ತಹತಹ ಭೋಗೇಸು ವಡ್ಡದೇತಣ್ಣಾ | 
ಅಗ್ಲೀವ ಇಂಧಣಾಇಂ ತಣ್ಣಾದೇ ಹೊಂತಿ ಸೇ ಭೋಗಾ॥ 
ಸಲವಣರಸಮಂಭೋ ಭುಜ್ಕಮಾನಂ ತೃಷಾರ್ತ್ಶ। 

ರಧಿಕತರ ತೃಷಾರ್ತಂ ದುಃಖಿತಾನೇನಂ ಕುರ್ಯಾತ್‌ 

ವಿಷಯ ಸುಖಮಪೀದಂ ಭುಜ್ಕಮಾನಂ ತೃಷಾರ್ತ್ಮೆ 

ರಧಿಕತರ ತೃಷಾರ್ತೈೆ ದುಃಖಿತಾನೇನ ಕುರ್ಯಾತ್‌ ॥ 


ಆರ್ಯೆ । ಯದೃಪಿ ಸಿ ಸೇವೃಮಾನೋ ಮನಸಸ್ಸಂತುಪ್ಟಿ ಕಾರಕಾ ವಿಷಯಾಃ 


ವೃತ್ತ ॥ 


ಕಿಂಪಾಕಫಲಾದನುವದ್‌ ಭವಂತಿ ಪಶ್ಚಾದತಿ ದುರಂತಾಃ ॥॥ 


ಮರ್ದುಂ ಮಂತ್ರಮುಮಿಷ್ಟದೇವತೆಗಳುಂ ದಿವ್ಕಾಸ್ತ್ರಮುಂ ಕೋಂಟೆಯುಂ 
ದುರ್ಗಂ ಪೊರ್ದಿದ ಚಾತುರಂಗಬಲಮುಂ ಮೆಯ್ದಾಪುಮಾ ವೇಳೆಗೊಂ 
ಡಿರ್ದತ್ಕುಗ್ರ ಭಟರ್ಕಳುಂ ಕವಚಮುಂ ಮಿತ್ರರ್ಕಳುಂ ಮಿಟ್ರು ಮೇ। 
ಲೆರ್ದಾಗಳ್‌ ಶರಣಪ್ಪೊಡೇಕೆ ಮಡಿದರ್‌ ಪನ್ನಿರ್ವರುಂ ಚಕ್ರಿಗಳ್‌ ॥ 


ಸಾವನಿಂತೊಂದವಸ್ಥೆ ತನಗಾದೆಡೆಯೊಳ್‌ ತಜೌಸಂದು ತತ್ವಮಂ। 
ಭಾವಿಸಿ ಬಾಹ್ಮ ವಸ್ತುಗಳೊಳೂಂದದೆ ತನ್ನೊಳು ನಿಂದು ಕರ್ಮನಿ | 
ಶ್ರಾವಣೆಯಿಂ ವಿಶೋಧಿ ದೊರೆಕೊಂಡೊಡೆ ಗೆಲ್ಲು ಪರೀಷಹಂಗಳಂ। 
ಜೀವಮನಿಂತು ಸಂತಮೊಡಲಿಂ ಕಳೆಯೆರಿಬುದು ಜೈನಶಾಸನಂ॥ 


ಆಲೊಳುಮಿಲ್ಲ ಮೋಹ ಮೆನಗೆಂಗೆ ಜಿನೇಂದ್ರ ಪದಂಗಳುಗ್ರ ಸಂ। 
ಸಾರ ಹರಂಗಳೆಂಗೆ ಪೆಣದಿಲ್ಲೆನಗೆನ್ನಉಿವಲ್ಲದೆಂಗೆ ನಿಂ। | 


ಆರಾಧನಾ ಕರ್ಣಾಟಟೀಕಾ / ೧೨೯ 


ತೆ 


ದಾರಯೆ ಧರ್ಮಮೊಂದೆ ಶರಣೆಂಗೆ ಪಾಳಾಳಮನೋಲ್ಲೆನಿನ್‌ ನಮಃ। 
ಸ್ಕಾರಮೆ ಸಾಲ್ಲುಮೆಂಬಿತನೆನ್ನೆ ನಲಾರ್ಪೊಡೆ ಜೀವಿತಾಂತ್ಕದೊಳ್‌ ॥ 


ಜಿಣವಯಣಮೋಸಹಮಿಣಂ ವಿಸಯಸುಹ ವಿರೇಯಣಂ 
ಅಮದಭೂದಂ ಜರಮರಣ ಜಮ್ಮವಾಹೀ ಖಯಕರಣಂ ಸವ್ವಜೀವಾಣಂ॥ 


ಎಕ್ಕಮ್ದಿ ಭಷಗ್ಗಹಣೇ ಸಮಾಹಿಮರಣಂ ಪಿಬೆಜ್ಜ ಜದಿಜೀವೋ | 
ಸತ್ಕಟ್ಠ ಭವಗ್ಗಹಣೇ ಣಿವ್ವಾಣಮಣುತ್ತರಂ ಲಹ ಇ॥ 


ಸತ್ತಕ್ಟರ ಸಜ್ಜಾಯಂ ಅರಹಂತಾಣಂ ಣಮೊತ್ತಿ ಭಾವೇಣಂ॥ 
ಜೋಕುಣ ಇ ಅಣ್ಣ ಮ ಈ ಸೋಪಾವ ಇ ಸವ್ವಕಲ್ಲಾಣಂ ॥ 


ಏಸೋ ಪಂಚಣಮೋಕ್ಕಾರೋ ಸವ್ವ ಪಾವಪಣಾಸಣೋ | 
ಮಂಗಳೇಸು ಯ ಸವ್ವೇಸು ಪಢಮಂ ಹವ ಇ ಮಂಗಳಂ॥ 


ಭಾವಣಮೊಕ್ಕಾರಗದೋ ರುಭೂಯಂ ಜೋ ಣಿಯ ಮಿಯಮ್ದಿ ಚಿತೃಮ್ಲಿ | 
ಯೇ ಎಕ್ಕೇಣ ವಿಸುದ್ದೋ ತೋ ಹೋಹಿ ಸುಮೊಕ್ಟ ಸುಹಭಾಈ ॥ 


ಆರ್ಯ! 


ಗುರುಮೂಲೇ ಯತಿನಿಚಿತೇ ಚೈತೇ ಸಿದ್ಧಾಂತವಾರ್ಧಿ ಸದ್ಭೋಷೇ॥ 
ಮಮಭವತು ಜನ್ಮ ಜನ್ಮನಿ ಸನ್ನಸನ ಸಮನ್ವಿತಂ ಮರಣಂ 


ವ ॥ ಎಂದಿಂತಾರಾಧನೆಯಂ ಪದಿನೆಯ್ದು ದಿವಸಂ ವಕ್ಟಾಣಿಸಿ ಧರ್ಮಾನುರಾಗದಿಂ 
ಕೇಳ್ದು ಮುಡಿಪುವಾಗಳ್‌ ವಜ್ರದಾಡಂ ದುರಾತ್ಮಂ ನಿಷ್ಕಾರಣಮೆನ್ನಂ ಕೊಂದನೆಂದು 
ಮನದೊಳ್‌ ರೋಷಮಂ ಬಗೆದು ಮುಡಿಪಿ ಭವನವಾಸಿಗ ಲೋಕದೊಳ್‌ ಮೂಟು 
ಪಳಿತೋಪಮಾಯುಷ್ಯಮನೊಡೆಯೊಂ ನಾಗೇಂದ್ರದೇವನಾಗಿ ಪುಟ್ಟಿದೊಂ 


ಮತ್ತನಂತವೀರ್ಯನುಂ ಭಟಾರರ್‌ ಪೇಳೆ ಧರ್ಮಶ್ರವಣಮಂ ಕೇಳ್ದು ಧರ್ಮದ 
ಫಲದಿಂದಂ ತಮ್ಮ ತಾಯ್ವಿರ್ಕಳ್‌ ದೇವಗತಿಯೊಳ್‌ ಪಿರಿದುಂ ವಿಭೂತಿಯನೊಡೆಯರ್‌ 
ದೇವರ್ಕ್ಯಳಾಗಿ ಪುಟ್ಟಿದುದುಮಂ ಕಂಡು ರಾಜ್ಕ ವಿಮೋಹದಿಂ ತಂದೆಯ ಪೊಲ್ಲ ಗತಿಯೊಳ್‌ 
ಪುಟ್ಟಿದುದುಮಂ ಕಂಡು ಮನುಷ್ಯ ಜನ್ಮದ ದುರ್ಲಭತ್ವಮುಮಂ ಶರೀರದಶುಚಿತ್ತಮುಮಂ 
ಭೋಗೋಪಭೋಗಂಗಳಪ್ಪನಿತ್ಮತ್ತಮುಮಂ ಮನದೊಳ್‌ ಬಗೆದು ಸಂಸಾರ ಶರೀರ 
ಭೋಗದೊಳಪ್ಪ ವೈರಾಗ್ಯಮನೊಡೆಯನಾಗಿ ಸುಬಾಹುವೆಂಬ ತನ್ನ ಪಿರಿಯ ಮಗಂ ತನ್ನೊಡನೆ 
ತೊಟ್‌ಯಲ್‌ ಬಗೆದಿರ್ದೊನಂ ಬಾರಿಸಿ ಬಲ್ದಾಳ್ಕನದಿಂ ರಾಜ್ಕ ಪಟ್ಟಂಗಟ್ಟಿ ಸಂಕ್ಸೇಪದಿಂ 
ರಾಜ್ಕನೀತಿಯನಿಂತೆಂದು ಕಲ್ಪಿಸಿದಂ - 


೧೩೦ / ಆರಾಧನಾ ಕರ್ಣಾಟಟೀಕಾ 


ವೃತ್ತ॥ ತ್ವಷ್ಣಾಂ ಛಿಂದಿ ಭಜ ಕ್ಷಮಾಂ ತೃಜ ಮಳಂ ಪಾಪೇ ರತಿಂ ಮಾಕೃಥಾಃ | 
ಸತ್ಯಂ ಬ್ರೂಹ್ಮನುಯಾಹಿ ಸಾಧುಪದವೀಂ ಸೇವಸ್ಟ ವಿದ್ವಜ್ಜನಂ॥ 
ಮಾನ್ಮಾನ್ಮಾನಯ ವಿದ್ಧಿಷೋಪ್ಯನುನಯ ಪ್ರಖ್ಯಾಪಯ ಪ್ರಶ್ರಯಂ ಸ್ವಾನ್‌ 
ಗುಣಾನ್‌ | 
ಮೈತ್ರೀಂ ಪಾಲಯ ದುಃಖಿತೇ ಕುರು ದಯಾಮೇತತ್‌ ಸತಾಂ ಚೇಷ್ಟಿತಂ | 


ಎಂದಿಂತು ಮಗನಂ ಕಲ್ಪಿಸಿ ಎಲ್ಲರೊಳಂ ನಿಃಶಲ್ಕಂಗೆಯ್ದು ಬಾಹ್ಮಾಭ್ಮಂತರ 
ಪರಿಗ್ರಹಂಗಳಂ ತೊಟ್‌ದು ಪಲಂಬರರಸು ಮಕ್ಕಳ್ವೆರಸು ಸಾರಸ್ವತ ಭಟಾರರ ಪಕ್ಕದ 
ತಪಂಬಟ್ಟುಗ್ರೋಗ್ರ ಘೋರವೀರತಪಶ್ಚರಣಂಗೆಯ್ದು ಸಮ್ಮೇದ ಪರ್ವತದ ಮೇಗಿರ್ದೆಂಟು 
ಕರ್ಮಂಗಳಂ ಕಿಡಿಸಿ ಮೋಕ್ಷಕ್ಕೆ ಪೋದಂ 


ಮತ್ತಿತ್ತ ಧರಣೀಂದ್ರನೊಂದು ದಿವಸಂ ಜಿನೇಂದ್ರ ಚೈತ್ಕಾಲಯಂಗಳಂ:ಬಂದಿಸಲ್ವೇಡಿ 
ಮಂದರಗಿರಿಗೆ ವಿಮಾನಮನೇಜ್‌ ಪೋಪಾಗಳ್‌ ವಜ್ರದಾಡಂ ಮತ್ತಗ್ಗಳಮಪ್ಪಪೂರ್ವ 
ವಿದ್ಧೆಗಳಂ ಸಾಧಿಸಲ್ವೇಡಿ ಕಳತ್ರಸಹಿತಂ ವಿಮಾನಮನೇಖೌ ಮಂದರಗಿರಿಗೆ ಬಂದಾತನಂ ಕಂಡು 
ತನ್ನ ವಿಭಂಗಜ್ಞಾನದಿಂದೆನ್ನ ಪಗೆವನೀತನೆಂದಜ್‌ದು ಎಲವೋ ಪಾಪಕರ್ಮಾ ನಿಷ್ಕಾರಣಮೆನ್ನಂ 
ಜಲಕ್ರೀಡೆಯಾಡುವೊನಂ ಕಳತ್ರ ಸಹಿತ ಕೊಂದೆಯೆಂದು ಮೂದಲಿಸಿಯಾತನ ವಿದ್ಧೆಯೆಲ್ಲಮಂ 
ಕೊಣಿದಿಕ್ಕಿ ಕಳತ್ರ ಸಹಿತಂ ಪಿಡಿದೆತ್ತುಕೊಂಡು ಪೋಗಿ ಸಮುದ್ರದೊಳ್‌ ಮಹಾಪಾತಾಳದ 
ಮೊದಲೊಳಿಕ್ಕಿ ಪುಡುಕುನೀರಲ್ಹುತ್ತುಂ ಪಿರಿದುಂ. ಬೇಗಂ ದುಃಖಮನೆಯ್ದಿಸಿ ಕಾಡಿ 
ಕೊಲೆಯಾತನುಂ ಸತ್ತು ಪ್ರಥಮ ನರಕದೊಳತಿ ಘೋರಮಪ್ಪುದರೊಳ್‌ ಖಳ ಖಳಮೆಂಬ 
ನರಕ ಬಿಲದೊಳ್‌ ಮೂಲು ಪಳಿತೋಪಮಾಯುಷ್ಯಮನೊಡೆಯೊಂ ನಾರಕನಾಗಿ ಪುಟ್ಟಿ 
ಅಲ್ಲಿಯ ದುಃಖಂಗಳೆಲ್ಲಮನನುಭವಿಸಿ ಆಯುಷ್ಕಾಂತದೊಳ್‌ ಪೊಣಮಟ್ಟು ಬಂದು ಪಿರಿದಪ್ಪ 
ನೀಲಗಿರಿಯಂಬ ಪರ್ವತದೊಳ್‌ ಪುಲಿಯಾಗಿ ಪುಟ್ಟಿದೂಂ 
ಧರಣೀಂದ್ರನುಮಾಯುಷ್ಕಾಂತದೊಳ್‌ ಬಂದು ಕುರುಜಾಂಗಣಮೆಂಬ ನಾಡೂಳ್‌ 
ಹಸ್ಲಿನಾಪುರಮೆಂಬ ಪೂಟಲದನಾಳ್ತೂನಿಕ್ಟಾಕುವಂಶದ ವಿಜಯದತ್ತನೆಂಬರಸಂಗಂ ವಿಜಯಮತಿ 
ಮಹಾದೇವಿಗಂ ಗುರುದತ್ತನಾಗಿ ಪುಟ್ಟಿದೊಂ 


ಒಂದು ದಿವಸಂ ಪುತ್ರಾರ್ಥಿಯಪ್ಪ ವಿಜಯಮಹಾದೇವಿಯಿಂ ಬೆಸಗೊಳೆ ಪಟ್ಟ 
ಗುರುಗಳಂಬ ರಿಷಿಯರಾದೇಶದಿಂ ಪುಟ್ಟಿದೊಂ ಗುರುಗಳಿತ್ತರಪ್ಪುದಣಿಂದಾತಂಗೆ ಪಿತೃ - 
ಮಾತೃಗಳ್‌ ಗುರುದತ್ತನೆಂದು ಪೆಸರನಿಟ್ಟರ್‌ ಮತ್ತೇಟು ಬರಿಸದೊಳಗೆ ಚತುಃಷಷ್ಟಿಕಲೆಗಳುಂ 
ದ್ವಾಸಪ್ಮತಿ ವಿಜ್ಞಾನಂಗಳುಮೆಲ್ಲಮಂ ನಿರವಶೇಶಂ ಕಲ್ತಾದಮಾನುಂ ರೂಪುಂ ತೇಜಮುಂ 
ಗಾಡಿಯುಂ ಸೌಭಾಗ್ಯಮುಂ ಭಾಗ್ಯಮುಮನೊಡೆಯನಾಗಿರ್ದ್ವೆಂಟನೆಯ` ಬರಿಸದಂದು 
ಗುರುದತ್ತಂಗೆ ವಿಜಯದತ್ತ ನೃಪತಿ ರಾಜ್ಕಂಪಟ್ಟಂಗಟ್ಟಿ ಸುಧರ್ಮರೆಂಬ ಭಟಾರರ ಪಕ್ಕದೆ 
ತಪಂಬಟ್ಟನಿತ್ತ ಗುರುದತ್ತ ಕುಮಾರನರಸನಾಗಿ ಸಿಂಹಾಸನ ಮಸ್ತಕಸ್ಲಿತನಾಗಿ ತಂದೆಗೆಂತಪ್ಪೊಡಂ 
ಕಪ್ಪಂಗೊಡದ ಮಂಡಳಿಕರ್ಕ್ಶಳ ಮೇಗೆತ್ತಿ ಮೊಟ್ಟಯಿಸಿಯಿಲ್‌ದು ಮಂಡಲಂಗಳುಮಗ್ಗಳ 


ಆರಾಧನಾ ಕರ್ಣಾಟಟೀಕಾ / ೧೩೧ 


ವಸ್ತುವಾಹನಂಗಳಂ ಕಪ್ಪಗೊಂಡೆಲ್ಲರುಮನಂಜಿಸಿ ಯಶಮುಂ ಕೀರ್ತಿಯುಮನೊಡೆಯನಾಗಿ 
ಸಿಂಹಾಸನ ಮಸ್ತಕ ಸ್ಥಿತನಾಗಿ ಇಂತು ಪೃಥಿವಿಯ ರಾಜ್ಯಂಗೆಯ್ಯುತ್ತಿರ್ಪನ್ನೆಗಂ 


ಒಂದು ದಿವಸಂ ಪುಲಿಯುಪದ್ರವಮಂ ನಾಡವರ್ಬಂದಿಂತೆಂದು ಪೇಟ್ಲಿರ್‌ ದೇವಾ 
ನೀಲಗಿರಿಯೆಂಬ ಪರ್ವತದ ಬಳಸಿಯುಮಿರ್ದ್ದ ನಾಡೆಲ್ಲಂ ಪಾಖಾದುದಾ ಪರ್ವತದ 
ಗುಹೆಯೊಳೊಂದು ಪೆರ್ಬುಲಿಯಿರ್ದುದದು ನಾಡವೆರಲ್ಲರುಮಂ ಜವನ ರೂಪಿನೊಳ್‌ 
ಕೊಂದಪ್ಪುದಾರಪೊ ಡಂ ನಾಡೊಳಿರಲಣ್ಮರೆಂದೊಡಾ ಮಾತಂ ಕೇಳ್ದು ಪೂರ್ವವೈರಂ 
ಕಾರಣಮಾಗಿ ಕ್ರೋಧಾಗ್ಗಿ, ಪೆರ್ಚಿ ಕಡುಮುಳಿದು ಪುಲಿಯಂ ಕೊಲಲೆಂದು ಪಯಣಂ ಬೋಗಿ 
ಪುಲಿಯಿರ್ಪೃ ಗುಹೆಯನೆಯ್ದಿಯದಂ ಬಳಸಿಯಮುಂ ಮುತ್ತಿ ಮಹಾಸಮುದ್ರದ ಗರ್ಜನೆಯನೆ 
ಪೋಲ್ವ ಜನರವಮುಂ ಪಟುಪಟಹ ಶಂಖ ತಾಳ ಮದ್ದಳೆ ಕಾಹಳಾದಿ ಧ್ವನಿಗಳುಮನೆನಿತೆನತಾ 
ಪುಲಿ ಕೇಳ್ಗುಮನಿತನಿತಂಜಿ ಗುಹೆಯೊಳಡಂಗಿರ್ದ್ದತ್ತು ಪೊಅಮಡಲೊಲ್ಲದಿರ್ದೊಡಾ ಗುಹೆಯ 
ಬಾಗಿಲೊಳೆನಿತಾನುಂ ಪುಲ್ಲುಂ ಪುಳ್ಳಿಯುಮನೊಟ್ಟಿ ಕಿಚ್ಚಂ ತಗುಳ್ಳಿ ಪುಲಿಯಂ ಸುಟ್ಟು ಕೊಂದು 
ತನ್ನ ಪೊಟಲ್ಲೆ ಪೋಗಿ ಅರಸುಗೆಯ್ಯುತ್ತಿರ್ಪಿನಂ ಆ ಪುಲಿಯುಂ ಕರ್ಮನಿರ್ಜರೆಯಿಂ ಸತ್ತು 
ಸೌರಾಷ್ಟ್ರ ವಿಷಯದೊಳ್‌ ಪಾರ್ವಂಗಂ ಕಟುಕಿಯೆಂಬ ಪಾರ್ವಂತಿಗಂ ಹಳಮುಖನೆಂಬೊಂ 
ಮಗನಾಗಿ ಪುಟ್ಟಿದೊಂ 


ಮತ್ತಿತ್ತಂಗಮೆಂಬುದು ನಾಡಲ್ಲಿ ಚಂಪಾನಗರಮೆಂಬುದು ಪೊಟಲದನಾಳ್ವೊಂ 
ಧಾತ್ರಿವಾಹನನೆಂಬರಸನಾತನ ಮಹಾದೇವಿ ಶ್ರೀಮತಿಯೆಂಬೊಳಾಯಿರ್ವ್ವರ್ಗಂ 
ಮಗಳಭಯಮತಿಯೊಂಬೊಳಾಕೆಯತ್ಮಂತ ರೂಪ ಲಾವಣ್ಕ ಸೌಭಾಗ್ಯ ಕಾಂತಿ ಹಾವಭಾವ 
ವಿಳಾಸವಿಬ್ರೆಮಂಗಳೊಡೆಯೊಳಾಕೆಯಂ ಗುರುದತ್ತನೆನಿತಾನುಂ ಸೂಳ್‌ 
ಬೇಡಿಯಟ್ಟಿದೊಡಮರಸನುಂ ಕುಡಲೊಲ್ಲನಂತವರ್ಗಳಿಷ್ಟ ವಿಷಯ 
ಕಾಮಭೋಗಂಗಳನನುಭವಿಸುತ್ತಂ ಕಾಲಂ ಸಲೆ ಮತ್ತೊಂದು ದಿವಸಂ ಧಾತ್ರಿವಾಹನ ನೃಪತಿ 
ತನ್ನ ಬಡಗಿ ವಿಶ್ವಕರ್ಮನುಂ ವಿಶ್ವಮತಿಯುಮೆಂಬೊರಂ ಕರೆಯಿಸಿ ಇಂತೆಂದನಟುದಿಂಗಳೂಳಗೆ 
ನೀಮಿರ್ವ್ವರುಂ ಓರೋರ್ವ್ವರಯ್ನೂರು ರಥಂಗಳಂ ಬೇಗಂ ಮಾಡಿ ಎನಗೊಪ್ಪಿಸಲ್ವೇಟ್ಕು 
ಮೆಂದು ಬೆಸನಂ ಪೇಯ್ದೊಡವರುಮಂತೆ ಗೆಯ್ದೆ ಮೆಂದು ರಥಂಗಳಂ ಮಾಡಲ್‌ 
ತಗುಳ್ದಲುದಿಂಗಳೊಳಗಯ್ದೂಲು ರಥಮಂ ಸಮೆಯಿಸಿ ವಿಶ್ವಮತಿಯರಸಂಗೆ ತಂದು 
ತೋಟ್‌ದೊಡರಸಂ ಕಂಡಾದಮಾನುಮಾತಂಗೊಸೆದು ತುಷ್ಟಿದಾನಮಂ ಕೊಟ್ಟಂ ಮತ್ತೆ 
ವಿಶ್ವಕರ್ಮನಲುದಿಂಗಳೊಳಗೆ ರಥದೊಂದು ಗಾಲಿಯಂ ಸಮೆಯಿಸಿ ತಂದು ತೋಟ್‌ ದೊಡರಸಂ 
ಕಂಡು ಮುಳಿದಾತನಂ ಕೊಲಲ್‌ ಬಂದೊಡಂಜಿ ಆತನುಮಾ ಗಾಲಿಯಂ ಅರಸನ ಮುಂದೆ 
ಮಣಕುಟ್ಟಿಮಮಪ್ಪ ಭೂಮಿಯೊಳೆತ್ತಿಕ್ಕಿ ಪ್ರಾಣಭಯದಿಂದೋಡಿ ಗುರುದತ್ತ ನೃಪತಿಯಲ್ಲಿಗೆ 
ಪೋದೊನಾ ಗಾಲಿಯುಂ ಪದಿನಯ್ದು ದಿವಸಂಬರೆಗಂ ತನಗೆ ತಾನೆಯಂತರಿಕ್ಸದೊಳ್‌ ನೆಲನಂ 
ಮುಟ್ಟ ದೆ ತಿಲ್ಜನೆ ತಿರಿಯುತ್ತಿರ್ದ್ದುದಂ ಕಂಡರಸಂ ವಿಶ್ಮಕರ್ಮಂಗೊಸೆದಾತನಂ 


೧೩೨ / ಆರಾಧನಾ ಕರ್ಣಾಟಟೀಕಾ 


ಬೇಗಮಾರಯ್ದ ಕೊಂಡು ಬನ್ನಿಮೆಂದೊಡೆ ಕೆಲದವರೆಂದರಾತಂ ನಿಮಗಂಜಿಯೋಡಿ ಪೋಗಿ 
ಗುರುದತ್ತಂಗಾಳಾಗಿರ್ದ್ದನೆನೆ ಕೇಳ್ವರಸಂ ಗುರುದತ್ತನಲ್ಲಿಗೆ ತನ್ನ ಪೆರ್ಗಡೆಗಳನಿಂತೆಂದು 
ಕಲ್ಪಿಸಿಯಟ್ಟಿದಂ ಕಷ್ಟಂ ಬೆರಸೆಮ್ಮ ಬಡಗಿಯಂ ಬೇಗಮಟ್ಟುಗೆಂದು ಪೋಗಿ ಪೇಟ್‌ಮೆಂದೊಡೆ 
ಅವರುಂ ಪೋಗಿಯಾ ಮಾತಂ ಗುರುದತ್ತ ನೃಪತಿಗೆ ತಮ್ಮರಸಂ ಕಲ್ಪಿಸಿದಂತೆ ನುಡಿದೊಡಾ 
ಮಾತಂ ಗುರುದತ್ತ ನೃಪತಿ ಕೇಳ್ಲಾದಮಾನುಂ ಮುಳಿದಿಂತೆಂದಂ 


ಮಂಡಳಮನಾಳ್ಪರಸನಾಗಿಯುಂ ಪೆಜರ್ಗೆ ಕಪ್ಪಂಗುಡುವೋಡೀ ಸಿಂಹಾಸನಮುಂ 
ಬೆಳ್ಗೊಡೆಗಳುಂ ಚಾಮರಂಗಳುಂ ಪಾಳಿದ್ವಜಂಗಳುಂ ಪಂಚಮಹಾಶಬ್ದಂಗಳುಂ 
ಸೊರ್ಕ್ಯಾನೆಗಳುಂ ಜಾತ್ಮಶ್ವಂಗಳುಮೆಂಬ ಬಲಂಗಳಿಂ ಕಜ್ಜಮೇನೆಂದು ನಿಮ್ಮರಸಂಗಿಂತೆಂದು 
ಪೇಟ್‌ಂ ತನ್ನ ಮಗಳೆಭಯಮತಿ ಕನ್ನೆವೆರಸು ತನ್ನ ಪಟ್ಟವರ್ಧನಮುಮಗ್ಗಳದ ವಸ್ತು 
ವಾಹನಂಗಳುಮಂ ಬೇಗಮಟ್ಟುವುದಟ್ಟದಾಗಳ್‌ ತನ್ನ ತಲೆವೆರಸುಕೊಳ್ಳೆನೆಂದು ಪೇಳಿಮೆಂದವರ 
ಪೆರ್ಗಡೆಗಳೊಳ್‌ ನುಡಿದು ನಿಮ್ಮ ಬಟ್‌ಯನೆಯಾನುಂ ಪಯಣಂ ಬಂದೆಪ್ಪನೆಂದು 
ನುಡಿದವರಂ ಪೋಗವೇಟ್ಹವರ ಬಯಿಯನೆ ಪಿರಿದು ವಿಭೂತಿಯಿಂ ಚಾತುರ್ದಂತ ಬಲಂ 
ಬೆರಸು ಪೊಜಮಟ್ಟು ಪಯಣಂಬೋಗಿ ಕತಿಪಯ ದಿವಸಂಗಳಿಂ ಚಂಪಾನಗರಮನೆಯ್ದಿ 
ಪೊಟಲಂ ಮೂವಳಸು ಬಳಸಿ ಮುತ್ತಿದಾಗಳ್‌ ಧಾತ್ರಿವಾಹನಂ ತಮ್ಮ ಸಮಸ್ತ ಸಾಧನಂ 
ಬೆರಸು ಪೂಅಮಟ್ಟೊಡ್ಡಣಮನೊಡ್ಡೆ ಬಿಲ್ಲು ಬಿಲ್ಲೊಳ್‌ ಕುದುರೆ ಕುದುರೆಯೊಳ್‌ ರಥಂ 
ರಥದೊಳಣಿಯಣಿಯೊಳ್‌ ಘಟೆಯಾನೆ ಘಟೆಯಾನೆಯೊಳ್‌ ತಳ್ತು ತಾಗಿ ಪಲವು ದಿವಸಂ 
ಕಾದೆ ಗುರುದತ್ತನೃಪತಿಯ ಪ್ರಧಾನನಪ್ಪ ಮಹಾ ಸಾಮಂತಂ ಮಹೇಂದ್ರದತ್ತನೆಂಬರಸನಾತನ 
ಮುಂಗೈ ಧಾತ್ರಿವಾಹನನ ಯೋಧನಿಂ ಚಕ್ರಪಾಣಿಯಿಂ ಖಂಡಿಸಿ ನೆಲದೊಳ್‌ ಬಿರ್ದ್ದುದಂ 
ಪರ್ದ್ದು ಕಂಡು ಕೊಂಡಾಕಾಶದೊಳ್‌ ಪಾಟ್‌ ಪೋಗುತ್ತಭಯಮತಿ ತನ್ನ ಕನ್ನೆ ಮಾಡದೆರಡನೆಯ 
ನೆಲೆಯ ಮುಂದಣ ಚವಕಿಗೆಯ ಮೇಗೆ. ದಾದಿಯುಂ ಸಖೀಜನಂಗಳುಂ ಬೆರಸು 
ನಡಪಾಡುತ್ತಿರ್ದಾಕೆಯ ಮುಂದಾ ಕೆಯ್ಕ್ಯಂ ಪರ್ದ್ವು ತಂದಿಕ್ಕಿದೊಡದು ವಜ್ರ ವೈಢೂರ್ಯ 
ಪದ್ಮರಾಗ ಪುಷ್ಕರಾಗ ಸಸ್ಕ ಕರ್ಕೇತನ ಇಂದ್ರನೀಲ ಮೊದಲಾಗೊಡೆಯ ಅನರ್ಫ್ಯಮಪ್ಪ 
ಮಾಣಿಕದಿಂ ಸಮದ ನಾನಾ ಪ್ರಕಾರದ ಕಂಕಣಂಗಳಂ ತೊಟ್ಟ ಮುಂಗೆಯ್ಯುಂ ಬೆರಳ್ಗಳುಂ 
ಶಂಖ ಚಕ್ರ ಪದ್ಮಾಂಕುಶ ಚಾಮರ ತೋರಣ ಪತಾಕಾದಿ ಶುಭ ಲಕ್ಷಣಾಂಕಿತವಾಗಿ 
ಕೆಂದಾವರೆಯ ಬಣ್ಣ ದಂತಪ್ಪ ತಳಮುಮಂ ಕಂಡೀ ಕಯ್ಕನೊಡೆಯಾತಂ ಸಾಮಾನ್ಯ ಪುರುಷನಲ್ಲಂ 
ಪಿರಿಯನರಸನಾಗಲೆವೇಟ್ಕುಮೆಂದು ಮತ್ತೀ ಕೈಯೇಕೆ ಖಂಡಿಸಿ ಬಿರ್ದ್ದುದಬ್ಬಾ ಎಂದು 
ದಾದಿಯಂ ಬೆಸಗೊಂಡೊಡಾಕೆ ಇಂತೆಂದಳ್‌ ಮಗಳೇ ನೀಂ ಕಾರಣವಾಗಿ 
ಇಂತಪ್ಪವಯವಂಗಳನೊಡೆಯರಸುಗಳ್‌ ಪಲಂಬರ್‌ ಸತ್ತಪ್ಪರೆಂದೊಡಾಂ ಕಾರಣಾಗಿ ಏಕೆ 
ಸತ್ತಪರು ಎನಗದನಜಖ್‌ಯೆ ಪೇಳಬ್ಬಾ ಎಂದೊಡಾ ದಾದಿ ಇಂತೆಂದು ಪೇಲ್ಲುಂ 


ಕುರುಜಾಂಗಣಮೆಂಬುದು ನಾಡದರ್ಕೆ ತಿಲಕಮೆನೆ ಪೋಲ್ಡುದು 
ಹಸ್ತಿನಾಗಪುರಮೆಂಬುದು ಪೊಟಲದನಾದಮಾನುಂ ಸೇವ್ಕಮಪ್ಪುದುದನಾಳ್ವೊಂ 


ಆರಾಧನಾ ಕರ್ಣಾಟಟೀಕಾ / ೧೩೩ 


ಗುರುದತ್ತನೆಂಬರಸನಾತನ್ಮಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ದೀಪ್ತಿ ಧೃತಿ ಕೀರ್ತಿ ಶೌರ್ಯ ' 
ವೀರ್ಯ ಬಲ ಪರಾಕ್ರಮಮನೊಡಯೊಂ ನವ ಯೌವ್ವನಂ ಸಾಕ್ಷಾತ್‌ 
ಕಾಮದೇವನೆಯಾದಮಾಮಂ ಪ್ರಚಂಡ ದೋರ್ದಂಡನುಂ ಬಲಗರ್ಬತನುಂ 
ಪರಮಂಡಲಂಗಳಂ ಪಲವುಮನೊಟ್ಟಯಿಸಿ ಕೊಂಡಾಳ್ದಪ್ಪೊನಂತಪ್ಪಾತಂ ನಿನ್ನಂ ಬೇಡಿ 
ಪಾಗುಂಡಗಳಂ ಪೆರ್ಗ್ಗಡೆಗಳಂ ಪಲವು ಸೂಟಟ್ಟಿದೊಡಂ ನಿಮ್ಮಮ್ಮಂ ನಿನ್ನಂ 
'ಕುಡಲೊಲ್ಲದಿರ್ದೊಡೆ ಮುನಿದಾತನ ತಲೆವೆರಸು ಕೂಸಂ ಕೊಳ್ಳೆನೆಂದು ಗರ್ಜಿಸಿ ಪ್ರಳಯ 
ಕಾಲದ ಸಮುದ್ರಂ ಮೇರೆದಪ್ಪಿದಂತೆ ಚಾತುರ್ದಂತ ಬಲಂ ಬೆರಸಿ ಬಂದು ಪೊಟಲಂ 
ಮೂವಳಸಾಗಿ ಮುತ್ತಿದೊಡೆ ನಿಮ್ಮರಸನುಂ ತನ್ನುಳ್ಳ ಬಲಂ ಬೆರಸು ಪೊಅಮಟ್ಟೊಡ್ಡಿ 
ನಿಂದನಿಂತೆರಡುಂ ಪಡೆಗಳಿಂದಿಂಗೇಟು ದಿವಸಂ ಕಾದಿದಪ್ಪುವು ಸಾಮಂತ ಮಹಾ 
ಸಾಮಂತರ್ಮೊದಲಾಗಿ ಪಲಂಬರುಮರಸು ಮಕ್ಕಳ್‌ ಸತ್ತರ್‌ ಆನೆಗಳ ಕುದುರೆಗಳ ಮಾನಸರ 
ಸತ್ತುದರ್ಕೆ ಪ್ರಮಾಣಂ ಮೇರೆಯುಮಿಲ್ಲ ಮಹಾ ಘೋರತರಂ ಕಾಳೆಗನಾಗಿರ್ಕುಮಂದು 
ಪೇಳ್ಹೊಡದಂ ಕೇಳ್ದಂತಪ್ಪೊಡಬ್ಬಾ ನೀಮರಸನಲ್ಲಿಗೆ ಪೋಗಿ ಇಂತೆಂದು ನುಡಿಯಿಂ ನಿಮ್ಮ 
ಮಗಳಿಂತೆಂದು ಪೇಟ್ದಿಟ್ಟಿದೊಳೆನ್ನಂ ಗುರುದತ್ತಂಗೆ ಕುಡುವೊಡೆ ಕುಡುಗೆ ಉಲಿದ 
ಪುರುಷರ್ಕ್ಕಳೆಲ್ಲಂ ಮೊಆಕ್‌ಯಲ್ಲದವರೆನಗೆ ತನ್ನ ಮೆಚ್ಚಲ್ಲದಾಗಳೀಗಳೆ ತಪಂ 
ಬಡುವೆನೆಂದಟ್ಟಿದೊಡಭಯಮತಿ ಕಲ್ಪಿಸಿದ ಮಾತೆಲ್ಲಮನರಸಂಗೆ ದಾದಿ ಪೇಕ್ಹೊಡೆ ಅರಸನುಂ 
ಕೇಳ್ದು ತನ್ನ ಪ್ರಧಾನರಪ್ಪ ನಾಲ್ವರುಂ ಪೆರ್ಗ್ಗಡೆಗಳಂ ಕಲ್ಪಿಸಿ ಗುರುದತ್ತನಲ್ಲಿಗೆ ಕೂಸಂ 
ಕೊಟ್ಟೆನೆಂದಟ್ಟಿ ದೊಡಾತನುಂ ತನ್ನ ಬಲಮಂ ಕಾದಲೀಯದೆ ಬಾರಿಸಿದಂ ಧಾತ್ರಿವಾಹನನುಂ 
ತನ್ನ ಬಸಮಂ ಬಾರಿಸಿದಂ ಇಂತೆರಡುಂ ಪಡೆಗಳುಂ ಸಂಗ್ರಾಮಮನುಪಸಂಹಾರಿಸಿ ನೊಂದ 
ವರ್ಗೆ ಸತ್ತವರ್ಗ್ಗೆ ತಕ್ಕ ವಿಧಿಯಂ ಮಾಡಿದ ಬಖ್‌ಕ್ಕೆ ಕೆಲವು ದಿವಸದಿಂ ಪ್ರಶಸ್ತ ದಿನ ವಾರ 
ನಕ್ಬತ್ರದಿಂ ಹೋರಾ ಮುಹೂರ್ತದೊಳ್‌ ಕೂಸಿನನುಕೂಲದೊಳ್‌ ಮಹಾ ವಿಭೂತಿಯಿಂ 
ಪಾಣಿಗ್ರಹಣ ಪುರಸ್ಸರಂ ಅಭಯಮತಿ ಕನ್ನೆಯಂ ಗುರುದತ್ತ ನೃಪತಿಗೆ ಕೊಟ್ಟು ಸನ್ಮಾನ 
ದಾನಾದಿಗಳಿಂದಾತನಂ ಪೂಜಿಸಿದಂ ಆತನುಂ ಚಂಪಾನಗರದೊಳ್‌ ಪಲ ದಿವಸಮಿರ್ದ್ದ 
ಇನ್ನೆಮ್ಮ ನಾಲೆ ಪೋಪಮೆಂದು ಅರಸನಂ ಬೆಸಗೊಳಲಟ್ಟಿದೊಡರಸನುಂ ಕೂಸಿಂಗೆ ತಕ್ಕ 
ಪೆಂಡವಾಸದ ಪಂಲಬರುಮಗ್ಗಳದ ಸೂಳೆಯರ್ಕ್ಯ್ಕಳುಮಂ ಕರಿ ಕರಿಣಿ ತುರಗಾಶ್ವರಥ 
ಶಿಬಿಕಾದ್ಮನೇಕ ವಾಹನಂಗಳಮಂ ಮುತ್ತಿನ ಮಾಣಿಕದ ಪೊನ್ನ ಮೂತೆಐದ ಪಲವುಂ ನಾನಾ 
ಪ್ರಕಾರದನರುಮಪ್ಪ ತುಡುಗೆಗಳುಂ ಬಲಿವಲಿಗೊಟ್ಟಿರ್ವರುಮಂ ಪರಸಿಯವರ ನಾತ್‌ 
ಕಟ್‌ಪಿದಂ ಮತ್ತೆ ಗುರುದತ್ತ ನೃಪತಿಯುಂ ಕತಿಪಯ ದಿವಸಂಗಳಿಂ ತನ್ನ ಪೊಟಲಂ 
ಹಸ್ತಿನಾಗಪುರಮನೆಯ್ದಿ ಮಹಾ ವಿಭೂತಿಯಿಂ ಪೊಕ್ಕಿರ್ದು ಇಷ್ಟ ವಿಷಯ ಕಾಮ 
ಭೋಗಂಗಳಂ ಪಲ ಕಾಲಮಭಯಮತಿಯೊಳನುಭವಿಸುತ್ತಿರೆಯಾಕೆಗೆ ಸುವರ್ಣ ಭದ್ರನೆಂಬೊಂ 
ಮಗಂ ಪುಟ್ಟಿದಂ ಇಂತು ಸಂತೋಷದಿಂ ಕಾಲಂ ಸಲೆ ಮತ್ತೊಂದು ದಿವಸಂ ಹಸ್ತಿನಾಗಪುರದ 
ಸಾರೆ ಧರಣಿಭೂಷಣಮೆಂಬ ಪರ್ವತದೊಳಮೃತಾಸ್ರವರೆಂಬ ಗುರುಗಳಯ್ನೂರ್ವರ್‌ 


೧೩೪ / ಆರಾಧನಾ ಕರ್ಣಾಟಟೀಕಾ 


ರಿಷಿಯರ್‌ವೆರಸಿರ್ದರೆಂಬುದಂ ಕೇಳ್ದು ಪುತ್ರ ಕಳತ್ರ ಪರಿವಾರ ಸಹಿತಂ ವಂದನಾ ಭಕ್ತಿಗೆ 
ಪೋಗಿ ಗೆಂಟಜಕೊಳ್‌ ವಾಹನದಿಂದಿಟ್‌ದು ಬಲಗೊಂಡು ಬಂದರ್ಚಿಸಿ ಗುರುಭಕ್ತಿ ಗೆಯ್ದು 
ಭಟಾರರಂ ಬಂದಿಸಿಯುಬೌ್‌ದ ರಿಷಿಯರ್ಕಳುಮಂ ಗುರು ಪರಿವಿಡಿಯಿಂ ಬಂದಿಸಿ ಪಿರಿದು 
ಬೇಗಂ ಧರ್ಮಮಂ ಕೇಳ್ದು ತದನಂತರಮಿಂತೆಂದು ಬೆಸಗೊಂಡಂ ಭಟಾರಾ ಎನ್ನ ಮುನ್ನಿನ 
ಭವಂಗಳನೆನಗಲ್‌ಯೆ ಬೆಸಸಿಮೆನೆ ಭಟಾರರಿಂತೆಂದು ಪೇಟ್ದರ್‌' ಈ ಭವದಿಂ ತೊಟ್ಟು 
ನಾಲ್ಕನೆಯ ಭವದಂದು ನೀಂ ಸಾವಸ್ತಿಯೆಂಬ ಪೊಟಲೊಳ್‌ ಉಪರಿಚರನೆಂಬ ಮಂಡಳಿಕನ್ಸೈ 
ಜಳಕ್ರೀಡೆಯನಾಡುತ್ತಿರ್ಪನ್ನೆಗಂ ವಜ್ರದಾಡನೆಂಬ ವಿದ್ಕಾಧರನಿಂ ಕೊಲೆಪಟ್ಟೆಯಾಗಿ ಸತ್ತಾ 
ಪೊಟಲೊಳ್‌ ಪೆರ್ವ್ವಾವಾಗಿ ಪುಟ್ಟಿದೆಯಲ್ಲಿಂದಂ' ಸತ್ತು ಭವನವಾಸಿ ಲೋಕದೊಳ್‌ 
ಧರಣೇಂದ್ರನಾಗಿ ಪುಟ್ಟಿದೆಯಲ್ಲಿಂ ಬಂದು ಈಗಳ್‌ ಗುರುದತ್ತನೆಯಾದ್ಯೆ ಎಂದು ಆತನ 
ನಾಲ್ಕು ಭವಂಗಳಂ ಸವಿಸ್ತರಂ ಭಟಾರರ್‌ ಪೇಲಕ್ಷೊಡೆ ಕೇಳ್ದು ಆದಮಾನುಂ 
ವೈರಾಗ್ಯಮನೊಡೆಯನಾದಂ ಮತ್ತಂ ಅಭಯ ಮತಿಯುಮೆನ್ನ ಭವಮುಮಂ ಭಟಾರಾ ಎನಗೆ 
ಬೆಸಸಿಮೆಂದು ಬೆಸಗಂಡೊಡೆ ಭಟಾರರಿಂತೆಂದು ಪೇಟರ್‌ 


ಚಂಪಾನಗರದೊಳೊರ್ವ್ವಂ ಪೋಡುಂಗಾಅಂ ಗರುಡವೇಗನೆಂಬೊನಾತಂಗೆ ನೀಂ 
ಮುನ್ನಿನ ಭವದೊಳ್‌ ಪೆಂಡತಿಯ್ಕೆ ಗೋಮತಿಯೆಂಬೆಯೊಂದು ದಿವಸಂ ಸಮಾಧಿಗುಪ್ತರೆಂಬ 
ಭಟಾರರ್‌ ಪಲಂಬಟ್‌ ರಿಷಿಯರ್ವ್ವೆರಸು ಗ್ರಾಮನಗರ ಖೇಡ ಖರ್ವಡ ಮಡಂಬ ಪತ್ತಣ 
ದ್ರೋಣಾಮುಖಂಗಳಂ ವಿಹಾರಿಸುತ್ತುಂ ಚಂಪಾನಗರಕ್ಕೆ ವಂದೊಡವರ ಪಕ್ಕದೆ ನೀಂ ಪೋಗಿ 
ಧರ್ಮಮಂ ಕೇಳ್ದು ಕೊಲ್ಲದ ಕಳ್ಳದ ಮಧು ಮದ್ಕ ಮಾಂಸಗಳುಮಯ್ದು ಪಾಲ್ಮರದ ಪಣ್ಣುಂ 
ಗಿಣ್ಣು ಮಾಳಂಬೆಯುಮಿಂತಿವೆಲ್ಲಮಂ ತಿನ್ನದ ಬ್ರತಗಂಳಂ ಕೈಕೊಂಡು ಭಟಾರರಂ ಬಂದಿಸಿ 
ಮನೆಗೆ ಪೋದೆಯನ್ನೆಗಂ ನಿನ್ನ ಭರ್ತಾರಂ ಬೇಟೆಯಾಡಿ ಪಲವು ಲಾವುಗೆಯುಂ ಕೊರಸುಂ 
ಮೊದಲಾಗೊಡೆಯ ಪಕ್ಷಿ ಜಾತಿಗಳಂ ಬಲೆಯನೊಡ್ಡಿ ಪಿಡಿದು ಕಟ್ಟಿ ಬಾಟ್‌ವಾಟ್‌ ಮನೆಯೊಳ್‌ 
ತಂದಿಟ್ಟು ಮತ್ತೆ ಬೇಂಟೆಗೆ ಪೋದನನ್ನೆಗಂ ನೀನವಂ ಕಂಡು ಕಾರುಣ್ಯಭಾವದಿಂದನಿತುಮಂ 
ಬಿಟ್ಟು ಕಳದೂಡವು ಪಾಜ್‌ ಪೋದವು ಮತ್ತೆ ನಿನ್ನ ಭರ್ತಾರಂ ಬಂದು ಪಕ್ಕಿಗಳಂ ಕಾಣದೆ 
ಬಿಟ್ಟು ಕಳದರಾರೆಂದು ಬೆಸಗೊಂಡೊಡಾಂ ಬಿಟ್ಟು ಕಳೆದೆನೆಂದೊಡಿಂತಪ್ಪ ಧರ್ಮಾರ್ಥಿಯೆನ್ನ 
ಮನೆಯೊಳಿರಲ್ವೇಡೆಂದು ಒಯ್ದು ಪೊಯ್ದಟ್ಟಿ, ಕಳೆದೊಂ ನೀನುಂ ಮನೆಯಿಂದಂ ಪೊಜಮಟ್ಟು 
ಪೋಗಿ ನೆಂಟರ ಮನೆಯೊಳಿರ್ದೊಡನ್ನೆಗಮೊಂದು ದಿವಮಾ ಚಂಪಾಪುರಮನಾಳ್ವೊಂ 
ಧಾತ್ರೀವಾಹನನೆಂಬೊನರಸನಾತನ ಮಹಾದೇವಿ ಶ್ರೀಮತಿಯುಮಂತಿರ್ವ್ವರುಮಂ ಮಹಾ 
ವಿಭೂತಿಯಿಂ ಪೊಟಲೊಳಗೋಲಗಂಗೊಟ್ಟಿರ್ದೊಡವರ ಶ್ರೀಯುಂ ವಿಭೂತಿಯಂ 
ಕಂಡಿವರ್ಗ್ಗಾಂ ಪುಟ್ಟಿದೊಡೊಳ್ಳಿತ್ತಂದು ಮನದೊಳ್‌ ಬಗೆದಿರ್ದು ಕೆಲ ದಿವಸದಿಂ ಸತ್ತು 
ಶ್ರೀಮತಿಯ ಗರ್ಭದೂಳ್‌ ನೆಲಸಿರೆ ಆಕೆಗೆ ಎಲ್ಲಾ ಜೀವಂಗಳಂ ದಯೆಗೆಯ್ದರ 
ಬಯಕೆಯಾದುದನರಸಂ ಕೇಳ್ದು ತನ್ನ ಪೊಟಲೊಳಂ ನಾಡೊಳಂ ಆರಪ್ಪೊಡಂ ಜೀವಂಗಳಂ 


ಆರಾಧನಾ ಕರ್ಣಾಟಟೀಕಾ / ೧೩೫ 


ಕೊಲ್ಲದಂತು ಗೋಸನೆಗಳೆಯಿಸದನದು ಕಾರಣದಿಂ ನಿನಗಭಯಮತಿಯೆಂದು ತಾಯುಂ 
ತಂದೆಯುಂ ಪೆಸರನಿರಿಟ್ಟರೆಂದಿರ್ವ್ವರ ಭವಂಗಳುಮಂ ಭಟಾರರ್‌ ಪೇಟ್ಟೊಡರಸನುಂ ಅರಸಿಯುಂ 
ಕೇಳ್ದು ಸಂಸಾರ ಶರೀರ ಭೋಗ ವೈರಾಗ್ಯಮನೊಡೆಯರಾಗಿ ಶ್ರೀದತ್ತನೆಂಬ ಪಿರಿಯ ಮಗಂಗೆ 
ರಾಜ್ಮಪಟ್ಟಂಗಟ್ಟಿ ಪಲರುಮರಸು ಮಕ್ಕಳ್‌ ವೆರಸು ಅಮೃತಾಸ್ರವ ಭಟಾರರ ಪಕ್ಕದೆ ಗುರುದತ್ತ 
ಮಹಾರಾಜಂ ತಪಂಬಟ್ಟನಭಯಮತಿಯುಮಾ ಭಟಾರರೆ ಗುರುಗಳಾಗೆ ಸುವ್ರತೆಯೆಂಬ 
ಕಂತಿಯರೆ ಕಂತಿಯರಾಗೆ-ತಪಂ ಬಟ್ಟು ಸಮ್ಮಕ್ಷಪೂರ್ವಕಂ ಮಹಾಬ್ರತಂಗಳಂ ಕೈಕೊಂಡಾ 
ಚಾರಮಾರಾಧನೆ ಮೊದಲಾಗೊಡೆಯ ಚರಣ ಗ್ರಂಥಂಗಳಂ ಕಲ್ತು ಪಲವು ಕಾಲಮುಗ್ರೋಗ್ರ 
ತಪಶ್ಚರಣಂಗೆಯ್ದು ನೋಂಪಿಗಳಿಂದಂ ಗಿಡಿ ಗಿಡಿ ಜಂತ್ರಂ ಮಿಳಿ ಮಿಳಿ ನೇತ್ರಮಾಗಿ ತನ್ನ 
ಮೆಯ್ಕಂ ತವಿಸಿ ಪಶ್ಚಾತ್ಕಾಲದೊಳ್‌ ಸನ್ಮಸನಂಗೆಯ್ದು ಸಮಾಧಿಮರಣದಿಂ ಮುಡುಪಿ 
ಕಾಪಿಷ್ಟಮೆಂಬೆಂಟನೆಯ ಸ್ವರ್ಗದೊಳ್‌ ಸ್ವಯಂಪ್ರಭಮೆಂಬ ವಿಮಾನದೊಳ್‌,ಪದಿನಾಲ್ಕು 
ಸಾಗರೋಪಮಾಯುಷ್ಯಮನೊಡೆಯನಮಿತಕಾಂತನೆಂಬೊಂ ದೇವನಾಗಿ ಪುಟ್ಟಿದಳ್‌ ಇತ್ತ 
ಗುರುತದತ್ತ ಭಟಾರರುಂ ಪನ್ನೆರಡು ವರ್ಷಂ ಬರೆಗಂ ಗುರುಗಳನಗಲದಿರ್ದ್ದು ದ್ವಾದಶಾಂಗ 
ಚತುರ್ದಶ ಪೂರ್ವಮಪ್ಪಾಗಮಮೆಲ್ಲಮಂ ಕಲ್ತು ಗುರುಗಿಳಂ ಬೆಸಗೊಂಡವರನುಮತದಿಂದೇಕ 
ವಿಹಾರಿಗಳಾಗಿ ಘೋರ ವೀರ ತಪಶ್ಚರಣಂ ಗೆಯ್ಯುತ್ತುಂ ಗ್ರಾಮೇಕರಾತ್ರಂ ನಗರೇ ಪಂಚ 
ರಾತ್ರಮಟವ್ಕಾಂ ದಶರಾತ್ರಮೆಂಬೀ ನ್ಮಾಯದಿಂದಂ ಗ್ರಾಮ ನಗರ ಖೇಡ ಖರ್ವಡ ಮಡಂಬ 
ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಕ್ರಮದಿಂ ಸುರಾಷ್ಟ್ರಮನೆಯ್ದಿಯಲ್ಲಿ 
ದ್ರೋಣಿಮಂತಮೆಂಬ ಪರ್ವತದ ಸಾರೆ ಹಳಮುಖನೆಂಬ ಪಾರ್ವನಿರ್ಪ 
ಪಲ್ಲಿಖೇಡಮೆಂಬೂರನೆಯ್ದುವರೆಡೆಯೊಳ್‌ ನೇಸರ್ಪೃಟ್ಟೊಡೆ ಯತ್ರಾಸ್ತಮಿತ ವಾಸಿಗಳೆಲ್ಲಿ 
ನೇಸರ್ಪಟ್ಟಿತ್ತಲ್ಲಿಯೆ ನಿಲ್ಪಅಪ್ಪುದಟ್‌ಂದೂರ ಪೊಲದೊಳ್‌ ಬಟ್ಟೆಯ ಕಣ್ಣೊಳ್‌ ರಾತ್ರಿ 
ಪ್ರತಿಮೆ ನಿಂದೊರನ್ನೆಗಮಿರುಳ್‌ ನಾಲ್ಕು ಜಾವಮುಂ ಭೋರೆಂದು ಪರ್ಮಟ್‌ ಕೊಂಡು 
ಕೆಸಖಾದೊಡೆ ನೇಸರ್ಮೂಡಿದೊಡವಪ್ರಾಸುಕಂ ಬಟ್ಟೆಯೆಂದು ಕೈಯನೆತ್ತಿಕೊಳ್ಳದೆ ಮತ್ತಮಂತೆ 
ಸೂರ್ಯ ಪ್ರತಿಮೆ ನಿಂದೊರನ್ನೆಗಂ ಹಳಮುಖನೆಂಬ ಪಾರ್ವಂ ತನ್ನ ಮೂಡಣ 
ಕೈಯನುಟಲೆಂದು ಪೋಗಿ ಕೆಸಖಾದದುಂ ಕಂಡುಳಲ್‌ ಪದನಲ್ಲೆಂದು ಬೆಟ್ಟದ ಪಡುವಣ 
ಕೈಯನುಟಲ್‌ ಪೋಗುತ್ತುಂ ತನ್ನ ಕೈಯ ಸಾರೆ ಸೂರ್ಯಪ್ರತಿಮೆ ನಿಂದ ಭಟಾರರಂ ಕಂಡಿಂತೆಂದಂ 


ಅಜ್ಜಾ ಎನ್ನ ಪೆಂಡಿತಿ ಕೂಟನಿಲ್ಲಿಗೆ ಕೊಂಡು ಬಂದೊಡೆ ಪಡುವಣ ಕೆಯ್ದೆ 
ಪೋದನೆಂದು ಪೇಟ್ನಟ್ಟಿಂ ಗಡಿಮೆಂದು ಪಡುವಣ ಕೆಯ್ಗೆ ವೋದನನ್ನೆಗಮಾತನ ಪಾರ್ವಂತಿಯುಂ 
ಪಗಲಪ್ಪಾಗಳ್‌ ಕೂಟಂ ಕೊಂಡು ಬಂದು ಕೈಯೊಳಗಜಸಿ ಕಾಣದೆ ಸೂರ್ಯ ಪ್ರತಿಮೆ ನಿಂದ 
ಭಟಾರರಂ ಬೆಸಗೊಂಡಳ್‌ ಅಜ್ಜಾ ಎಮ್ಮ ಭಟ್ಟನೀ ಕೈಯನುಟಲೆಂದು ಒಂದಾತನೆತ್ತ ವೋದಂ 
ಪೇಟ್‌ಮೆಂದು ಬೆಸಗೊಂಡೊಡೆ ಭಟಾರರ್‌ ಮೋನಬ್ರತಂಗೊಂಡು ನುಡಿಯದೆ 
ಸುಮ್ಮಗಿರ್ದೊಡೆ ಪಿರಿದು ಬೇಗಮಿರ್ದ್ದು ಬೇಸತ್ತು ಕೂಟಂ ಕೊಂಡು ಮನೆಗೆ 
ಪೋದಳನ್ನೆಗಮಿತ್ತ ಹಳಮುಖನುಂ ಕೆಯ್ಯಂ ಪಿರಿದು ಬೇಗಂ ಉತ್ತು ಸೇದೆಗೆಟ್ಟು ಪಸಿದು 


೧೩೬ / ಆರಾಧನಾ ಕರ್ಣಾಟಟೀಕಾ 


ನೀರಡಿಸಿ ಬಸಮಲ್‌ೌದು ಕೂಟಂ ತಪ್ಪುದಂ ಪಿರಿದು ಬೇಗಂ ಪಾರುತ್ತಿರ್ದ್ದುಂ ತಾರದಿರ್ದೊಡೆ 
ಬೇಸತ್ತು ಮುಳಿದು ಮನೆಗೆ ಪೋಗಿ ಏಕೆ ಕೂಟಂ ತಂದೆಯಿಲ್ಲೆಂದು ಪೆಂಡತಿಯಂ ಸೊಪ್ಪು 
ನಾರಾಗಿ ಬಡಿಯೆ ಆಕೆಯಿಂತೆಂದಳ್‌ ಏಕೆ ಬಡಿವೆ ನಾಂ ಕೂಟಂ ಕೊಂಡು ಪೋಗಿ ಕೆಯ್ಕೊಳರಸಿ 
ಪಿಜ್‌ದು ಬೇಗಮಿರ್ದು ಪಾರ್ದು ನಿಮ್ಮಂ ಕಾಣದೆ ಮನೆಗೆ ಕೂಟಂ ತಂದೆನೆಂದೊಡೇಕಲ್ಲಿರ್ದ್ದ 
ಕ್ಷಪಣಕನಂ ಬೆಸಗೊಂಡೆಯಿಲ್ಲಾತಂಗಾ ಮೂಡಣ ಕೆಯ್ದೆ ನೀಂ ಬಂದೊಡೆ ಪಡುವಣ ಕೆಯ್ದೆ 
ಕೂಟಂ ಕೊಂಡು ಬರ್ಪಂತಿರೆ ಪೇಟ್ಲು ಪೋದೆನೆಂದೊಡಾಕೆ ಇಂತೆಂದಳ್‌ ಎನಿತಾನುಂ ಸೂಟಾಂ 
ಬೆಸಗೊಂಡೊಡೆ ಪೇಟ್ದಿನಿಲ್ಲೆಂದೊಡೆಯಂತಪ್ಪೊಡೆ ನಿನಗೇನುಂ ದೋಷಮಿಲ್ಲೆನ್ನನಾತಂ ಪಸಿಸಿ 
ಕೊಂದನೆಂದು ಪೆಂಡತಿಯ ಮೇಗಣ ಮುಳಿಸನುಟೌದು ರಿಷಿಯರ ಮೇಗೆ ಮುಳಿಸಾಗೆ 
ಭವಸಂಬಂಧಿಯಪ್ಪ ವೈರಂ ಕಾರಣಮಾಗಿ ಕ್ರೋಧಾಗ್ನಿ ಪೆರ್ಚಿ ಎನ್ನಂ ಪಸಿವಿನಿಂ-ಸುಟ್ಟೊನಂ 
ಕಿಚ್ಚಿನಿಂ ಸುಟ್ಟಲ್ಲದುಣ್ಣೆ ನೆಂದು ಪ್ರತಿಜ್ಞೆಗೈದು ಪುಲ್ಲಬೆಂಟೆಯಂ ಪೊಸೆದು ಕಿಚ್ಚುಮೆಣ್ಣೆಯ 
ಕೊಡನುಂ ಬೆಂಟೆಯುಮಂ ಕೊಡು ಪೋಗಿ ಭಟ್ಟಾರರ ಮುಂದಿಟ್ಟು ಎಲವೋ ಸವಣಾ ನೀನೆನ್ನಂ 
ಪಸಿವಿನಿಂದಂ ಸುಟ್ಟೆಯಂತೆಯಾನುಂ ನಿನ್ನಂ ಕಿಚ್ಚಿನಿಂದಂ ಸುಟ್ಟಪ್ಪೆಂ ಕಾವರಾರೆಂದು 
ಮೂದಲಿಸಿದಾಗಳ್‌ ಭಟಾರರಿಂತೆಂದು ಬಗೆದರ್‌ ಈತಂಗೇನುಂ ದೋಷಮಿಲ್ಲೆಮ್ಮ ಮುನ್ನಿನ 
ಗೆಯ್ದ ಕರ್ಮದುದಯದ ಕಾಲಂ ಬಂದುದಕ್ಕಂ ಅದೆಮ್ಮಂ ಸುಟ್ಟಪುದೀತನೆಮ್ಮಂ ಸುಟ್ಟಪನಲ್ಲಂ 
ಸುಡುವೊಡಂ ಕಿಡುವೊಡಲನೆ ಸುಡುಗುಮೆಮ್ಮ ದರ್ಶನ ಜ್ಞಾನ ಚಾರಿತ್ರ ಬ್ರತಂಗಳಂ ಸುಡಲ್‌ 
ನೇಜ್‌ಯನೀತನೆಮಗೆ ಕಲ್ಕಾಣಮಿತ್ರನೆಂದು ಬಗೆದಿಂತೆಂದು ಭಾವಿಸಲ್‌ ತಗುಳ್ಹುರ್‌- 


ಗಾಹ | ಣಿಂದಂತಂ ಸಿಳಹಂತಂ ಸತ್ತುಂ ಮಿತ್ತುಂ ತಹೇವ ಸುಹದುಕ್ಟಂ 
ಜೋ ಸಮಭಾವ ಇ ಪೆಚ್ಚ ಇ ಸೋಸಮಣೋ ಸೋಯ ಪವ್ವ ಇಓ ॥ 
ಜ್ವಣವಯಣ ಸಡಗರಂ ಸಹಂತಿ ಉಚ್ಚ್ಹೋದಣಂ ಚ ಪಹರಂ ಚ 
ಣಯಕುಪ್ಪಂತಿ ಮಹಾರಿಸಿ ಸಮಣ ಗುಣ ವಿಜಾಣದೊ ಸಮಣೋ ॥ 


ಛಿಣ್ಣೇವಭಿಣ್ಣೇವ ಖ ಇದೇವಲಅಗಿದೇವ ಉದಯಗ್ಗಿಸೀ ದುಣ್ಣಾಲೋಗಾ 
| ಭಿಘಾದೇಇ ॥| 
ಸರೀರ ವಿಣಪ್ಪದಿ ಅಣಿಚ್ಚಂ ತಿಣ್ಣಂ ಬೋಸಸ್ಸದ ಭಾಮೇಣ ರುೂಣೇಣ ಉತ್ಪಾ!| 


ಜೀವಿದ ಮರಣೇ ಲಾಭಾಲಾಭೇ ಸಂಜೋಗ -ವಿಪ್ಪಜೋಗೇ ಯ 
ಬಂದದಿ ಸುಹದುಕ್ಕಾದಿಸು ಸಮತಾ ಸಾಮಾಯಿಗಂ ಣಾಮ ॥| 


ಖಮ್ಮಾಮಿ ಸವ್ವ ಜೀವಾಣಂ ಸವ್ವೇ ಜೀವಾ ಖಮಂತು ಮೇ ॥ 
ಮತ್ತೀ ಮೇ ಸವ್ವ ಭೂದೇಸು ವೇರಂ ಮಜ್ಜಣಕೇಣಚಿ ॥ 


ವ॥। ಎಂದಿಂತು ಕ್ಷಮೆಯಂ ಭಾವಿಸುತ್ತಿರ್ಪೃನ್ನೆಗಂ ಹಳಮುಖಂ ಬೆಂಟೆಯನೆಣ್ಣೆಯೊಳ್‌ 
ತೊಯ್ದು ನಖಾಗ್ರದಿಂ ತೊಟ್ಟು ನೆತ್ತಿವರೆಗಂ ಬಳಸಿಯುಂ ಮೆಯ್ಕಂ ಸುತ್ತಿ 


ಆರಾಧನಾ ಕರ್ಣಾಟಟೀಕಾ / ೧೩೭ 
ಎಲ್ಲಾಯೆಡೆಗಳೊಳಂ ಕಿಚ್ಚಂ ತಗುಳ್ಳಿ ಎಣ್ಣೆಯಂ ತಳಿಯುತ್ತುಂ ಉರಿ ಕೊಂಡೇಕಜ್ಜಾಲೆಯಾಗಿ 
ಸುಡೆ ಬೆಂಟೆಯ ಕಿಚ್ಚುಮೆಯ್ಕಂ ಪೊದಳ್ಹದನ್ನೆಗಂ ಭಟಾರರ್‌ ಆಜ್ಞಾವಿಚಯಮಪಾಯವಿಚಯ 
ವಿಪಾಕವಿಚಯ ಸಂಸ್ಥಾನವಿಚಯಮಮೆಂದೀ ನಾಲ್ಕುಂ ಧರ್ಮಧ್ಮಾನಂಗಳಂ ಕ್ರಮದಿಂ 
ಧ್ಯಾನಿಸುತ್ತುಂ ಬಳಿಕ್ಕೆ ಪೃಥಕ್ತೃ ವಿತರ್ಕ ವೀಚಾರಮೆಂಬ ಪ್ರಥಮ ಶುಕ್ಷಧ್ಯ್ಮಾನಮಂ ಧ್ಯಾನಿಸಿ 
ಸೂಕ್ಷ್ಮ ಸಾಂಪರಾಯ ಗುಣಸ್ಥಾನದೊಳ್‌ಮೋಹನೀಯದ ಕಾಂಡಕ ಘಾತಂ ತೀರ್ದ್ದು ಚರಮ 
ಕಾಂಡಕದ ಚರಮ ಪಾಳಿ ಬಿರ್ದ ನಂತರ ಸಮಯಂ ಮೊದಲ್ಲೊಂಡು ಜಾನಿಸಿಯಲ್ಲಿಂ 
ಬಳಿಯಂ ಏಕತ್ವ ವಿತರ್ಕವೀಚಾರಮೆಂಬೆರಡನೆಯಂ ಶುಕ್ತ್ಷಧ್ಮಾನಮಂ ಕ್ಸೀಣಕಷಾಯನಾಗಿ 
ಧ್ಯಾನಿಸಿ ಬಟ್‌ಯಂ.ಚರಮ ಸಮಯದೊಳ್‌ ನಾಲ್ಕು ಕರ್ಮಂಗಳಂ ಕಿಡಿಸುವ ಸಮಯದೊಳ್‌ 
ರಸ ರುಧಿರ ಮಾಂಸ ಮೇದೋಸ್ವಿ ಮಜ್ಜ ಶುಕ್ಷಮೆಂಬ ಸಪ್ತಧಾತುಗಳುಮವರೊಡನೆ ಕೆಟ್ಟುವು 
ಮತ್ತೆ ಘಾತಿಕರ್ಮಂಗಳಾವುವೆಂದೊಡೆ ಅಯ್ದು ತೆಜದ ಜ್ಞಾನಾರವಣೀಯಂ ಒಂಭತ್ತು ತೆಅದ 
ದರ್ಶನಾವರಣೀಯಮಂತೆರಡುಂ ಕರ್ಮದ ಕೇಡಿನೊಳ್‌ ಲೋಕಾಲೋಕದೊಳಗಣ 
ಸೂಕ್ಷ್ಮಾಂತರಿತ ದೂರ ಪದಾರ್ಥವಸ್ತುಗಳೆಲ್ಲಮಂ ಕ್ರಮಕರಣ ವ್ಯವಧಾನ ರಹಿತಮಾಗಿ 
ಬಗೆಯದೆ. ತಡೆಯದೆ ಸುಳಿಯದೆ ಮೋಹಿಸದೆಲ್ಲಾ ವಸ್ತುಗಳಮೊರ್ಮೊದಲಟ್‌ವ 
ಕಾಣ್ಬಂತಪ್ಪನಂತಜ್ಞಾನಮುಮನಂತದರ್ಶನಮುಮನೊಡೆಯರಾದರ್‌ ಮತ್ತಿಪ್ಪತ್ತೆಂಟು ತೆಬದ 
ಮೋಹನೀಯಮೆಂಬ ಕರ್ಮದ ಕೇಡಿನಿಂದಮನಂತ ಸುಖಿಗಳಾದರ್‌ ಮತ್ತಮಯ್ದುಂ 
ತೆಬದಂತರಾಯಮೆಂಬ ಕರ್ಮಂಗಳ ಕೇಡಿನಿಂದನಂತವೀರ್ಯ 
ಮನೊಡೆಯರಾದರಂತೊರ್ಮೊದಲೆ ಘಾತಿಕರ್ಮಂಗಳ ನಾಲ್ಕರ ಕೇಡಿನಿಂದಮನಂತ 
ಚತುಷ್ಪಯಮನೊಡೆಯರ್‌ ಮುಂಡಕೇವಲಿಗಳಾಗಿರ್ದ್ದರ್‌ ಅನ್ನೆಗಮಿಂದ್ರನ ಬೆಸದಿಂ ಧನದಂ 
ಮಾಡಿದ ನೆಲದ ಮೇಗಿಂಗಯ್ಸಾಸಿರ ಬಿಲ್ಲುತ್ಪೇಧದೊಳಂತರಿಕ್ಷದೊಳೊಂದು ಯೋಜನ 
ವಿಸ್ತೀರ್ಣಮೇಕಶಿಲೆಯಪ್ಪಿಂದ್ರ ನೀಲಮಣಿಕಟ್ಟಮ ಭೂಮಿಯಕ್ಕುಮದಜ ಮೇಗೆ ಏಕಯೋಜನ 
ವಿಸ್ತೀರ್ಣ ರತ್ನಮಯಮವಪ್ಪ ಶ್ರೀಮಂಟಪಮಕ್ಕುಂ ಮತ್ತಂ ನಾಲ್ಕುಂ ದಸೆಯೊಳಂ 
ಕನಕಮಯಮವಪ್ಪ ನಾಲ್ಕುಂ ಸೋಪಾನ ಪಂಕ್ತಿಗಳನೊಡೆಯ ಭೂಮಿಯ ಮೇಗೆ 
ಸಿಂಹಾಸನಮಕ್ಕುಂ ಅದಜ ಮೇಗಲರ್ದ ಪೊಂದಾವರೆಯ ಕ್ಕುಮದಂ ನಾಲ್ಪೆರಲ್‌ ಮುಟ್ಟದೆ 

ಅದಜ ಮೇಗೆ ಪಲ್ಕಂಕದೊಳಿರ್ದೊಂದು ಬೆಳ್ಳೊಡೆಯಾಗಿ ಮೂವತ್ತೆರಡುಂ ಚಾಮರಂಗಳಿಂದಂ 
ದೇವರ್ಕ್ಮಳ್‌ ಬೀಸುತ್ತುಮಿಂತಿರ್ಪ್ರೃನ್ನೆಗಂ 


ಗಾಹ |! ಸವ್ವೇಹಿ ಭವಣವಾಸೀ ವೆಂತರದೇವಾಯ ಪಳಹ ಪಳುತಸಿಯಾ 
ಘಂಟೇಹಿ ಕಪ್ಪವಾಸೀ ಸಿಹಣೀಣಾ ಏಇ ಜೋಯಿಸಿಯಾ ॥ 


ಎಂದೀ ಪೇಟ್ದಿ ಚಿಹ್ನಂಗಳಿಂದಮಣಿದು ಚತುರ್ವಿಧ ದೇವನಿಕಾಯಂ ತಂತಮ್ಮ 
ಪರಿವಾರಂ ಬೆರಸು ಬಂದು ದಿವ್ಯಮಪ್ಪ ಗಂಧ ಪುಷ್ಪ ಧೂಪ ದೀಪಾಕ್ಷತಂಗಳಿಂದರ್ಚಿಸಿ 
ಬಂದಿಸಿ ಸಮವರಸಣದೊಳ್‌ ತಂತಮ್ಮಿರ್ಪ ಸ್ಡಾನಂಗಳೊಳ್‌ ದೇವರ್ಕ್ಶಳುಂ ದೇವಿಯರ್ಕೃಳುಂ 
ಚಾತುರ್ವರ್ಣ ಶ್ರವಣ ಸಂಘಮುಂ ಮೃಗಂಗಳುಂ ಬಳಸಿಯುಂ ಬಂದು ಧರ್ಮಮಂ 


೧೩೮ / ಆರಾಧನಾ ಕರ್ಣಾಟಟೀಕಾ 


ಕೇಳುತ್ತಿರ್ದ್ದರನ್ನೆಗಂ ಹಳಮುಖನುಂ ಧರ್ಮಮಂ ಕೇಳ್ದು ನಿಂದಿರ್ದಿಂತೆಂದು ಬಿನ್ನಪಂಗೆಯ್ದಂ 
ಭಟಾರಾ ನಿಮಗಾಂ ಪೊಲ್ಲಕೆಯ್ದೆನದನೆನಗೆ ಕ್ಷಮಿಯಿಸಿಮೆಂದೆಜಗಿ ಪೊಡೆವಟ್ಟೊಡೆ 
ಭಟಾರರೆಂದರ್‌ ನಿನಗೇನುಂ ದೋಷಮಿಲ್ಲೆಂದಾತನ ಭವಂಗಳಂ ಪೇಲಕ್ದೊಡೆ ಕೇಳೀ 
ಪಾಪಮಿಂತಲ್ಲದೆ ಪಿಂಗದೆನಗೆ ದೀಕ್ಷೆಯಂ ದಯೆಗೆಯ್ಕಿಮೆಂದು ಬೇಡಿ ತಪಂಬಟ್ಟು 
ಶಿಷ್ಕನಾಗಿಯಾಗಮಂಗಳನೋದುತ್ತಿರ್ದ್ದಂ 


ಇತ್ತ ಗುರುದತ್ತ ಕೇವಳಿಯುಂ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ 
ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಭವ್ಮವರ ಪುಂಡರೀಕರ್ಕಳ್ಲೆ ಧರ್ಮಾಮೃತಮಂ 
ಕಣಿಯುತ್ತಂ ಪಲಂಬರುಮಂ ಧರ್ಮಂಗೊಳಿಸುತ್ತಂ ಪಲವು ಕಾಲಂ ವಿಹಾರಿಸುತ್ತಂ ಮತ್ತಮಾ 
ಮುನ್ನಿನ ಪಲ್ಲಿಖೇಡಮೆಂಬೂರ್ಗೆ ಬಂದು ಯೋಗನಿರೋಧಂ ಗೆಯ್ದು ಯೋಗಿ ಭಟಾರಕರಾಗಿ 
ಪಂಚ ಹ್ರಸ್ಟಾಕ್ಟರೋಚ್ಚಾರಣ ಮಾತ್ರ ಕಾಲದಿಂದಾಯು ನಾಮಗೋತ್ರ ವೇದನೀಯಮೆಂಬ 
ನಾಲ್ಕುಮಘಾತಿ ಕರ್ಮಂಗಳನೊರ್ಮೊದಲೆ ಕಿಡಿಸಿ ಏಕ ಸಮಯದೊಳಗೆ ಮೋಕ್ಸ ಸ್ಥಾನದೊಳ್‌ 
ನೆಲಸಿ ಜಾತಿ ಜರಾ ಮರಣಂಗಳುಂ ಪಸಿವುಂ ನೀರಟಕ್ಸಿ ಶೀತೋಷ್ಣವಾತಂ ಮೊದಲಾಗೊಡೆಯ 
ಆವ ಬಾಧೆಗಳಿಲ್ಲದನಂತ ಜ್ಞಾನಮನಂತದರ್ಶನಮನಂತಸುಖಮನಂತವೀರ್ಯದೊಳ್‌ ಕೂಡಿ 
ಎಲ್ಲಾ ಕಾಲಮಂ ಸುಖಿಯಾಗಿರ್ದ್ದರ್‌ 


ಗಾಹೆ |. ಪೇಯ ರುಜಮಜರ ಮಧುರಂ ಅಕ್ಟಯಂ ಸೂಕ್ಸಂ ಅಣೋವಮಂ ಪತ್ತೋ 
ಆಬ್ಬಾಬಾಧಮಣಂತಮಣಾಗಯಂ ಕಾಲಮಚ್ಛಂತಿ॥ 


ಮತ್ತೆ ಹಳೆಮುಖ ರಿಷಿಯರುಮಾಗಮಂಗಳನೆಲ್ಲಮಂ ಕಲ್ಕೇಕವಿಹಾರಿಯಾಗಿ 
ಗ್ರಾಮನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತಂ 
ಕೊಂಕಣ ದೇಶಮನೆಯ್ದಿ ಆ ನಾಡೊಳ್ಳುಗುತ್ತುಂ ಊರನೆಯ್ದದೆಡೆಯೊಳ್‌ ಪೊಲದೊಳ್‌ 
ನೇಸರ್ಪಟ್ಟೊಡೆ ಯತ್ರಾಸ್ತಮಿತ ವಾಸಿಯೆಲ್ಲಿ ನೇಸಟ್ಟೊಡಲ್ಲಿಯೆ ನಿಲ್ಪಜಪ್ಪುದಟ್‌ಂ 
ಕುಮ್ಮರಿಯಂ ಸುಡಲೆಂದು ಕಡಿದೊಟ್ಟಿದ ಮರಂಗಳ ಮೇಗಿರುಳ್‌' ದೇವರಂ ಬಂದಿಸಿ 
ನಿಯಮಂಗೆಯ್ದು ಜೋಗಭಕ್ತಿ ಗೆಯ್ದಿರ್ದರನ್ನೆಗಂ ಕುಮ್ಮರಿಯಂ ಸುಡಲೆಂದು ತುಂಗಭದ್ರನೆಂಬ 
ಪೋಳುಂಗಾಅಂ ಸೊರ್ಕೆ ತೂಂಕಡಿಸಿ ಇರುಳ್‌ ಕಲಶಿಂಗಳ್‌ ಕಡುಗತ್ತಲೆಯೊಳ್‌ ಬಂದು 
ಕಿಚ್ಚಂ ತಗುಟ್ಸ್‌ ಪೋದನಾ ಕಿಚ್ಚಿನಿಂದಂ ಹಳಮುಖ ರಿಸಿಯುಂ ಬೇವುತ್ತುಂ ಧರ್ಮಧ್ಯಾನಂಗಳಂ 
ಧ್ಯಾನಿಸಿ ಶುಭಪರಿಣಾಮದಿಂ ಮುಡಿಪಿ ಪದಿನಾಜನೆಯಚ್ಚುತ ಕಲ್ಪದೊಳಿಪ್ಪತ್ತೆರಡು 
ಸಾಗರೋಪಮಾಯುಷ್ಯಮನೊಡೆಯನಚ್ಕುತೇಂದ್ರನಾಗಿ ಪುಟ್ಟಿದೊಂ ಮತ್ತಿತ್ತ ತುಂಗಭದ್ರನೆಂಬ 
ಪೋಡುಂಗಾಅಂ ನೇಸರ್ಮೂಡೆ ಕುಮ್ಮರಿಯಂ ನೋಡಲೆಂದು ಪೋದನ್ನೆಗಂ ಸತ್ತಿರ್ದ್ದ ರಿಷಿಯಂ 
ಕಂಡು ಪಂಚಮಹಾಪಾತಕನೆಂ ನಿಷ್ಕಾರಣಮಣಔೌಯದೆ ಕಾಣದೆ ರಿಷಿಯರಂ ಕೊಂದೆನೆಂದು 
ನಿಂದಣೆ ಗರುಹಣಂ ಗೆಯ್ದು ತಾನುಮಲ್ಲಿಯೆ ಕಿಚ್ಚಂ ಪೊಕ್ಕು ಸತ್ತು ವ್ಯಂತರ ದೇವನಾಗಿ 
ಪುಟ್ಟಿಯಾಯುಷ್ಕಾಂತದೊಳ್‌ ಬಂದಿಲ್ಲಿ ವಿಂಧ್ಯಾಟವಿಯೊಳಾದಮಾನುಂ ರೌದ್ರಮಪ್ಪ ಬಿಳಿಯ 
ಪೇರಾನೆಯಾಗಿ ಪುಟ್ಟಿ ಬಟ್ಟೆಯೊಳ್‌ ಪೋಪಬರ್ಪ ಜನಂಗಳನೆರ್ವ್ವಟ್ಟಿ ಕೊಲುತ್ತಮಿರ್ಪದಂ 


ಆರಾಧನಾ ಕರ್ಣಾಟಟೀಕಾ / ೧೩೯ 


ಹಳಮುಖ ಚರನಪ್ಪಚ್ಕುತೇಂದ್ರನವಧಿ ಜ್ಞಾನದಿನಖೌದು ಬಂದು ಧರ್ಮಮಂ ಪೆಟ್ದು 
ಪ್ರತಿಬೋಧಿಸಿ ಶ್ರಾವಕ ಬ್ರತಂಗಳ ಫಲಮಂ ಪೇಟ್ದಿ ಸಮ್ಮಕ್ಟಪೂರ್ವಕಂ ಬ್ರತಂಗಳಂ 
ಕೈಕೊಳಿಸಿ ಪೋದೊನಾನೆಯುಂ ಕೊಲೆಯನುಟೌದು ಮಧು ಮದ್ಕ ಮಾಂಸಂಗಳಂ ತೊಣ*ದು 
ಷಷ್ಠಾಷ್ಟಮದಶಮ ದ್ವಾದಶಾದಿ ನೋಂಪಿಗಳಂ ನೋನುತ್ತಂ ಪಾರಿಸುವ ದಿವಸಂ 
ಪ್ರಾಸುಕಮಾಗುತ್ತಿರ್ದ್ದ ತಜಗೆಲೆಗಳಂ ಮೇದು ಗಜಯೂಧಮುಂಡು ಪೋದ ಬಖಿಕ್ಕೆ ಕದಡಿದ 
ನೀರ್ಗ್ಗಳನುಂಡಿಂತು ಪಲಕಾಲಂ ಸಂಯಮಾಸಂಯಮಮೆಂಬ ಬ್ರತಮಂ ಸಲಿಸುತ್ತಮಿರ್ಪನ್ನೆಗಂ 
ಮತ್ತೊಂದು ದಿವಸಂ ಅಡವಿಯೊಳ್‌ ಬೇಗೆಗಿಚ್ಚು ತಗುಳ್ತೊಡೆ ಕಿಚ್ಚಿಂಗಂಜಿ 
ಪಿರಿದೊಂದಾಲದಮರದ ಕೆಳಗೆ ಗಜಯೂಧದೊಡನೆ ಬಂದಿರ್ದುದಾ ಮರದೊಣಗಿದ 
ಕೊಂಬುಗಳೂಳ್‌ ಕಿಚ್ಚು ತಗಳ್ಲು ತನ್ನಂ ಸುಡುವನ್ನೆಗಮೊಂದು ಮೊಲಂ ಕಿಚ್ಚಿನಿಂದಂ ಬೆಂದುರಿಯ 
ಬಣ್ಣಮಾಗಿ ಪರಿತಂದು ತನ್ನ ಕಾಲಕೆಳಗೆ ಪೊಕ್ಕೊಡೆಯದಂ ಕಂಡು ದಯೆಯಿಂದಕ್ಕಟಯ್ಕೋ 
ಎಂದು ಕಾರುಣ್ಮಮಪ್ಪ ಮನದೊಳ್‌ ಕೂಡಿ ಸತ್ತು ಪನ್ನೆರಡನೆಯ ಸಹಸ್ರಾರಕಲ್ಪದೊಳ್‌ 
ಪದ್ಮಗುಲ್ಮ ವಿಮಾನದೊಳ್‌ ಪದಿನೆಂಟು ಸಾಗರೋಪಮಾಯುಷ್ಕನೊಡೆಯೊಂ ಸಾಮಾನಿಕ 
ದೇವನಾಗಿ ಪುಟ್ಟಿದೊಂ ಪುಟ್ಟಿ ದೇವಲೋಕದ ಸುಖಮಂ 
ಪಲಕಾಲಮನುಭವಿಸಿಯಾಯುಷ್ಕಾಂತದೊಳ್‌ ಬಲಿಂ ಬಂದಿಲ್ಲಿ ಜಂಬೂ ದ್ವೀಪದ ಭರತ 
ಕ್ಷೇತ್ರದೊಳ್‌ ಮಗಧೆಯೆಂಬುದು ನಾಡಲ್ಲಿ ರಾಜಗೃಹಮೆಂಬುದು ಪೊಳಲದನಾಳ್ವೊಂ ಶ್ರೇಣಿಕ 
ಮಹಾರಾಜನೆಂಬೊನರಸಂ ಮಹಾ ಮಂಡಳಿಕನೆಣ್‌ ಛಾಸಿರ್‌ವರ್‌ ಮಕುಟ ಬದ್ಧರ್ಕಳ್ಗಮೆಣ್‌ 
ಛಾಸಿರ್ವರ್‌ ಅರಸಿಯರ್ಕಳ್ಳ ಮೆಚೆಯನಪ್ಪೊನಾತಂಗೆ ಎಣ್ಣಟ್‌ ಮಹಾದೇವಿಯರವರೊಳಗಣ 
ಧನಶ್ರೀ ಎಂಬ ಮಹಾದೇವಿಯ ಗರ್ಭದೊಳ್‌ ನೆಲೆಸಿದನ್‌ ಆಕೆಗಂ ಇಂತಪ್ಪುದೊಂದು 
ಬಯಕೆಯಾದಪ್ಪುದು ಮಟ್‌ಗಾಲದೊಳಾನೆಯನೇಟ್‌ಯಲ್ಲಾ ಪಡೆಯೊಡನೆಯಡವಿಗೆ 
ಪೋಗಿಯಾಲದ ಮರದ ಪಣ್ಗಳಂ ಕೊಳ್ಳುದುಂ ಮತ್ತೆ ಬಯ್ಗಿರುಳಿನ ಮನೋಹರಿಯೆಂಬ 
ಜಾವದಾಗಳ್‌ ಬಿಳಿದಪ್ಪ ಕಾಡಾನೆಯಂ ಕಾಣ್ಬುದುಮಿಂತೀ ಬಯಕೆಯುಂ ಕನಸುಮನರಂಸಗೆ 
ಪೇ್ಲೊಡರಸಂ ಕೇಳ್ದು ಕಾಲಮಲ್ಲದ ಕಾಲದೊಳು ಮಟ್‌ಗಾಲಮನೆಂತು ಪಡೆಯಲಕ್ಕುಮೀ 
ಬಯಕೆಯಂ ತೀರ್ಚುವುದರಿದೆಂದು ಚಿಂತಾಕುಳಿತ ಮನನಾಗಿರ್ದು ತನ್ನ ಮಗನಪ್ಪ 
ಭಯಕುಮಾರಂಗೆ ಬಲ್‌ಯನಟ್ಟಿ, ಬರಿಯರಸಿಯ ಬಯಕೆಯ ಪಾಂಗೆಲ್ಲಮಂ ಪೇಟಾ ದರ್ಕೆೇ 
ಗೆಯ್ವಮೆಂದರಸಂ.ಬೆಸಸೊಂಡೊಡೆ ಅಭಯಕುಮಾರನುಪಾಯಮಂ ಬಗೆಯಲಕ್ಕುಂ ನೀಮೇನುಂ 
ಚಿಂತಿಸಲ್‌ವೇಡ ನಿಶ್ಚಿಂತಮಾಗಿರಿಮೆಂದರಸನಂ ಸಂತಯಿಸಿ ಪೋದನ್‌- 


ವಿಜಯಾರ್ಧ ಪರ್ವತದ ದಕ್ಷಿಣ ಶ್ರೇಣಿಯೊಳ್‌ ಗಗನತಿಳಕಮೆಂಬುದು 
ಪೊಟಲದನಾಳ್ತೊಂ ಮನೋಗತಿಯೆಂಬೊಂ ವಿದ್ಕಾದರನಾತನ ಮಹಾದೇವಿ 
ಕನಕಮಾಲೆಯೆಂಬೊಳಾ ಇರ್ವ್ವರ್ಗ್ಗಂ ಮಗಳ್‌ ಕನಕನಚಿತ್ರೆಯೆಂಬೊಳ್‌ ಕನ್ನೆಯಾಕೆಯೊಂದು 
ದಿವಸಂ ಅಡವಿಗೆ ಪೋಗಿ ವಿದ್ಧೆಯಂ ಸಾಧಿಸುತ್ತಿರ್ಪನ್ನೆಗಂ ಚಿಂತಾಗತಿಯೆಂಬ ವಿದ್ಧಾಧರನಾಕೆಯ 
ರೂಪಲಾವಣ್ಕ ಸೌಭಾಗ್ಯಕಾಂತಿತ್ವಮಂ ಕಂಡಾಟಿಸಿ ನೀನೆನಗೆ ಪೆಂಡತಿಯಾಗೆಂದು ಕೆಯ್ಕಂ 
ಪಿಡಿದು ಕಾಡುತ್ತಿರ್ಪನ್ನೆಗಮಾಕೆಯ ತಂದೆ ಮಗಳ್‌ ಪಿರಿದು ಬೇಗಂ ತಡೆದೊಡೆ 


೧೪೦ / ಆರಾಧನಾ ಕರ್ಣಾಟಟೀಕಾ. 


ತನ್ನವಳೋಕಿನಿಯೆಂಬ ವಿದ್ದೆಯಂ ನೋಡಲಟ್ಟಿದೊಡದು ನೋಡಿ ಬಂದು ಕೂಸಂ 
ಚಿಂತಾಗತಿಯೆಂಬ ವಿದ್ಮಾಧರಂ ಕಾಡಿದಪ್ಪೊನೆಂದು ಪೇಟಕ್ದೊಡದಂ ಕೇಳ್ದು ಮನೋಗತಿ 
ಪ್ರಭೃತಿ ವಿದ್ಯಾಧರರರ್ಕಳೆಲ್ಲಂ ಪೋಗಿಯಾತನ ವಿದ್ಯೆಗಳೆಲ್ಲಮಂ ಕೊಟ್‌ದಿಕ್ಕಿ ಪನ್ನೆರಡು 
ವರ್ಷಂ ಬರೆಗಂ ಭೂಮಿ ಗೋಚರನಾಗಿರೆಂದು ಶಾಪಂಗೊಟ್ಟೊಡಾತನುಮದಂ ನೀಗಲ್ಬೇಡಿ 
ರಾಜಗೃಹಕ್ಕೆ ವಂದು ಪೆಂಡವಾಸದಗ್ಗಳದ ಸೂಳೆ ಕಾಮಲತೆಯೆಂಬೊಳಾಕೆಯೊಡನೆ 
ಬಾಟತುಮಾಕೆಯ ಮನೆಯೊಳ್‌ ಪನ್ನೆರಡು ವರ್ಷಂ ಬರೆಗಂ ಇರ್ದ್ದು ಅವಧಿ ವರ್ಷಂ 
ನೆಟ್‌ದೊಡೆ ತನ್ನ ವಿದ್ಕಾಧರ ಶ್ರೇಡಿಗೆ ಪೋಗಲ್‌ ಬಗೆದೊಂದು ದಿವಸಂ ಸ್ಮಶಾನಕ್ಕೆ ಪೋಗಿ 
ಇರುಳ್ಬಿದ್ದೆಗಳೆಲ್ಲಮಂ ಸಾಧಿಸುವಲ್ಲಿಯಾಕಾಶಕ್ಕೆ ನೆಗೆಯುತ್ತುಂ ಬೀಳುತ್ತುಮಿರ್ಪನ್ನೆಗಮಭಯ 
ಕುಮಾರಂ ತಂದೆಯ ಬೆಸನಂ ತೀರ್ಚಲೆಂದುಪಾಯಮಂ ಬಗೆಯಲ್ವೇಡಿ ಕಟಿಂಗಳೊಳ್‌ 
ನಟ್ಟನಡುವಿರುಳೊಳ್‌ ಮಣಿಖೇಟಮನುರದೊಳ್‌ ಸಾರ್ಚಿ ಕಿಳ್ಳಬಾಳ್ವೆರಸು ಪೊಜಿಮಟ್ಟು 
ಪೊಟಲೊಳೆಲ್ಲಂ ತೊಟಲ್ಲು ಪೊಟವೊಳಲಂ ತೊಟಲ್ವನ್ನೆಗಂ ಶ್ಮಶಾನದೂಳ್‌ 
ಮೇಗಣೊಗೆಯುತ್ತಂ ಬೀಟುತ್ತಮಿರ್ದ್ದ ಪುರುಷನಂ ಕಂಡು ನೀನಾರ್ಗ್ಗೆೇನೆಂಬೆ 
ಎಲ್ಲಿರ್ಪೆಯಾಕಾಶಕ್ಕೆ ನೆಗೆದು ಮತ್ತೆ ನೆಲದೊಳೇಕೆ ಬೀಟತ್ತಿಯೆಂದು 
ಬೆಸಗೊಂಡೊಡೆಯಾತನಿಂತೆಂದನ್‌ ನಾಂ ವಿದ್ಕಾಧರಂ ಚಿಂತಾಗತಿ ನಾಮಧೇಯನೆಂದು ತನ್ನ 
ವೃತ್ತಾಂತಮೆಲ್ಲಮಂ ಪೇಟ್ದಡೆ ಮತ್ತೀಗಳ್‌ ನೀನೇಗೆಯ್ದಪೆಯೆಂದು 
ಬೆಸಗೊಂಡೊಡೆಯಾತನಿಂತೆಂದನಾ ವಿದೈೆಗಳ್‌ ಸಾಧಿಸಿ ಎನ್ನ ವಿದ್ಯಾಧರಲೋಕಕ್ಕೆ ಪೋಗಲ್‌ 
ಬಗೆದಪ್ಪಂ ವಿದ್ಮೆಗಳುಂ ಸಾಧನೆಗೆ ಸಲ್ಲವಾದಪ್ಪವದಜ್‌ಂದಾಕಾಶಕ್ಕೊಗೆದು ಮತ್ತಂ ನೆಲದೊಳು 
ಬೀಟ್ಸ್‌ ನೆಂದೊಡಾ ವಿದ್ಕಾಮಂತ್ರಂಗಳನೆನಗೆ ಪೇಳೆಂದಭಯಕುಮಾರಂ ಬೆಸಗೊಂಡು ಮಂತ್ರ 
ವ್ಯಾಕರಣದೊಳಾದಮಾನುಂ ಕುಶಲನಪ್ಪುದಣಔಂ ಪ್ರಸ್ತಾರಿಸಿ ನೋಟ್ಟನ್ನೆಗಂ ಮಂತ್ರಂಗಳ್‌ 
ಹೀನಾಧಿಕಾಕ್ಸರ ಸಹಿತಂಗಳೆಂದಅಕದು ಹೀನಮುಪ್ಪಲ್ಲಿಯಕ್ಷರಂಗಳನಿಟ್ಟ 
ಧಿಕಮಪ್ಪಲ್ಲಿಯಕ್ಷರಂಗಳಂ ಕಳೆದು ತಿರ್ದ್ದೀಪಾಂಗಿನೊಳು ಮಂತ್ರಂಗಳನೋದೆಂದು 
ಪೇಟ್ಟೊಡಾತಮನುಮಾ ಪಾಂಗಿನೊಳ್‌ ಮಂತ್ರಗಳನೋದಿದೊಡೆ ವಿದ್ಮೆಗಳ್‌ ಸಾಧನೆಗೆ ಸಂದವು 
ಸಂದೊಡೆ ವಿದ್ಮಾಧರನೆಂದನೆನಗುಪಕಾರಿಯಯ್‌ ವರಮಿತ್ರನಯ್‌ ನಿನಗಾಂ ಬೆಸಕೆಯ್ವೆಂ 
ಎನಗೇನಪ್ಪೊಡಮೊಂದು ಬೆಸನಂ ಪೇಳೊಂದೊಡೆ ಅಭಯ ಕುಮಾರನೆಂದಂ ಎಮ್ಮಬ್ಬೆಯ 
ಬಯಕೆಯಂ ತೀರ್ಚಿಂದೊಡಾತನುಂ ಬಯಕೆಯಂ ಬೆಸಗೊಂಡು ನೇಸಜ್‌ ಮೂಡಿದೊಡೆ 
ವಿದ್ಯಗಳಿಂದಂ ಬೇಸಗೆಯನೆ ಮಟ್‌್‌ಗಾಲಂ ಮಾಡಿ ಬಿಳಿಯಾನೆಯನರಸಿಯನೇಬ್‌ಸಿ 
ಪರಿವಾರಮುಂ ಪಡೆಯುಂ ಬೆರಸಿ ಸುಗಂಧಪುಷ್ಪ ವೃಷ್ಟಿಯಂ ಕಣ್‌ಯುತ್ತುಂ ಪಟು ಪಟಹ 
ಪಣವ ತುಣವ ಭಂಭಾ ಮದ್ದಳೆ ರುಲ್ಲರೀ ಮೃಗಂದ ಶಂಖ ವಂಶ ಕಾಹಳಾದಿಗಳುಂ 
ಮುಂದೆ ಬಾಜಿಸೆ ಪೊಟಲಂ ಪೊಜಮಟ್ಟು ವಿಂಧ್ಕಾಟವಿಗೆ ಪೋಗಿ ಅಡವಿಯೆಲ್ಲಮಂ ತೊಟಲ್ಲು 
ನೋಡಿಯಾಲದ ಪಣ್ಣಳಂ ತಾವೆಯಾಯ್ದು ಸೋಂಕಿಲಂ ತೀವಿಕೊಂಡಾಗ ಬಯಕೆ ನೆಜೆದೊಡೆ 
ಮತ್ತಂ ಪೊಟಲ್ಲರಸಿಯಂ ತಂದು ಕರುಮಾಡಮಂ ಪುಗಿಸಿದ ಬಲೌಕ್ಕಭಯಕುಮಾರನನಿಂತೆಂದಂ 


ಆರಾಧನಾ ಕರ್ಣಾಟಟೀಕಾ / ೧೪೧ 


- ನಾನಿಂ ಪೋಪೆನೆತ್ತಾನುಂ ನಿನಗೆ ಬಾಆಕಯಾದಂದೆನ್ನಂ ನೆನೆವುದೆಂದಭಯಕಮಾರನಂ 
ಬೀಟಕ್ಕೊಂಡು ಕಾಮಲತೆಗೆ ಪೇಟ್ದು ತನ್ನ ವಿದ್ಯಾಧರಲೋಕಕ್ಕೆ ಪೋದಂ 


ಮತ್ತೆ ಧನಶ್ರೀ ಮಹಾದೇವಿಯುಂ ನವಮಾಸಂ ನೆರೆದು ಬೆಸಲೆಯಾಗಿ ಮಗಂ 
ಪುಟ್ಟಿದೊಡಾತಂಗೆ ತಾಯುಂ ತಂದೆಯುಂ ಗಜಕುಮಾರನೆಂದು ಪೆಸರನಿಟ್ಟರ್‌ ಇಂತು ಇಷ್ಟ 
ವಿಷಯ ಕಾಮ ಭೋಗಂಗಳನನುಭವಿಸುತ್ತುಂ ಪಲಕಾಲಂ ಸಲೆ ಮತ್ತೊಂದು ದಿವಸಂ 
ರಾಜಗೃಹದ ನೈಯತಿಯೊಳ್‌ ವಿಪುಳಗಿರಿಯೆಂಬ ಪರ್ವತದ ಮೇಲೆ ವರ್ಧಮಾನ ಭಟಾರರ 
ಸಮವಸರಣಂ ಬಂದಿರ್ದೊಡೆ ರಿಷಿನಿವೇದಕಂ ಕಂಡು ಪೋಗಿ ಶ್ರೇಣಿಕ ಮಹಾರಾಂಜಗೆ 
ಭಟ್ಟಾರರ ಬರವಂ ಪೇಟ್ಟೊಡಾತನುಂ ಸಿಂಹಾಸನದಿಂದೆಯ್ದಾ ದೆಸೆಯತ್ತೇಟಡಿಯಂ ಪೋಗಿ 
ನಡೆದು ಸಾಷ್ಟಾಂಗವೆಐಗಿ ಪೊಡಮಟ್ಟು ಪೇಟ್ಜಾತಂಗೆ ತುಪ್ಪಿದಾನಮಂ ಕೊಟ್ಟು ಆನಂದಭೇರಿಯಂ 
ಪೊಯ್ಸಿ ಪುತ್ರ ಪೌತ್ರ ಕಳತ್ರ ಮಿತ್ರ ಪರಿವಾರ ಸಹಿತಂ ವಂದನಾಭಕ್ತಿಗೆ ಪೋಗಿ ಸ್ಪಟಿಕಮಯ 
ಸೋಪಾನಪಂಕ್ತಿಗಳಿಂದೇಟ್‌ ಸಮವಸರಣಮಂ ಪೊಕ್ಕು ಗಂಧಕುಟಿ ಪ್ರಾಸಾದಮಂ 
ತ್ರಿಪ್ರದಕ್ಷಿಣಂಗೆಯ್ದು ಮುಂದೆ ನಿಂದು ಸ್ತುತಿಶತಸಹಸ್ರಂಗಳಿಂ ಸ್ತುತಿಯಿಸಿ ಬಂದಿಸಿ ಗಂಧ 
ಪುಷ್ಟ ಧೂಪ ದೀಪಾಕ್ಷತಂಗಳಿಂದರ್ಚಿಸಿ ಗಣಧರ ದೇವರ್‌ ಮೊದಲಾಗೊಡೆಯ ರಿಷಿಯರ್ಕ್ಶಳಂ 
ಗುರುಪರಿವಿಡಿಯಿಂದಂ ಬಂದಿಸಿ ತಮ್ಮಿರ್ಪೋವರಿಯೊಳಿರ್ದ್ದು ಪಿರಿದು ಬೇಗಂ ಧರ್ಮಮಂ 
ಕೇಳ್ದು ತದನಂತರಮೆ ಗಜಕುಮಾರಂ ತನ್ನ ಭವಾಂತರಂಗಳಂ ಬೆಸಗೊಂಡೊಡೆ ಗಣಧರ 
ದೇವರಿಂತೆಂದು ಪೇಟ್ದಿರ್‌ 


ಈ ಭವದಿಂ ತೊಟ್ಟು ಎಂಟನೆಯ ಭವದಂದು ನೀಂ ಕೊಂಕನಾಡೊಳ್‌ 
ತುಂಗಭದ್ರನೆಂಬ ಪೋಡುಂಗಾಜನೈ ನೀನುಂ ಕುಮ್ಮರಿಯಂ ಸುಟ್ಟು ಪೋಗಿ ಪೊತ್ತಾಅ್‌ ಬಂದು 
ನೋಟ್ಪ್ಬಿನ್ನೆಗಮಾ ಕಿಚ್ಚಿನೊಳ್‌ ಬೆಂದು ಸತ್ತ ರಿಷಿರೂಪಂ ಕಂಡು ಕರುಣಿಸಿಯಲ್ಲಿ ಕಿಚ್ಚಂ 
ಪೊಕ್ಕು ಸತ್ತು ವೆಂತರದೇವನಾಗಿಯಾಯುಷ್ಕಾಂತದೂಳ್‌ ವಿಂಧ್ಕಾಟವಿಯೊಳ್‌ 
ಬಿಳಿಯಾನೆಯಾಗಿ ಪುಟ್ಟಿಯಚ್ಕುತೇಂದ್ರಂ ಪ್ರತಿಬೋದಿಸೆ ಸಮ್ಮಕ್ಕಪೂರ್ವಕಂ 
ಶ್ರಾವಕಬ್ರತಂಗಳಂ ಕೈಕೊಂಡು ಪ್ರತಿಪಾಳಿಸಿಯಾಯುಷ್ಕಾಂತದೊಳ್‌ ಸಹಸ್ರಾರ ಕಲ್ಪದೊಳ್‌ 
ಪದಿನೆಂಟು ಸಾಗರೋಪಮಾಯುಷ್ಯಮನೊಡೆಯೊಂ ದೇವನಾಗಿ ಪುಟ್ಟಿಯಲ್ಲಿಂದಂ ಬಂದಿಲ್ಲಿ 
ಗಜಕುಮಾರನೆಯಾದೆಯೆಂದು ಪೇಲ್ದೊಡೆ ತನ್ನಭವಂಗಳಂ ಕೇಳ್ದು ವೈರಾಗ್ಯಮನೊಡೆಯನಾಗಿ 
ಯೆರ್ದ್ದು ವರ್ಧಮಾನ ಭಟಾರರ್ಗಿದಿರಂ ನಿಂದು ಕೈಗಳಂ ಮುಗಿದು ದೀಕ್ಷಾ 
ಪ್ರಸಾದಂಗೆಯ್ಕಿಮೆಂದು ಬೇಡಿ ತಪಂಬಟ್ಟಾಗಮಂಗಳೆಲ್ಲಮಂ ಕಲ್ಲು ಏಕ ವಿಹಾರಿಯಾಗಿ 
ಗ್ರಾಮೇಕರಾತ್ರಂ ನಗರೇ ಪಂಚರಾತ್ರಮಟವ್ಕಾಂ ದಶರಾತ್ರಮೆಂಬೀ ನ್ಕಾಯದಿಂ ಗ್ರಾಮನಗರ 
ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹರಿಸುತ್ತುಂ ಕಳಿಂಗ 
ನಾಡನೆಯ್ಲಿಯಲ್ಲಿ ದಂತಪುರಮೆಂಬ ಪೊಟಲ ಪಡುವಣ ಬೆಟ್ಟದ 
ಮೇಗೇಕಸ್ಥಿರಯೋಗಂಗೊಂಡು ಕಲ್ಲೆಲೆನಿಂದರನ್ನೆಗಂ ಆ ಪೊಟಲನಾಳ್ವೊಂ 


೧೪೨ / ಆರಾಧನಾ ಕರ್ಣಾಟಟೀಕಾ 


ನರಸಿಂಹನೆಂಬರಸನಾತನ ಮಹಾದೇವಿ ವಸುಮತಿಯೆಂಬೊಳಾಯಿರ್ವಗ್ಗಂ ಮಗಂ 
ನರಪಾಳನೆಂಬೊಂ ಮಂತ್ರಿ ಬುದ್ಧದಾಸನೆಂಬೊಂ ಅಂತವರ್ಗಳ್ಳೆರಸೊಂದು ದಿವಸಂ ಕರುಮಾಡದ 
ಮೇಗಣ ನೆಲೆಯೊಳಿರ್ದ್ದರಸಂ ದಿಶಾವಳೋಕನಂಗೆಯ್ಯುತ್ತಿರ್ದಾತಂ ಬೆಟ್ಟದ 
ಮೇಗಾತಪಮಿರ್ದ್ದ ರಿಷಿಯರಂ ಕಂಡೀ ತಪಸ್ವಿ ಬೇಸಗೆಯೊಳ್‌ ಬೆಟ್ಟದ ಮೇಗಿರ್ದೇಕೆ 
ಬಿಸಿಲ್ಲಾಯ್ದಪ್ಪನೆಂದು ಮಂತ್ರಿಯಪ್ಪ ಬುದ್ಧದಾಸನಂ ಬೆಸಗೊಂಡೊಡಾತಂ 
ಕೌಟಿಲ್ಕಭಾವದಿಂದಿಂತೆಂದನೀ ತಪಸ್ವಿಗೆ ಮಹಾವಾತಂ ತಗುಳ್ಹುದಅ?ಂದಂ 
ನಿಂದಿರ್ದೊನೆಂದೊಡರಸನಿದರ್ಕೇ ಮರ್ದೆೇನೆಂದು ಬೆಸಗೊಂಡೊಡಾತನಿಂತೆಂದಂ 


ಆ ತಪಸ್ವಿಯೇಜ್‌ರ್ದ ಸೆಲೆಯಂ ಕಾಸುವುದೆಂದಡಂತಪ್ಪೊಡೆ ನೀನೆ ಪಕ್ಕದಿರ್ದು 
ಕಾಸಂದು ಬೆಸವೇಟ್ತೊಡಾತನುಮಂತೆಗೆಯ್ದೆನೆಂದು ಪೋಗೆಯಾ ರಿಷಿಯರ್‌ 
ಚರಿಗೆವೋದರೆನ್ನಗಂ ಯೋಗಪೀಠದ ಸೆಲೆಯಂ ಕಿಚ್ಚಿನ ಬಣ್ಣಮಾಗಿ ಕಾಸಿ ಪೋದನನ್ನೆಗಂ 
ಚರಿಗೆವುಗುತ್ತಿರ್ದ್ದ ರಿಷಿಯಂ ದೇವತೆ ಕಂಡಿಂತೆಂದಳ್‌ ನಿಮಗಾಯುಷ್ಯಮಿಲ್ಲೇಕೆ ಚರಿಗೆ 
ಮಾಡಲ್‌ ಪೋದಪಿರೆಂದಡೆ ಚರಿಗೆ ವುಗದಂತೆ ಮಗುಟ್ದು ಬರ್ಪರನ್ನೆಗಂ ಕಿಚ್ಚಿನ ಬಣ್ಣಮಾಗಿ 
ಕಾಯ್ದಿರ್ದ ಸೆಲೆಯಂ ಕಂಡೆಮಗಿನ್ನಾಯುಷ್ಕಮಿನಿತೆಯೆಂದು ಪರಿಚ್ಛೇದಿಸಿ ಸಿದ್ದಭಕ್ತಿಯುಂ 
ಜೋಗಬ'ಕ್ತಿಗೆಯ್ದ್ಹು ಚತುರ್ವಿದ'ಮಪ್ಪಾಹಾರಕ್ಕಂ ಶರೀರಕ್ಕಂ ಜಾವಜ್ಜೀವ 
ನಿವೃತ್ತಿಗೆಯ್ದಾಚಾರ್ಯ ಭಕ್ತಿಗೆಯ್ದು ಕಾಯ್ದಿರ್ದ ಜೋಗಪೀಠಮನೇಟ್‌ ಬಾಹ್ಮಾಭ್ಯಂತರ 
ಪರಿಗ್ರಹಂಗಳಂ ತೊಟ್‌ದು ಸಮತ್ವೀಭಾವಮನೆ. ಭಾವಿಸಿ ಕಿಚ್ಚಿನುಪಸರ್ಗಮಂ ಸೈರಿಸಿ 
ಚತುರ್ವಿಧಮಪ್ಪ ಧ್ಯಾನಮಂ ನಾಲ್ಕು ತೆಅದ ಶುಕ್ಷಧ್ಕಾನಂಗಳುಮಂ ಧ್ಯಾನಿಸಿ ಎಂಟು 
ಕರ್ಮಂಗಳನೊರ್ಮೊದಲೆ ಕಿಡಿಸಿ ಮೋಕ್ಬಕ್ಕೆ ವೋದರನ್ನೆಗಂ ಚತುರ್ವಿಧ ದೇವನಿಕಾಯಂ 
ಬಂದು ದಿವ್ಯಮಪ್ಪ ಗಂಧಪುಷ್ಪಧೂಪ ದೀಪಾಕ್ಟತಂಗಳಿಂ ಶ್ರೀಪಾದಮನರ್ಚಿಸಿ ಪೊಡೆವಟ್ಟು 
ಮತ್ತೆ ಬುದ್ಧದಾಸನಂ ದೇವರ್ಕ್ಶಳ್‌ ಜಡಿದು ನುಡಿದೊಡವನಂಜಿಯೆಂದಂ ಆನಲ್‌ಯದೆ 
ಪಂಚಮಾಹಾಪಾತಕನೆಂ ಪೊಲ್ಲಕೆಯ್ದೆನೆನಗೊರ್ಮಿಂಗೆ ಕ್ಷಮಿಯಿಸಿಮೆಂದು ನುಡಿದೊಡೆ 
ದೇವರ್ಕ್ಶಳುಂ ಕ್ಷಮಿಯಿಸಿ ತಂತಮ್ಮ ಸ್ಥಾನಂಗಳ್ಗೆ ಪೋದೊಡಿತ್ತ ಬುದ್ಧದಾಸನುಮಾ ರಿಷಿಯರ 
ತಪದ ಮಹಾತ್ಮ್ಯಮುಮಂ ದೇವರ್ಕ್ಕಳ್‌ ಬಂದು ಪೂಜಿಸುವುದಂ ಕಂಡಿದುವೇ ಧರ್ಮಂ 
ಇದುವೇ ತಪಮಂದು ನಂಬಿ ಸಮ್ಮಕ್ತ್ವ್ಯ ಪೂರ್ವಕಂ ಶ್ರಾವಕಬ್ರತಂಗಳಂ ಕೈಕೊಂಡು ನೆಗಟ್ದಂ 
ಮತ್ತಾ ನರಸಿಂಹ ನೃಪತಿಯುಂ ಪಶ್ಚಾತ್ತಾಪಮಾಗಿ ರಿಷಿವಧೆಗೆಯ್ದು ಪಾಪಮಿಂತಲ್ಲದೆ 
ಪೋಗದೆಂದು ನರಪಾಲನೆಂಬ ಪಿರಿಯ ಮಗಂಗೆ ರಾಜ್ಮಪಟ್ಟಂಗಟ್ಟಿ ಪಲಂಬರುಂ ಅರಸು 
ಮಕ್ಕಳ್‌ ವೆರಸು ಸುಧರ್ಮರೆಂಬ ಭಟಾರರ ಪಕ್ಕದೆ ತಪಂಬಟ್ಟು ಪಲಕಾಲಮುಗ್ರೋಗ್ರ 
ತಪಶ್ಚರಣಂಗೆಯ್ದು ಸಮಾಧಿಮರಣದಿಂದಂ ಮಿಕ್ಕ ರತ್ನತ್ರಯಗಳಂ ಸಾಧಿಸಿ ಸರ್ವಾರ್ಥ 
ಸಿದ್ದಿಯೊಳ್‌ ಮೂವತ್ತು ಮೂಡು ಸಾಗರೋಪಮಾಯುಹ್ಮಮನೊಡೆಯೊಂ 
ಅಹಮಿಂದ್ರದೇವನಾದೊಂ 


ಆರಾಧನಾ ಕರ್ಣಾಟಟೀಕಾ / ೧೪೩ 


ಇಂತೀ ಪೇಟ್ತಿ ಕಥೆಗಳೆಲ್ಲಂ ಗುರುದತ್ತ ಭಟಾರರ ಕಥೆಗೆ ಪ್ರತಿಬದ್ದಂಗಳ್‌ ಮತ್ತಂ 
ಪೆಐರುಂ ಸನ್ಮಸನಂಗೆಯ್ದ ಭವ್ಯರ್ಕ್ಕಳ್‌ ಗುರುದತ್ತ ಭಟ್ಟಾರರುಮಂ ಹಳಮುಖ ರಿಷಿಯರುಮಂ 
ಗಜಕುಮಾರಭಟಾರರುಮನಿಂತಿವರ್ಗ್ಗಳಂ ಮನದೊಳ್‌ ಬಗೆದುಪಸರ್ಗಂಗಳುಮಂ ಪಸಿವು 
ನೀರಟ್ಸ್‌ ಮೊದಲಾಗೊಡೆಯ ಇಪ್ಪತ್ತೆರಡು ಪರೀಷಹಂಗಳಂ ಸೈರಿಸಿ ಸಮಾಧಿಮರಣದಿಂದಂ 
ಪರಮ ಶುದ್ಧ ಸಹಜ ದರ್ಶನ ಜ್ಞಾನಚಾರಿತ್ರಂಗಳಂ ಸಾಧಿಸಿ ಸ್ವರ್ಗಾಪವರ್ಗದ 
ಸುಖಂಗಳನೆಯ್ದುಗೆ 


೧೪೪ / ಆರಾಧನಾ ಕರ್ಣಾಟಟೀಕಾ 


೧೫. ಚಿಲಾತ ಪುತ್ರನ ಕಥ 


ಚಿಲಾತಪುತ್ರನ ಕಥೆಯಂ ಪೇಟ್‌ಂ 
ಗಾಹೆ | ಗಾಢಪ್ಪಹಾರ ವಿದ್ದೋ ಮೂಇಂಗಾಳೀಹಿ ಚಾಳಿಣಿ ದೋ ವಾ 
ತದವಿಯ ಚಿಳಾದಪುತ್ತೋ ಪಡಿವಣ್ಣೋ ಉತ್ತಮಂ ಆಟಂ ॥ 


[ಗಾಢಪ್ಪಹಾರಎಆದಮಾನುಂ ಸೈರಿಸಲ್ಕರಿಯವಪ್ಪ | ಪಹಾರ ಎಏಖುಗಳಿಂದಂ | 
ವಿದ್ಮೋ- ಉರ್ಚೆಪಟ್ಟನಾಗಿ | ಮೂಇಂ ಗಾಳೀಹಿ - ಕಟ್ಟಿಜುಂಪೆಗಳಿಂದಂ | 
ಚಾಳಿಣಿಕದೋವಾ -ವೊನಲಿಯವೊಲಂ ಛಿದ್ರಂ ಮಾಡೆಪಟ್ಟ ಮೆಯ್ಕನೊಡೆಯನಾಗಿ | 
ತದವಿಯ = ಅಂತು | ಚಿಳಾದ ಪುತ್ತೊ - ಚಿಲಾತಪುತ್ರನೆಂಬ ರಿಷಿ | ಪಡಿವಣ್ಣೋ - 
ಪೊರ್ದಿದೊಂ । ಉತ್ತಮಂ ಅಟ್ಟಂ - ಮಿಕ್ಕ ದರ್ಶನಚ್ಞಾನ ಚಾರಿತ್ರಂಗಳಾರಾಧನೆಯಂ] 


ವಚನ || ಅದೆಂತೆಂದೊಡೆ - ಈ ಜಂಬೂದ್ವೀಪದ ಭರತ ಕ್ಲೇತ್ರದೊಳ್‌ 
ಮಗಧೆಯೆಂಬುದು ನಾಡಲ್ಲಿ ಗಾಜಗೃಹಮೆಂಬುದು ಪೊಟಲದನಾಳ್ವೊಂ ಉಪಶ್ರೇಣಿಕನೆಂಬ 
ರಸನಾತಂಗೆ ಜಯಾವತಿ ಮಹಾದೇವಿ ಮೊದಲಾಗಿ ಮೂಸಾಸಿರ್ವರಸಿಯರ್ಕಳಂತವರೊಳ್‌ 
ಇಷ್ಟ ವಿಷಯ ಕಾಮಭೋಗಗಂಳನನುಭವಿಸುತ್ತಂ ಪಲವು ಕಾಲಂ ಸಲೆ ಮತ್ತೊಂದು ದಿವಸಂ 
ಉಪಶ್ರೇಣಿಕಂ ಬೇಂಟೆಯಾಡಲ್‌ ಪೋಗಿಯಡವಿಯೊಳ್‌ ದುಷ್ಟಾಶ್ವಮನೇಟ್‌ ಪಂದಿಯ 
ಬಟ್‌ಯಂ ತಗುಳ್ಲೊಡದು ಗಾಳಿಗೊಂಡೊಂದು ದೆಸೆಗೆ ವಜೌದು ವಿಂಧ್ಮಾಟಿವಿಯ ನಟ್ಟನಡುವೆ 
ಸುರಮ್ಮಮೆಂಬ ಬೇಡವಳ್ಳಿಯ ಸಾರೆ ತೊಟ್‌ಯ ತಡಿಯೊಳ್‌ ಕುದುರೆ ತನ್ನಿಂತಾನೆ ಸೇದೆಗೆಟ್ಟು 
ನಿಂದಾಗಳ್‌ ಕುದುರೆಯಿಂದಿಟ್‌ದು ಪಲ್ಲಣಮುಂ ಚದುರಸಿಗೆಯುಮಂ ಕೀಟುಮಂ ಕಳದು 
ಕುದುರೆಯಂ ನೀರೂಡಿ ಮಿಸಿಸಿ ಕಟ್ಟಿ ತಾನುಂ ನೀರಂ ಕುಡಿದೊಂದು ಮರದ ಕೆಳಗೆ ಚದುರಸಿಗೆಯಂ 
ಪಾಸಿ ಪಟ್ಟಿರ್ದ್ವನ್‌ 


ಅನ್ನೆಗಮಾ ಬೇಡವಳ್ಳಿಯರಸಂ ಮಹಾಕಾಳನೆಂಬೊನಾತಂ ಕುಲದೊಳರಸುಕುಲಂ 
ದಾಯಿಗರಿಂದಮುಚ್ಚಾಟಿಸಿ ಕಳೆಯೆಪಟ್ಟೊನಾಗಿ ಬಂದಲ್ಲಿ ಪೊಟಲಂ ಮಾಡಿ 
ಪಲಕಾರಮಿರ್ದೊನಾತನರಸಿ ಸುಂದರಿಯೆಂಬೊಳಾಯಿರ್ವ್ವರ್ಗ್ಗೆಂ ಮಗಳ್‌ ಗುಣ 
ಸುಂದರಿಯೊಂಬೊಳ್‌ ಅತ್ಕಂತ ರೂಪ ಲಾವಣ್ಯ ಸೌಭಾಗ್ಯಕಾಂತಿ ಹಾವ ಭಾವ ವಿಲಾಸ 


ಆರಾಧನಾ ಕರ್ಣಾಟಟೀಕಾ / ೧೪೫ 


ವಿಭ್ರಮಂಗಳನೊಡೆಯೊಳ್‌ ಪಲರುಂ ಕನ್ನೆಯರ್ಕ್ಯೃಳುಂ ಸುಖೀಜನಂಗಳುಂ ಕಾಪಿನವರುಂ 
ಬೆರಸುದ್ಕಾನ ವನದೊಳ್‌ ವನಕ್ರೀಡೆಯನಾಡಿ ಬರ್ಪಾಕೆ ಉಪಶ್ರೇಣಿಕನ ರೂಪಂ ಕಂಡಾಟಿಸಿ 
ನೋಡೆಯಾತನುಮಾಕೆಗಾಟಿಸಿ ಸೋಲ್ತು ನೋಡಿ ಬಸಮಲ್‌ದು ನೀಡುಮೊಲ್ಲು ನೋಡೆ 
ಕಾಪಿನವರ್ಜಡಿದು ಕೊಂಡು ಪೋಪಾಗಳೊಂದು ಓಲೆಯನಿಂತೆಂದು ಬರೆದಳ್‌ 
ನೀನಲ್ಲದೆನಗುಟ್‌ದ ಪರಪುರುಷರ್‌ ಮೊಟೆಯಲ್ಲರೆಂದು ಬರೆದು ಪೆಜಗಣಿಂದೋಲೆಯ 
ನಿಕ್ಕಿಪೋದಾಗಳೋಲೆಯಂ ಬಾಚಿಸಿ ನೋಡಿ ಸಂತುಪ್ಟಚಿತ್ತನಾಗಿರ್ದ್ದನ್ನೆಗಂ ಪೆ೫ಗಣಿಂ 
ದಡಿವಜ್ಜೆಯಂ ನೋಡಿ ತೇನತೇನದಿಂ ತಂತ್ರನೆಲ್ಲಂ ನೆರೆದು ಬಂದು ಪಜ್‌ಯ ಕಾಳೆಯ 
ಶಂಖ ಧ್ವನಿಗಳೂರ್ಮೊದಲೆ ಬಾಜಿಸೆ ಬೇಡರಸಂ ಕೇಳ್ದು ದಾಟ್‌ ಬಂದುದೆಂದಂಜಿ 
ತ್ರಸ್ತಾಭಿಭೂತನಾಗಿಯೋಡಲ್‌ ತಗುಳ್ಹೊಡೆ ಉಪಶ್ರೇಣಿಕಂ ತನ್ನ ಪೆರ್ಗ್ಗಡೆಗಳನಟ್ಟಿ 
ಯೋಡಲೀಯದೆ ಸಂತವಿಸಿದೊಡಾತನುಂ ಆನೆಗಳ ದಂತಂಗಳುಂ ಮುತ್ತುಗಳುಂ ಪುಲಿಯ 
ತೊಗಲ್ಲಳುಮಂ ಚವುರಿಗಳುಂ ಕೊಂಡು ಬಂದು ಕಂಡು ಕ್ಷೇಮ ಕುಶಲಂಗಳಂ ಬೆಸಗೊಂಡ 
ಬಯಿಕ್ಕೆ ನಿಮ್ಮ ಕುಲಮೇನೆಂದು ಬೆಸಗೊಂಡೊಡಾತನರಸು ಕುಲಮೆಂದು ಪೇಲಯ್ದೊಡೆ ಕೇಳ್ದು 
ಸಂತೋಷಂ ಬಟ್ಟಿರ್ದೊಡಾತನುಂ ಅರಸಂಗೆ ಬಿರ್ದ್ದುಮಾಡಿರ್ದ್ದ ಬಳಿಕ್ಕೆ ಕೂಸಂ ಬೇಡಿಯಟ್ಟಿ 
ಪೆತ್ತು ಪ್ರಶಸ್ತ ದಿವಸ ವಾರ ನಕ್ಸತ್ರ ಮೂಹೂರ್ತದೊಳ್‌ ಮದುವೆ ನಿಂದು ಕೂಸನೊಡಗೊಂಡು 
ತನ್ನ ಪೊಟಲ್ಲೆ ಪೋಗಿ ಚಿಳಾತಮಹಾದೇವಿಯೆಂದು ಪೆಸರನಿಟ್ಟು ಇಂತಿಷ್ಟವಿಷಯ ಕಾಮ 
ಭೋಗಂಗಳನನುಭವಿಸುತ್ತಂ ಪಲವುಕಾಲಂ ಸಲೆ 


ಮತ್ತಿತ್ತಾ ನಾಡೊಳ್‌ ಸಾರ್ಥಾಧಿಪತಿ ನಂದಿಮಿತ್ರನೆಂಬೊಂ ಸೆಟ್ಟಿ ಸಾರ್ಥಂಬೆರಸು 
ಪರದಿಂಗೆ ವೋಗುತ್ತಿರ್ದಾತನೆಡೆಯೊಳೊಂದೂರೂಳ್‌ ಬೀಡಂ ಬಿಟ್ಟಿರ್ದ್ವನ್ನೆಗಂ 
ತಪೋವರರೆಂಬ ರಿಷಿಯರೇಕವಿಹಾರಿಗಳ್‌ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ 
ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಬರ್ಪೊರಾ ಸಾರ್ಧಾಧಿಪತಿಯ ಬೀಡು ಬಿಟ್ಟಿರ್ದ್ದಲ್ಲಿಗೆ 
ಬಂದು ಪಂಡಾಚಿತಾರ ನಿಯಮಂಗೆಯ್ದು ಪಗಲ್‌ ದೇವರಂ ಬಂದಿಸಿಯೂರ್ಗ್ಗ 
ಚರಿಗೆಪೋಗಿಯೂರೆಲ್ಲಮಂ ತಿಲ್ಹಿನೆ ತಿಣೌದು ತೂಟಲ್ಲಾರುಂ ನಿಲಿಸದಿರ್ದೂಡೂರಂ 
ಪೊಜಮಟ್ಟು ಪೋಪ ರಿಷಿಯರಂ ನಂದಿಮಿತ್ರಂ ಕಂಡು ಕಾರುಣ್ಯದಿಂದ ನಿರಿಸಿ 
ಎಳ್ಳುಂಡೆಯನಿಕ್ಕಿದೊಡದಂ ಚರಿಗೆ ಮಾಡಿ ಪ್ರಾಸುಕಮಪ್ಪ ನೀರಂ ಕುಡಿದು ಪರಸಿ ಪೋದರಾ 
ನಂದಿಮಿತ್ರನುಂ ಪಲಕಾಲಂ ಬರ್ದಾಯುಷ್ಕಾಂತದೂಳ್‌ ಜಂಬೂದ್ವೀಪದ ಹೃಮವತಮಂಬ 
ಜಘುನ್ಮ ಭೋಗಭೂಮಿಯೊಳೊಂದು ಪಳಿತೋಪಮಾಯುಷ್ಕಮನೊಡೆಯೊಂ 
ಭೋಗಭೂಮಿಜನಾಗಿ ಪುಟ್ಟಿದೊಂ ಪುಟ್ಟಿಯಲ್ಲಿ 


ವೃತ್ತ: ಮದ್ಕಾಂಗ ತೂರ್ಯಾಂಗ ವಿಭೂಷಣಾಂಗ 
ಜ್ಯೋತಿರ್ಗಹಾ ಭೋಜನಭಾಜನಾಂಗಾಃ 
ಪ್ರದೀಪ ವಸ್ತ್ರಾಂಗ ವರಸ್ರಜಾಂಗಾ 
ದಶಪ್ರಕಾರಾಸ್ತರವಸ್ತು ತತ್ರ ॥ 


೧೪೬ / ಆರಾಧನಾ ಕರ್ಣಾಟಟೀಕಾ 


ಅಂತುಂ ಪತ್ತುಂ ತೆಅದ ಕಲ್ಪವೃಕ್ಷಂಗಳ್‌ ಭೋಗಂಗಳಂ ಕುಡೆ ಪಲಕಾಲಂ 
ಭೋಗೋಪಭೋಗಂಗಳನನುಭವಿಸಿಯಾಯುಷ್ಕಾಂತದೊಳಂ ಮಂದರದ ನಂದನಮೆಂಬ 
ವನದೊಳ್‌ ವೃಂತರದೇವನಾಗಿ ಪುಟ್ಟಿ ಅಲ್ಲಿಂ ಬಂದು ರಾಜಗೃಹದೊಳುಪಶ್ರೇಣಿಕಂಗಂ ಚಿಳಾತ 
ಮಹಾದೇವಿಗಂ ಚಿಳಾತಪುತ್ರನೆಂಬೊಂ ಪಿರಿಯ ಮಗನಾಗಿ ಪುಟ್ಟಿದನಲ್ಲಿಂ ಬಟ್‌ಯಂ 
ಜಯಾವತಿಯೆಂಬ ಪಿರಿಯ ಮಹಾದೇವಿಗೆ ಶ್ರೇಣಿಕನೆಂಬೊಂ ಮಗನಾಗಿ 
ಪುಟ್ಟಿದನುಟೌದರಸಿಯರ್ಕ್ಯೃಳ್ಲೆ ಮಕ್ಕಳ್‌ ಪುಟ್ಟಿದರ್‌ ಅಂತೆಲ್ಲ ಉಪಶ್ರೇಣಿಕಂಗೆ 
ಮುಕ್ಕಳಯ್ನೂರ್ವ್ವರಂತು ಉಪಶೈ್ರೇಣಿಕನಯ್ನೂರ್ವ್ವಜ್‌ ಮಕ್ಕಳ್‌ವರಸು 
ಭೋಗೋಪಭೋಗಂಗಳನನುಭವಿಸುತ್ತಂ ಕಾಲಂ ಸಲೆ 


ಮತ್ತೊಂದು ದಿವಸಂ ನೈಮಿತ್ತಕನನರಸಂ ಬೆಸಗೊಂಡನೆನ್ನ ಮಕ್ಕಳೊಳಗೆ 
ರಾಜ್ಕಾರ್ಹರಾರೆಂದು ಬೆಸಗೊಂಡೊಡಾತನಿಂತೆಂದನಯ್ನೂರ್ವ್ವರ್‌ ಮಕ್ಕಳಿಗಮೊಂದೆ 
ಪಂತಿಯೊಳ್‌ ತುಯ್ಕಲಂ ಬಡ್ಡಿಸಿಯಯ್ನೂಟು ನಾಯನವರ ಮೇಗೆ 
ಬಿಟ್ಟೊಡಾವನೋರ್ವನಂಜದುಣ್ಣುಮಾತನಕ್ಕುಂ ಮತ್ತರಮನೆಯೊಳ್‌ 
ಕಿರ್ಚರ್ದೂಡಾವನೋರ್ವಂ ಸಿಂಹಾಸನಮುಂ ಬೆಳ್ನ್ಳೊಡೆಯುಂ ಪಾಳಿದ್ವಜಂ 
ಮೊದಲಾಗೊಡೆಯ ರಾಜ್ಮಚಿಹ್ನಂಗಳಂ ಪುಡಿಕೆಯುಮಂ ಕೈಕೊಳ್ಳುಮಾತಂ 
ರಾಜ್ಕಕ್ಕರ್ಹನಕ್ಕುಮೆಂದು ಪೇಟ್ಟಿಡದಂ ಕೇಳ್ದು ಒಂದು ದಿವಸಂ ಅವರ್ಗ್ಗುಣಲಿಕ್ಕವೇಟ್ದು 
ಪರೀಕ್ಷಿಸಿ ನೋಡಿದೊಡ್‌ ಶ್ರೇಣಿಕಂ ನಾಯ್ಗ್ಲಳಂ ತುಯ್ಕಲನಿಕ್ಕಿ 
ತಾನುಮುಂಡನುಲೌದವರೆಲ್ಲಮೋಡಿದರ್‌ ಮತ್ತೊಂದು ದಿವಸಂ ಅರಮನೆಯೊಳ್‌ 
ಕಿರ್ಚೆರ್ದೊಡುಟ್‌ದ ಮಕ್ಕಳೆಲ್ಲಂ ಭಂಡಾರಂಗಳುಮಾನೆಗಳುಂ ಕುದುರೆಗಳುಂ 
ಜೇನಸಾಲೆಯುಮಂ ಕೈಕೊಂಡರ್‌ ಶ್ರೇಣಿಕಂ ರಾಜ್ಯ ಚಿಹ್ನಂಗಳಂ 
ಕೈಕೊಂಡನದನರಸನಜ್‌ದೀತಂ ರಾಜ್ಕಕ್ಕರ್ಹನಕ್ಕುಮಿಲ್ಲಿರ್ದೊಡೆ ಪಲಂಬರುಂ ಮುಳಿವ 
ಪ್ರಮಾದಮಕ್ಕಮಂದು ಬಗೆದು ನೀಂ ನಾಯೊಡನುಂಡೆಯೆಮ್ಮ ರಾಜ್ಕಚಿಹ್ನಂಗಳಂ 
ಕೈಗೊಂಡೆಯೆಮ್ಮ ಬಾಳುತ್ತಿರೆಯರಸಿಂಗಾಟಿಸಿದೆಯೆಂದು ನೆವಮಿಟ್ಟಟ್ಟಿ ಕಳೆದನಾತನುಂ ದಕ್ಷಿಣ 
ಮಧುರಗ ಪೋಗಿ ಇಂದ್ರದತ್ತನೆಂಬ ಸೆಟ್ಟಿಗಂ ಶ್ರೀಕಾಂತೆಯೆಂಬ ಪರದಿಗಂ 
ಮಗಳಭಯಮತಿಯೊಂಬೊಳಾಕೆಯಂ ಮದುವೆ ನಿಂದನಾಕೆಗಭಯಕುಮಾರನೆಂಬೊಂ ಮಗಂ 
ಪುಟ್ಟಿ ಇಂತು ಇಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತಮಿರೆ 


ಮತ್ತಿತ್ತಂ ಉಪಶ್ರೇಣಿಕಂ ರೋರುಗಮೆಂಬ ಪೊಟಲನಾಳ್ವ ಉದ್ದಾಯನನೆಂಬ ಮಹಾ 
ಸಾಮಂತಗಿಂತೆಂದು ಪೇಟ್ಮಟ್ಟಿದನುಜ್ಞೇನಿಯನಾಳ್ವ ಪ್ರದ್ಮೋತನೆಂಬರಸ 
ನೀಗಳೆಮ್ಮ ನುಐದಿರ್ಪ್ಪೊನಾತನಂ ಪಿಡಿದು ಕಟ್ಟಿಕೊಂಡು ಬರ್ಕೈಂದು ಬೆಸವೇಟ್ದಟ್ಟಿದೊಡಾತನುಂ 
. ತಮ್ಮುಳ್ಳ ಚಾತುರ್ದಂತ ಬಲಮೆಲ್ಲಮಂ ಕೂಡಿಕೊಂಡು ಆತನ ಮೇಲೆಟ್ಹು ಕಾದಿದೊಡೆ 
ಪ್ರದ್ಕೋತಂ ಕಾಳೆಗಮಂ ಗೆಲ್ಲುದ್ದಾಯನನಂ ಪಿಡಿದು ಕಟ್ಟಿ ಸೆರೆಯಿಟ್ಟಂ ಮತ್ತೆ ವಿಜಯನೆಂಬ 


ಆರಾಧನಾ ಕರ್ಣಾಟಟೀಕಾ / ೧೪೭ 


ಕುಮಾರಂ ಪಿರಿದು ತಂತ್ರಂ ಬೆರಸು ಪೋಗಿ ಏನಾನುಮೊಂದುಪಾಯದೊಳುದ್ದಾಯನನ 
ಸೆಚೆಯ ಬರ್ದುಂಕಿಸಿ ರಾಜಗೃಹಕ್ಕೊಡಗೊಂಡು ಪೋದೊಡೆ ಪ್ರದ್ಕೋತಂ ಮುಳಿದವರ ನಾಡಂ 
ಸೂಣೆಗೊಳುತ್ತಂ ಸುಡುತ್ತಂ ಕಿಡಿಸುತ್ತಂ ಉಪಶ್ರೇಣಿಕನ ಮೇಗೆ ಪೋಗೆಯಾತನ 
ಬರವನಟ್‌ಮಪಶ್ರೇಣಿಕಂ ತನ್ನ ಪೊಟಲ್ಲೆ ಗೋಸನೆಯನಿಂತೆಂದು ತೊಟ್‌ಲ್ಲಿದೊಂ 
ಆವನೋರ್ವ್ವಂ ಪ್ರದ್ಮೋತನಂ ಪಿಡಿದು ಕಟ್ಟಿಕೊಂಡು ಬರ್ಕುಮಾತಂಗಾತನ ಬೇಡಿದೊಸಗೆಯಂ 
ಕುಡುವೆನೆಂದು ತೊಟಲ್ವ ಗೋಸನೆಯಂ ಚಿಳಾತಪುತ್ರ ಕೇಳ್ದು ಪಿಡಿದರಸಂಗೆ ಪೇಲ್ದು ಪಿರಿದುಂ 
ತಂತ್ರಂ ಬೆರಸು ಪೋಗಿ ಚರಪರುಷರ್ಕಳನಟ್ಟಿ ಬೇಗಂ ದಾಟ್‌ಯೋಗಿ 
ಜಲಕ್ರೀಡೆಯಾಡುವೊನನಿಅಕಿದು ಪಿಡಿದು ಕಟ್ಟಿಕೊಂಡುಪಶ್ರೇಣಿಕಂಗೊಂಪ್ಪಿಸಿ 
ದೊಡಾತನುಮಾದಮಾನುಂ ಮೆಚ್ಚಿಯೊಸಗೆಯಂ ಬೇಡಿಕೊಳ್‌ ನಿನ್ನ ಬೇಡಿದುದೆಲ್ಲಮ 
ನೀವೆನೆಂದರಸಂ ನುಡಿದೊಡಾತನಿಂತೆಂದಂ ನಿಮ್ಮ ಪ್ರಸಾದದಿಂದೆನಗೆಲ್ಲಮುಂಟೊಂದಂ 
ಬೇಡುವೆಂ ನಿಮ್ಮಂತಃಪುರಮುಖಿಯೆ ಪನ್ನೆರಡು ವರ್ಷಂ ಬರೆಗಂ ಪೆಂಡಿರ್ಕೃಳೊಳೆಲ್ಲಮೆನ್ನ 
ಮೆಚ್ಚಿದಂತೆ ಸಯ್ದುಂ ಬಾಟಕ್ಕಿನಿದಂ ಬೇಡಿದೆನಿದನೆನಗೆ ದಯೆಗೆಯ್ದು 
ಸಲಿಸುವುದೆಂದೊಡರಸುಮನಂತೆ ಗೆಯ್ಕೆಂದೊಡೊಸಗೆಯಂ ಪೆತ್ತು ಪ್ರಸಾದಮೆಂದು ಪೊಡೆವಟ್ಟು 
ಸಾಮಂತ ಮಹಾಸಾಮಂತ ಪರಿವಾರದೇರಣಿಗರೂಕ್ಕಲಿಗರ ಪಾರ್ವ್ವರ 
ಪರದರೊಳ್ಳಂಡಿರ್ಕೃಳಲ್ಲರುಮಂ ಎಟ್‌ದು ಬಗ್ಗಿಸಿಯುಮೊಟ್ಟಯಿಸಿಯುಂ ಕೊಂಡು ಅವರೊಳ್‌ 
ಬಾಟುತ್ತಮಿಂತು ಪನ್ನೆರಡು ವರ್ಷಂ ಬರೆಗಂ ತನ್ನಿಚ್ಛೆಯೊಳ್‌ ಬಟ್ಟು ಅವಧಿಯ ದಿವಸಂ 
ನೆಚೆದೊಡರಸನಿಂತಪ್ಪ ಗೊಡ್ಡ ಮನಿನ್ನಾಡಲ್‌ ಸಲ್ಲೆಂದು ಬಾರಿಸಿದೊಡಮುಟ್‌ಯದೆ ತನ್ನ 
ಮೆಚ್ಚಿದಂತೆ ಬಾಟ್‌ ಅರಸಂ ಮುಳಿದು ನಾಡಿಂದಟ್ಟಿ ಕಳೆದೊಡಾತನುಮಡವಿಯೊಳ್‌ ತಾಯ 
ತಂದೆಯಪ್ಪ ಮಹೇಂದ್ರನೆಂಬ ತಾಪಸನ ಪಕ್ಕದೆ ವೋಗಿಯಲ್ಲಿ ದುರ್ಗಮಮಪ್ಪ ಎಡೆಯೊಳ್‌ 
ಪೊಟಲಂ ಮಾಡಿಯದರ್ಕೆ ಬಳಸಿಯುಂ ಕೋಂಟೆಯುಂ ಗೋಪುರದ್ವಾರಮುಮಂ ಮಾಡಿ 
ಕೆಲದೂರ್ಗ್ಗಳನೊಟ್ಟಯಿಸಿಯುಂ ಓಡಿಸಿಯುಂ ಎಳೆದು ಸೂಟೆಗೊಂಡುಮಿಂತು ಪಲವು ಕಾಲಂ 
ಸುಖದಿಂ ಬಾುತ್ತಿರ್ಪೃನ್ನೆಗಂ 


ಇತ್ತಲುಪಶ್ರೇಣಿಕಂ ಕರ್ಮಂಗಳುಪಶಮಂ ಕಾರಣಮಾಗಿ ಯಮದರ ಭಟ್ಟಾರಕರ 
ಪಕ್ಕದೆ ಧರ್ಮಮಂ ಕೇಳ್ದು ಶ್ರಾವಕ ಬ್ರತಂಗಳಂ ಕೈಕೊಂಡು ವೈರಾಗ್ಗ ಪರಾಯಣನಾಗಿ 
ಶ್ರೇಣಿಕಂಗೆ ಬಟೌ್‌ಯಟ್ಟಿ, ಬರಿಸಿ ರಾಜ್ಯಪಟ್ಟಂಗಟ್ಟಿ ಯಮಧರ ಭಟ್ಟಾರಕರ ಪಕ್ಕದೆ ತಪಂಬಟ್ಟು 
ಪಲಕಾಲಂ ತಪದೊಳ್‌ ನೆಗಟ್ಟು ಸಮಾಧಿಮರಣದಿಂ ಸ್ವರ್ಗದೊಳ್‌ ಪುಟ್ಟಿದೊಂ ಮತ್ತಿತ್ತ 
ಶ್ರೇಣಿಕ ಮಹಾರಾಜನರಸು ಗೆಯ್ಯುತ್ತಿರ್ಪನ್ನೆಗಂ ಚಿಲಾತ ಪುತ್ರನಾಳು ಭಟ್ಟಿಮಿತ್ರನೆಂಬೊನಾತನ 
ಸೋದರಮಾವಂ ರುದ್ರಮಿತ್ರನೆಂಬೊಂ ರಾಜಗೃಹದೊಳಿರ್ಪೊಂ ಆತನ ಮಗಳ್‌ 
ಸುಭದ್ರೆಯೆಂಬೊಳಾಕೆಯಂ ಭಟ್ಟಿಮಿತ್ರಂ ಬೇಡಿದೊಡಾತಂಗೆ ಕುಡದೆ ಪೆಜರ್ಗ್ಗೆ ಕುಡಲ್‌ 
ತಗುಳ್ಲೊಡಾತನುಂ ತಮ್ಮರಸಂಗಿಂತೆಂದು ಪೇಟ್ದಿನೆನ್ನ ಸೋದರಮಾವಂ ತಮ್ಮ ಮಗಳನೆನಗೆ 


ಎಮಾನ್‌ 


೧೪೮ / ಆರಾಧನಾ ಕರ್ಣಾಟಟೀಕಾ 


ಕಿಳಿಯಂದೆ ಕುಡುವೆನೆಂದು ನುಡಿದನೀಗಳ್‌ ಪೆಜರ್ಗೆ ಕೊಟ್ಟಪ್ಪೊನಿಂದು ಮದುವೆನೆರೆವುದೆಂದು 
ಪೇಟಕ್ಟೊಡಾತನುಮಯ್ನೂರ್ವ್ವರ್‌ ಸುಭಟರನಾಯ್ದುಕೊಂಡು ಪೊಟಲ್ಲೆವಂದು 
ಮೊಗವಡಂಗವಿದಿರ್ದ್ದ ಕೂಸಂ ಭಟ್ಟಿಮಿತ್ರಂಗೆ ಕುಡಿಮೆಂದು ಕೀಜೌ ಚಿಳಾತಪುತ್ರಂ ಬೇಡಿದೊಡಂ 
ಕುಡದಿರ್ದೊಡೆ ಮುಳಿದು ಕೂಸನೆಳೆದುಕೊಂಡು ಪೋದೊಡೆ ಶ್ರೇಣಿಕಮಹಾರಾಜಂಗೆ 
ಪ್ರಯ್ಕಲಿಟ್ಟೊಡಾತನುಂ ಆ ಪುಯ್ಕಲಂ ಕೇಳ್ದು ಅನ್ಕಾಯದೊಳ್‌ ನೆಗಟ್ಟಾತನನು ಕೊಂದು 
ಕೂಸಂ ಕೊಂಡು ಬನ್ನಿಮೆಂದು ಸಾಮಂತ ಮಹಾಸಾಮಂತ ಮಕುಟಬದ್ಧರ್ಕಳ್ಗೆ 
ಬೆಸವೇಟ್ಲೊಡವರು ಬಟ್‌ಯನೆ ತಗುಳ್ವರನ್ನೆಗಂ ಪೋಗಲ್‌ ಪಾಂಗಿಲ್ಲದೆ ಚಿಳಾತಪುತ್ರಂ 
ಕನ್ನೆಯಂ ಕೊಂದನ್‌ ಆಕೆಯುಂ ಸತ್ತಾ ಪೊಟಲೊಳ್‌ ವ್ಯಂತರದೇವತೆಯಾಗಿ ಪುಟ್ಟಿದಳ್‌ 
ತಾನುಂ ಬೇಗಂ ಪೋಗಿ ವೈಭಾರಮೆಂಬ ಪರ್ವತಮನೇಖೌದೊಡಾ ಪರ್ವತದ ಮೇಲೆ 
ಸರ್ವಗುಪ್ತರಂಬಾಚಾರ್ಯರ ವಧಿಜ್ಞಾನಿಗಳಯ್ನೂರ್ವರ್‌ ಶಿಷ್ಕರ್ಕಳ್‌ ವೆರಸು ಅಲ್ಲಿರ್ದರಂ 
ಕಂಡು ಬೇಗಮೆನಗೆ ಸಂಕ್ಸೇಪದಿಂ ಧರ್ಮಮಂ ಪೇಟೌ್‌ಮೆಂದೊಡೆ ಭಟಾರರಿಂತೆದು ಪೇಟ್ಲಿರ್‌ 


ಗಾಹ || ಜಂ ಇಚ್ಛಸಿ ತಂಣಚ್ಛಸಿ ಜಂಪುಣ ಣೀಚ್ಛಸಿ ತಂ ತುಮಪ್ಪಂ 
ಪುರಿಸ ಸೀಹತಂ ಇಚ್ಛಸು ಸಂಸಾರ ಮಹಣ್ಣವಂ ತರಿದುಂ॥ 


ಮತ್ತಂ ಅಭಾವಿದಂ ಭಾವೇಮಿ ಭಾವಿದಂ ಭಾವೇಮಿ ಎಂದಿಂತು: ಸಂಕ್ಷೇಪದಿಂ 
ಧರ್ಮಮಂ ಪೇಟ್ಟು ಮತ್ತಮಿಂತೆಂದರ್‌ ನಿನಗಾಯುಷ್ಕಂ ಕಿಟ್‌ದೆಯೆಂದು ಪೇಲಟ್ಹೊಡಾತನು 
ಮಂತಪ್ಪೂಡೆನಗೆ ದೀಕ್ಷಾಪ್ರಸಾದಂ ಗೆಯ್ಕೆಮೆಂದು ಬೇಡಿ ಬಾಹ್ಮಾಭ್ಕಂತರ ಪರಿಗ್ರಹಂಗಳೆಲ್ಲಮಂ 
ತೊಟಿದು ತಪಂಬಟ್ಟು ಸವ್ವಂ ಸಾವಜ್ಜ ಜೋಗಂ ವಿರದೊಮ್ಮಿ ಎಂದು ಬಾಲ್ಬನ್ನೆಗಂ ಆಹಾರ 
ಶರೀರಕ್ಕೆ ನಿವೃತ್ತಿ ಗೆಯ್ದು ಪ್ರಾಯೋಪಗಮನ ಮರಣದಿಂ ಕಾರ್ಯೋತ್ಸರ್ಗಂ 
ಗೆಯ್ದಿರ್ದ್ದ್ವನನ್ನೆಗಂ ಪೆಜಗಣಿಂ ಬಲಂ ಕೇಳ್ದು ಬಂದು ಕಾಯೋತ್ಸರ್ಗ ನಿಂದೊನಂ ಕಂಡೇನುಂ 
ಗೆಯ್ಕಲಉೌಯದೆ ಶ್ರೇಣಿಕ ಮಹಾರಾಂಜಗೆ ಚಿಲಾತಪುತ್ರಂ ತಪಂಬಟ್ಟು ಕಾಯೋತ್ಸರ್ಗಂ 
ಗೆಯ್ದಿರ್ದೊನಿನ್ನೆಮಗೆ ಬೆಸನೇನೆಂದು ಬಿನ್ನಪಂ ಗೆಯ್ದಟ್ಟಿದೊಡಾತನುಂ ಇಂತೆಂದಂ ತಪಂ 
ಬಟ್ಟನಪ್ಪೊಡೊಳ್ಳಿಕೆಯ್ದಂ ತನ್ನ ಗೆಯ್ದ ಪಾಪಮುಮಯಶಮುಂ ಪಟೌ್‌ಯುಂ ಪೊಲ್ಲಮೆಯುವಂ 
ನೀಗಿದನೆಂದು ನುಡಿದು ಪೋದ ಬಲಕ್ಕೆ ಬಳಿಯಟ್ಟಿದೊಡವರುಂ ಚಿಳಾತ ರಿಷಿಯಂ 
ಬಲಗೊಂಡು ಬಂದರ್ಚ್ಚಿಸಿ ಪೂಜಿಸಿ ಪೊಡಮಟ್ಟು ಪೊಟಲ್ಲೆ ವೋದರ್‌ 


ಮತ್ತಿತ್ತ ಸುಭದ್ರೆಯಪ್ಪ ವ್ಯಂತರದೇವತೆ ವಿಭಂಗಜ್ಞಾನದಿಂದಟೌ್‌ದು ಚಿಳಾತ ರಿಷಿಯಂ 
ಕಂಡು ಪಗೆಯಂ ನೆನೆದು ಪರ್ದ್ದಿನ ರೂಪಂ ಕೈಕೊಂಡು ಬಂದು ನೆತ್ತಿಯ ಮೇಗಿರ್ದು 
ಕಣ್ಣಳಂ ತೋಡಿ ತಿನೆ ಪೆರ್ದ್ದಲೆಯ ಕಟ್ಟಿಖುಂಪೆಗಳುಮಾಗಿ ಮೆಯ್ಕೆಲ್ಲಮನುರ್ಚ್ಚಿ ಸಟ್ಟುಗದಂತೆ 
ಬಳಸಿಯುಂ ಛಿದ್ರಂ ಮಾಡಿ ಕಾಡೆ ಎರಡು ದಿವಸಮಿರುಳುಂ ಪಗಲುಂ ನಿರಂತರಂ 
ದೇವೋಪಸರ್ಗಮಂ ಸೈರಿಸ ಶುಭ ಪರಿಣಾಮದಿಂ ಮುಡಿಪಿ ಸರ್ವಾರ್ಥಸಿದ್ದಿಯೊಳ್‌ ಮೂವತ್ತು 
ಮೂಜು ಸಾಗರೋಪಮಾಯುಷ್ಕ ಮನೊಡೆಯೊಂ ಅಹಮಿಂದ್ರದೇವನಾಗಿ ಪುಟ್ಟಿದಂ 


ಹ 


ಆರಾಧನಾ ಕರ್ಣಾಟಟೀಕಾ / ೧೪೯ 


ಮತ್ತೆ ಪೆಜರುಂ ಸನ್ಮಸನಂ ಗೆಯ್ವ ಭವ್ಮರ್ಕ್ಯಳ್‌ ಚಿಳಾತರಿಷಿಯರಂ ಮನದೊಳ್‌ 
ಬಗೆದು ಚತುರ್ವಿಧಮಪ್ಪುಪಸರ್ಗಮುಂ ಪಸಿವುಂ ನೀರಟ್ಸಿ ವೇದನೆ ಮೊದಲಾಗೊಡೆಯ 
ದುಃಖಂಗಳಂ ಸೈರಿಸಿ ಪರಮ ಶುದ್ಧ ಸಹಜ ದರ್ಶನ ಜ್ಞಾನ ಚಾರಿತ್ರಂಗಳಂ ಸಾಧಿಸಿ 
ಸ್ವರ್ಗಾಪವರ್ಗ ಸುಖಂಗಳಂ ಭಬ್ಬರ್ಕ್ಮಳೆಯ್ದುಗೆ 


೧೫೦ / ಆರಾಧನಾ ಕರ್ಣಾಟಟೀಕಾ 


೧೬. ದಂಡಕನೆಂಬ ರಿಸಿಯ ಕಥೆ 


ದಂಡಕನೆಂಬ ರಿಷಿಯಂ ಕಥೆಯಂ ಪೇಟೆಂ 


ಗಾಹೆ |! ದಂಡೋ ಜಮುಣಾ ವಂಕೇಣ ತಿಕ್ಬಕಂಡೇಣ ಪೂರಿದಂಗೋವಿ 
ತಂ ವೇದಣಮಗಣಿತ್ತಾ ಪಡಿವಣ್ಣೋ ಉತ್ತಮಂ ಅಟ್ಟಿಂ॥ 


ದಂಡೋ ಎಇ. ದಂಡಕನೆಂಬ ರಿಷಿ 1! ಜಮುಣಾವಂಕೇಣ ಎಇ 
ಯಮುನಾವಂಕನೆಂಬರಸನಿಂದಂ । ತಿಕ್ಟ ಕಂಡೇಣ = ಕೂರಿದವಪ್ಪಂಬುಗಳಿಂದಂ | 
ಪೂರಿದಂಗೋವಿ - ತೀವೆಪಟ್ಟಮೆಯ್ಕನೊಡೆಯನಾಗಿಯುಂ। ತಂವೇದಣಂ - ಆವೇದನೆಯಂ 
| ಅಗಣಿತ್ತಾ - ಉಪಮೆಗಳಿದನಾಗಿಯುಂ | ಪಡಿವಣ್ಣೋ = ಪೊರ್ದಿದೊಂ | ಉತ್ತಮಂ 
ಅಟ್ಕ - ಮಿಕ್ಕದರ್ಶನಜ್ಞಾನಚಾರಿತ್ರಂಗಳಾರಾಧನೆಯಂ)] 


ಅದೆಂತೆಂದೊಡೆ 


ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ ಅಮಳಕಂಠಮೆಂಬುದು ಪೊಟಲದ 
ನಾಳ್ವೊಂ ಅರಿಷ್ಟಸೇನನೆಂಬೊನರಸನಾತನ ಮಹಾದೇವಿ ನಂದಿನಿಯೆಂಬೊಳಾ ಇರ್ವ್ವರ್ಗಂ 
ಮಗಂ ದಂಡಕನೆಂಬೊಂ ಪುಟ್ಟಿದನಾತಂ ಗರ್ಬದೊಳಿರ್ದ್ವಂದು ನಂದಿನಿ 
ಮಹಾದೇವಿಗಿಂತುಟೊಂದು ಬಯಕೆಯಾದುದೆಲ್ಲಾ ಜನಂಗಳಂ ದಂಡಿಸುವಂತಿರೆ 
ಯದಟ್‌ಂದಾತಂಗೆ ಪುಟ್ಟಿದೊಡೆ ತಾಯುಂ ತಂದೆಯುಂ ದಂಡಕನೆಂದು ಪೆಸರನಿಟ್ಟೊರಾತನಿಂ 
ಕಿಯೌಯಳ್‌ ನಂದವತಿಯೆಂಬೊಳ್‌ ಕೂಸು ಆಕೆಯನರ್ಧ ಚಕ್ರವರ್ತಿಯಪ್ಪ ವಿಷ್ಣುವಿಗೆ ಕೊಟ್ಟು 
ದಂಡಕನುಂ ವಿಷ್ಣುವಿಂಗಾದಮಾನುಂ ಪ್ರಿಯನಪ್ಪ ಸೇನಾಪತಿ ಯಾದನಂತನಿಬರಿಷ್ಟವಿಷಯ 
ಕಾಮಭೋಗಂಗಳನನುಭವಿಸುತ್ತಂ ಪಲವು ಕಾಲಂ ಸಲೆ 


ಮತ್ತೊಂದು ದಿವಸಂ ವಿಷ್ಣು ಅರಿಷ್ಟನೇಮಿ ಭಟಾರರಂ ಬಂದಿಸಲ್ಕೆಂದು ಬಲದೇವಂ 
ಬೆರಸು ಪುತ್ರ ಕಳತ್ರ ಮಿತ್ರ ಪರಿವಾರ ಸಹಿತಂ ಪೋಗಿ ಸಮವಸರಣಮನೆಯ್ದಿ ಸ್ಪಟಿಕಮಯಮಪ್ಪ 
ಸೋಪಾನ ಪಂಕ್ತಿಗಳನೇಟ್‌ ಗಂಧಕುಟಿ ಪ್ರಾಸಾದಮಂ ತ್ರಿಪ್ರದಕ್ಷಿಣಂಗೆಯ್ದು 
ಬಂದಭಿಮುಖನಾಗಿರ್ದ್ದು “ಸ್ತುತಿ ಶತ ಸಹಸ್ರಂಗಳಿಂ ಸ್ತುತಿಯಿಸಿ ಗಂಧಪುಷ್ಪಧೂಪ 


1 


ಆರಾಧನಾ ಕರ್ಣಾಟಟೀಕಾ / ೧೫೧ 


ದೀಪಾಕ್ಸತಂಗಳಿಂದರ್ಚ್ಚಿಸಿ ಗಣಧರ ದೇವರ್‌ ಮೊದಲಾಗೊಡೆಯ ರಿಷಿಸಮುದಾಯಮಂ 
ಗುರುಪರಿವಿಡಿಯಿಂ ವಂದಿಸಿ ತಮ್ಮಿರ್ಪೋವರಿಗಳೂಳಿರ್ದ್ದು ಧರ್ಮಮಂ ಕೇಳ್ದು ತದನಂತರಂ 
ವಿಷ್ಣು ಇಂತೆಂದು ಬೆಸಗೊಂಡಂ ಭಟಾರಾ ಈ ಅತಿರೌದ್ರನಪ್ಪ ದಂಡಕನುಂ ನರಕಂ ಪುಗುವಂತಿರೆ 
ಪಿರಿದುಂ ಪಾಪಮಂ ನೆಟಪಿದನೀತನ ಪಾಪಕರ್ಮದುಪಶಮಮೆನಿತು ಕಾಲದಿಂದಕ್ಕುಂ ಮತ್ತೀತನ 
ಮುನ್ನಿನ ಭವಮೇನೆಂದು ಬೆಸಗೊಂಡೊಡೆ ಸಕಲ ವಿಮಲ ಕೇವಲಜ್ಞಾನ 
ವಿರಾಜಿತನಪ್ಪರಿಷ್ಟನೇಮಿಭಟಾರರಿಂತು ಪೇಟ್ಡರ್‌ ಈ ಜಂಬೂದ್ವೀಪದ ಪೂರ್ವವಿದೇಹದೊಳ್‌ 
ವೀತಶೋಕಮೆಂಬುದು ಪೊಟಲುಂಟು ಅದನಾಳ್ವೊಂ ಅಶೋಕನೆಂಬೊನರಸನಾತನ 
ಮಹಾಸಾಮಂತಂ ಸುದಾಮಕನೆಂಬೊಂ ತೀವ್ರಲೋಭಂ ಅತಿ ರೌದ್ರಮಪ್ಪಾರಂಭ ಕರ್ಮದೊಳ್‌ 
ಕೂಡಿದೊಂ' ತನ್ನಾರಂಭದ ಕೆಯ್ಗಳನೊಕ್ಕುವೆಟ್ರುಗಟಿ ಬಾಯಂ ಕಟ್ಟಿಯೊಕ್ಕಿಸುಗುಂ 
ಮತ್ತುಮಡುವ ಬಡ್ಡಿಸುವ ಬೆಸಕೆಯ್ದ ಪೆಂಡಿರ ಮೊಲೆಗಳಂ ಸೀರೆಯಿಂ ಕಟ್ಟಿಸಿ ಕೂಸುಗಳಂ 
ಮೊಲೆಯುಣಲೀಯದೆ ಬೆಸಕೆಯ್ಸುಗುಂ ಮತ್ತಂ ಕೊಲೆಯುಂ ಬವ್ಹಾರಂಭಮುಂ 
ಪೆರ್ವರದುಮೆಂಬಿವು ಕಾರಣಮಾಗಿ ನರಕಾಯುಷ್ಯಂ ಕಟ್ಟಿ ಕಾಲಂ ಸಲೆ ಆತಂಗೆ 
ಶಿರೋರೋಗಮುಂ ಮುಖರೋಗಮುಮಾಗಿ ವೇದನಾಭಿಭೂತನಾಗಿರ್ಪನ್ನೆಗಂ ಬೆಜ್ಜರಂ 
ಬೆಸಗೊಂಡೊಡೆ ಅದರ್ಕೆ ಪ್ರತೀಕಾರಮೊಂದು ದಿವಸಂ ತನಗೆ ಮರ್ದು ವೆರಸಿಯಟ್ಟ 
ಕೂಟನುಣಲೆಂದಿರ್ಪೃನ್ನೆಗಂ ಸಮಾದಧಿಗುಪ್ತರೆಂಬ ಭಟಾರರ್‌ ಚರಿಗೆ ಪೊಕ್ಕರ್‌ 
ಅವರನತಿಭಕ್ತಿಯಿಂದಂ ನಿಖಿಸಿ ತನಗುಳ್ಳ ವ್ಯಾಧಿಯವರ್ಗುಂಟೆಂಬುದನಣಾ್‌ಿದು ತನಗೆಂದು 
ಮಾಡಿದ ಮರ್ದಿನ ಕೂಟನವರ್ಗ್ಗೆ ಬಡ್ಡಿಸಿದೊಡವರ್‌ ಚರಿಗೆ ಮಾಡಿ ಪರಸಿ ಪೋದರ್‌ 
ಪನ್ನೆರಡು ವರ್ಷದ ಶಿರೋರೋಗಮಂ ಮುಖರೋಗಮು ಮಾ ರಿಷಿಯರ್ಗೆ ಕೆಟ್ಟಿತ್ತಾ 
ಸುಧಾಮಕನುಂ ದಾನದ ಫಲದಿಂದಂ ಪಿರಿದು ಪುಣ್ಕಮಂ ನೆರಪಿಕೊಂಡಂ ಮತ್ತೆ 
ಬದ್ಧಾ ಯುಷ್ಕ್ಮನಪು ೃೃದಣ್‌ಂ ಮೂರನೆಯ ನರಕಬೊಳೇಟು 
ಸಾಗರೋಪಮಾಯುಷ್ಯಮನೊಡೆಯೊಂ ನಾರಕನಾಗಿ ಪುಟ್ಟಿ 


ಗಾಹೆ | ಅಚ್ಚಿಣಿಮೀಳಣ ಮೇತ್ತಂ ಣತ್ಸಿಸುಹಂ ದುಖ್ಯಮೇವ ಅಣುಬದ್ದಂ 
ಣಿರಯೇಣಿರಯೀ ಯಾಣಂ ಅಹಣ್ಣಿಸಂ ಪಚ್ಚಮಾಣಾಣಂ ॥ 


ಇಂತು ನರಕಲೋಕದೊಳ್‌ ಕಣ್ಣೆಮೆಯಿಕ್ಕುವನಿತು ಪೊತ್ತಪ್ಪೊಡಂ ಸುಖಮಿಲ್ಲದೆ 
ಪಲಕಾಲಂ ದುಃಖಮನನುಭವಿಸಿ ಬಂದಿಲ್ಲಿ ದಂಡಕನಾದಂ ಮುನ್ನಿನ ಭವದೊಳ್‌ ಪ್ರಾಣಿಗಳಂ 
ದಂಡಿಸಿದ ತನ್ನ ಪೂರ್ವಾಭ್ಮಾಸಮೆ ನಂದಿನಿ ಮಹಾದೇವಿಯ ಗರ್ಭದೊಳಿರ್ದ್ದು 
ತೋಲ್‌ದನಪ್ಪುದಟ್‌ಂ ದಂಡಕನೆಂಬ ಪೆಸರಾಯ್ತು ಇಂತಪ್ಪ ಸ್ವಾನುಭೂತಮಪ್ಪ ನರಕಲೋಕದ 
ಮಹಾದುಃಖಮಂ ಸರ್ವಜ್ಞರ್‌ ಪೇಳೆ ನಂಬಿ ನರಕದ ಮಹಾದುಃಖಕ್ಕಂಜಿ 
ತಪಂಬಟ್ಟೋದುಗಳೆಲ್ಲಮಂ ಕಲ್ಲು ರಿಷಿಯರ್ಕ್ಶಳೊಡನೆ ಗ್ರಾಮ ನಗರ ಖೇಡ ಖರ್ವಡ 
ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಚರಿಗೆವೋದೊಡಾರುಂ 


೧೫೨ / ಆರಾಧನಾ ಕರ್ಣಾಟಟೀಕಾ 


ನಿಜಕಿಸುವರಿಲ್ಲಂ ನಿಟ್‌ಸಿ ಯಾರಾನುಂ ಚರಿಗೆಮಾಡಿದಡಪ್ಪೊಡಂ ಛರ್ದಿಯಕ್ಕುಂ 
ರಿಷಿಯರ್ಕೃಳೊಡನೆ ಚರಿಗೆವೊಕ್ಕೊಡನಿಬರ್ಗ್ಗಮಲಾಭಮಕ್ಕುಂ ಮತ್ತೆ ವಾತಪಿತ್ರಶ್ಲೇಷಂ ಖಾಸ 
ಶ್ವಾಸ ಜರಾರುಚಿ ಛರ್ದಿ ಅತಿಸಾರಾಕ್ಷಿ ಕುಕ್ಷಿ ವೇದನಾ ಸ್ಪೋಟ ಕಪಿಟಕ ಶೂಲ ಭಗಂದರ 
ಕುಷ್ಠ ಕ್ಷಯ ಗಂಡ ಶಿರೋರೋಗ ವೇದನಾದಿ ವ್ಯಾಧಿಗಳಾಗಿ ರೂಪಖೌಯಲಾರದಂತಿರೆ 
ವ್ಯಾಧಿಗಳಿಂದಮೊಟ್ಟಯಿಸೆ ಪಟ್ಟನಾಗಿ ಮಗುಳ್ಹು ವಿಹಾರಿಸುತ್ತುಂ ರಿಷಿಯರ್ಕ್ಯೃಳೊಡನೆ 


ದ್ವಾರಾವತಿಗೆ ಬಂದಿರ್ದ್ದ್ವರ್‌ನ್ನೆಗಂ ಒಂದು ದಿವಸಂ ವಿಷ್ಣು ಬಂದು ರಿಷಿಯರ್ಕ್ಶಳಂ 
ಬಂದಿಸಿಯವರೊಳಗೆ ದಂಡಕರಿಷಿ ಯಾರೆಂದೊಡಂ ಕೆಲದ ರಿಷಿಯಂ ತೋಟ್‌ದೊಡವರಂ 
ಬಂದಿಸಿ ನೋಡಿ ವ್ಯಾಧಿಯ ಪ್ರಬಲತ್ವಮಂ ಕಂಡು ವೈಯ್ಯಾವೃತ್ಕ್ಯಂ ಗೆಯ್ದುದಕ್ಕಾದಮಾನುಂ 
ಅಟ್‌ ಯೊಡೆಯನಾಗಿ ಪೊಡೆವಟ್ಟಿಂತೆಂದಂ ಭಟಾರಾ ನಿಮ್ಮನೊಂದಂ ಬೇಡಿದಪ್ಪೆನೀ 
ವರ್ಷಕಾಲಮನೆನ್ನ ದೇಹಾರದೊಳಿರ್ದ್ದಂತಃಪುರದ ಮನೆಗಳೊಳ್‌ ಚರ್ಯಾಮಾರ್ಗಂ 
ಬುಗುವುದನೆನಗೆ ದಯೆಗೆಯ್ಕಲ್‌ ವೇಖ್ಕಿಮೆಂದೊಡವರುಮಂತೆಗೆಯೈಮೆಂದು ವಿಷ್ಣುವ 
ದೇಹಾರದೊಳ್‌ ಜೋಗುಗೊಂಡಿರ್ದೊಡೆ ವಿಷ್ಣು ತನ್ನ ಪ್ರಧಾನನಪ್ಪ ಜಯನೆಂಬ ವೈದ್ಯನಂ 
ಕರೆದಿಂತೆಂದಂ ನಮ್ಮ ದಂಡಕ ರಿಷಿಯ ಕುತ್ತಮನೆಂತು ಬಲ್ಲೆಯಂತೆ ` ತೀರ್ಚ್ಚೆಂದು 
ಪೇಟ್ಲೊಡಾತನುಮಂತೆ ಗೆಯ್ದೆನೆಂದು ದಿವ್ಕೌಷಧಗಳಿಂದಂ ಮಾಡಿದುಂಡೆಗಳಂ ಪಿಟ್ಟಿನೊಳ್‌ 
ಸಾಸಿರ್ವರಸಿಯರ್ಕ್ಯಳ ಮನೆಗಳೊಳ್‌ ಪ್ರಯೋಗಿಸಿಯಾ ರಿಷಿಯರಂ ಮರ್ದ್ವನೂಡಿದಂ ಮತ್ತೆ 
ಪೊಳಲೊಳಗೆಲ್ಲಮುಂಡೆಯ ಪರ್ವಮಂ ಮಾಡಿಸಿದಂ ಇಂತು ವರ್ಷಾಕಾಲದ 
ನಾಲ್ಕುತಿಂಗಳೊಳಂ ಮರ್ದ್ವನೂಡಿ ಕುತ್ತಮನಿಂಬು ಮಾಡಿದೊಡೆ ವೈಯ್ಕಾ ವೃತ್ಯಂ 
ಗೆಯುದಳೊಳಾದಮಾನುಂ ಉದ್ಯೋಗಪರನಪ್ಪುದಟ್‌ಂ ತೀರ್ಥಕರ ನಾಮಂ ವಿಷ್ಣುವಿಗೆ 
ಕಟ್ಟಿತ್ತು ಮತ್ತಂ ದಂಡಕರಿಷಿಯರ ಮೆಯ್ಕ ತೊಗಲ್‌ ಪಾವಿನ ಪೆರೆಸುಲಿವಂತೆ ಸುಲಿದು ಪೋಗಿ 
ನಿರ್ವ್ಮ್ಮಾಧಿತ ದೇಹರಾಗಿ ಮೆಯ್ಕ ತೇಜಂ ತೊಳತ್ತಿರ್ದುದಂ ವಿಷ್ಣು ಕಂಡು ವ್ಯಾಧಿ 
ಕೆಟ್ಟುದೆಂದಟ್‌ದು ಆದಮಾನುಂ ಹರ್ಷಚಿತ್ತನಾಗಿ ಈ ರಿಷಿಯ ಪಕ್ಕದೆ ವೈದ್ಯ ಜಯನಂ 
ಪೂಗಲಟೊಡವರ್‌ ಸುಮ್ಮಗಿದ್ದೋಡೆ ವೈದ್ಮನಿವರೆನ್ನಂ ಪೊಗಟ್ಡ್‌ರಿಲ್ಲೆಂದು ಮನದೊಳಾ 
ರಿಷಿಯರೂಳಪ್ಪ ಮುಳಿಸಂ ಭಾವಿಸಿ ಅರ್ತಧ್ಯಾನದಿಂದಂ ಕೆಲವು ಕಾಲದಿಂ ಕಾಲಂಗೆಯ್ದು 
ವಿಂಧ್ಕಾಟವಿಯ ಮಧ್ಯಸ್ಥಮಪ್ಪ ನರ್ಮದಾನದೀ ತೀರದೊಳ್‌ ಕೋಡಗನಾಗಿ ಪುಟ್ಟಿದೊಂ 

ಮತ್ತಿತ್ತ ದಂಡಕರಿಷಿಯರುಂ ತಮ್ಮ ಪಕ್ಕದೆ ವಿಷ್ಣುಜಯನಂ ಪೊಗಳ್ಹುದರಿಂದಮರಸನ 
ಬೆಸದಿಂದಂ ವೈದ್ಮನನವರತಂ ತಂತಮ್ಮ ನೋಲಗಿಸುವುದಟ್‌ಂ ತಮಗೆಂದುಂ ಮಾಡಿದ 
ವೈಯ್ಯಾವೃತ್ಯಮನಜ್‌ದು ನಿಂದಣ ಗರುಹಣಗೆಯ್ದುಮದರ್ಕೆ ತಕ್ಕ ಪ್ರಾಯಶ್ಚಿತ್ತಮಂ 
ಸಿಂಹವಿಕ್ರೀಡಿತಮೆಂಬ ನೋಂಪಿಯಂ ನೋಂತು ವಿಹಾರಿಸುತ್ತಂ ಪೋಗಿ ನರ್ಮದೆಯ 
ತಡಿಯೊಳ್‌ ಮಾವಿನ ಮರದ ಕೆಟಗೆ ಸ್ವಾಧ್ಮಾಯಂ ಗೆಯ್ಯುತ್ತಿರ್ದ್ದರನ್ನೆಗಂ ಆ ಕೋಡಗಂ 
ಅವರಂ ಕಂಡು ಜಾತಿಸ್ಮರನಾಗಿ ಪೂರ್ವಭವ ಸಂಬಂಧ ವೈರಮನಟ್‌ದು ಮುಳಿಸಿನಿಂ 
ಶಕ್ತಿಯೆಂಬಾಯುದಧದೊಳೋರಂತಾಗುತ್ತಿರ್ದ್ದ ಮಾವಿನ ಕೊಂಬಂ ಮುನಿವರನ 


ಆರಾಧನಾ ಕರ್ಣಾಟಟೀಕಾ / ೧೫೩ 


ತೊಡೆಯನುರ್ಚ ಪೋಗೆ ನೂಂಕಿತ್ತಾಗಳಾ ಮುನಿಯುಂ ತ್ಮಕ್ತಶರೀರದೊನಾಗಿ ಸಮತ್ತೀ 
ಭಾವನೆಯೊಳಂ ಕೂಡಿರ್ದೊನಂ ಕಂಡು ತನ್ನ ಮೆಯ್ಕುಮೀತಂಗೆ ಬಾಲಕ್ಕೆಯಲ್ತು 
ಇನ್ನದೇವೆನೆಂದು ಸಲೆ ನಂಬಿ ಪಶ್ಚಾತ್ಮಾಪಮಾಗಿ ಮರ್ಕಟ ವೃಂದಮಂ ನೆರಪಿಕೊಂಡು ಕೊಬಂ 
ಕಿಟ್ಟು ಮರ್ದ್ವಂ ತಂದು ಪೊಯ್ದು ಯತಿವರನ ಕಾಲ್ಗೆಅಗಿರ್ದ್ದುದುವುಂ ಕಂಡು ಮುನಿಯುಮೀ 
ಪ್ರಾಣಿ ಭವ್ಯನೆಂದಖೌದು ಧರ್ಮಮಂ ಪೇಟ್ದು ಸಮ್ಮಕ್ಕ್ಯ ಪೂರ್ವಕಂ ಬ್ರತಂಗಳಂ ಕೊಟ್ಟರ್‌ 
ಅದುವುಂ ಕೈಕೊಂಡು ಸದ್ದರ್ಮದೊಳ್‌ ಕೂಡಿ ತನ್ನಂ ನಿಂದಿಸುತ್ತಂ ಬ್ರತೋಪವಾಸಂಗಳಿಂ 
ಮೆಯ್ಕಂ ದಂಡಿಸುತ್ತಂ ಸಲ್ವುದಂ ಒಂದು ದಿವಸಂ ಪರ್ವತದ ಶಿಖರದಿಂದಂ ಪಾಯ್ದು 
ಬಂದು ಮುನಿವರರ ಪಕ್ಕದಲ್ಲಿಬಿರ್ದ್ದತ್ತಾಗಳವರುಂ ಸನ್ಮಸನ ಪೂರ್ವಕಂ ಪಂಚನಮಸ್ಕಾರಮಂ 
ಕೊಟ್ಟರದುವುಂ ಸತ್ತು ಪೋಗಿ ಸನತ್ಮುಮಾರಮುಂಬ ಕಲ್ಪದೊಳ್‌ ಎರಡು 
ಸಾಗರೋಪಮಾಯುಷ್ಕಮನೊಡೆಯೊಂ ಸಾಮಾನಿಕ ದೇವನಾಗಿ ಪುಟ್ಟಿದೂಂ 
ತನ್ನವದಿಜ್ಞಾನದಿಂದಅಕಿದು ಮಹಾವಿಭೂತಿಯಿಂ ಬಂದು ಧ್ವಜ ಮಕುಟ 
ಸಿತಾತಪತ್ರಾದಿಗಳೊಳ್‌ ಮಣಿಮಯಮಪ್ಪ ಮರ್ಕಟ ಚಿಹ್ನದೊಳ್‌ ಮುನಿವರರಂ ಪೂಜಿಸಿ 
ಪೊಡೆವಟ್ಟಿಂತೆಂದಂ ಈ ದೇವತ್ವಮುಂ ವಿಭೂತಿಯುಮಂ ಪಶುಜಾತಿಯಪ್ಪೆನಗೆ ನೀಮಿತ್ತಿರ್‌ 
ಭಟಾರಾ ಎಂದು ತನ್ನ ಪೂರ್ವಭವ ಸಂಬಂಧಮೆಲ್ಲಮಂ ಪೇಖ್ದು ತನ್ನೊಡಲುಮಂ ಪೂಜಿಸಿ 
ಪೋದನಾಯೆಡೆ ಲೋಕದೊಳಮರೇಶ್ವರಮೆಂಬ ತೀರ್ಥಮಾಯ್ತು ಮತ್ತಿತ್ತ ದಂಡಕರಿಷಿಯರುಂ 
ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತಂ 
ಕ್ರಮದಿಂದುತ್ತರ ಮದಧುರೆಯನೆಯ್ದಿಯಲ್ಲಿ ಸೂರ್ಯ ಪ್ರತಿಮೆ ನಿಂದರನ್ನೆಗಂ ಆ 
ಪೊಟಲನಾಳ್ವೊಂ ಯಮುನಾವಂಕನೆಂಬೊನರಸನಾತನುಂ ಮುನ್ನನೇಕವಾರಂ ದಂಡಕನಿಂದಂ 
ಪಲವುಂ ದಂಡೆಣೆಗಳನೆಯ್ದಿ ದನಪ್ಪುದಖೌಂದಂ ದಂಡಕಂ ಬಂದನೆಂಬ ವಾರ್ತಯಂ ಕೇಳಲೊಡಂ 
ಜಾತ್ಮಶ್ವಮನೇಜ್‌ ವೋಡುವವನ ಬಟಯಂ ಮಂತ್ರಿ ತಗುಳ್ಲೋಡಲೀಯದ 
ಮಾಣಿಸಿಯಿಂತೆಂದಂ ದಂಡಕಂ ತಪಂ ಬಟ್ಟು ಬಂದನೆಂದಜ್‌ಯೆ ಪೇಟ್ದಾಗಳ್‌ ಮಗುಟ್ಟು 
ಬಂದು ಅತಿಕ್ರೋಧದಿಂದಂ ಕಾಸಿದ ಮೊನೆಯಂಬುಳ್ಳುದಟ್‌ಂದಂ ಮೆಯ್ಕನಂತನೇಕ 
ಶರಸಂಘಾತಂಗಳಿಂದಮೆಚ್ಚೊಡಮವರುಂ ಆ ವೇದನೆಯಂ ಸೈರಿಸಿ ಸಮತ್ವೀ ಭಾವನೆಯಂ 
ಭಾವಿಸಿ ಚತುರ್ವಿಧಮಪ್ಪಾಹಾರಕ್ಕಂ ಶರೀರಕ್ಕಂ ಜಾವಜ್ಜೀವಂ ನಿವೃತ್ತಿಗೆಯ್ದು ಶುಕ್ಲಧ್ಕಾನಂಗಳಂ 
ಧ್ಯಾನಿಸಿ ಕರ್ಮಕ್ಸಯಂ ಗೈದು ಮೋಕ್ಷಕ್ಕೆ ಪೋದರ್‌ 


ಅನ್ನೆಗಮಿತ್ತ ಚತುರ್ವಿಧ ದೇವನಿಕಾಯಂ ತಂತಮ್ಮ ಜ್ಞಾನಗಳಿಂದಬ್‌ದು 
ಚಿತ್ರಪಟಂಗೆದಟ್‌ದಂತೆ ಆಕಾಶಮೆಲ್ಲಮಂ ವ್ಯಾಪಿಸಿ ನಾನಾವಿಧ ವಾಹನಾದಿ ವಿಮಾನರ್ಕ್ಶಳ್‌ 
ಜ್ವಲನ್‌ ಮಣಿಮಕಟಾಗ್ರ ವಿನ್ಮಸ್ಮಹಸ್ಪರ್ಕ್ಕಳಾಗಿ ಇಂದ್ರಾದಿ ದೇವರ್ಕಳುಂ ಜಯ ಜಯ 
ಶಬ್ದದಿಂದಂ ಮುನಿವರೇಣ್ಮನ ಗುಣಂಗಳಂ ನೆಗಟ್ಟೆಯಂ ಪೊಗಟುತ್ತಂ ಬರ್ಪೊರಂ ಕಂಡು 
ಭಯಂ ಕಾರಣಮಾಗಿಯುಂ ಕರ್ಮಂಗಳುಪಶಮಂ ಕಾರಣಮಾಗಿಯುಂ ಯಮುನಾವಂಕಂ 


೧೫೪ / ಆರಾಧನಾ ಕರ್ಣಾಟಟೀಕಾ 


ತಪಂಬಟ್ಟಂ ತಪಂಬಟ್ಟೊಡಮಾ ರಿಷಿಯಂ ಕೊಂದ ಪಾಪದ ಫಲದಿಂದನೇಕ ಮಹಾ 
ವ್ಯಾಧಿಗಳಾದುವು ಮತ್ತಾ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತಮುಮಂ ನೆಗಟ್ಲು ಪಲಕಾಲಮುಗ್ರೋಗ್ರ 
ಘೋರವೀರತಪಶ್ಚರಣಂಗೆಯ್ಬುತ್ತಂ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ 
ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಬರ್ಪೊಟ್‌ ಸಜ್ಜಾತಗಿರಿಯನೆಯ್ದಿಯಲ್ಲಿಯೆ ರಾತ್ರಿ 
ಪ್ರತಿಮೆ. ನಿಂದೊರನ್ನೆಗಂ ಕಾಲಕ್ಕಿಚ್ಚು ಬಳಸಿಯುಂ ತಗುಳ್ಹು ತಮ್ಮಂ ಸುಡೆ 
ಚತುರ್ವಿಧಮಪ್ಪಾಹಾರಕ್ಕಂ ಶರೀರಕ್ಕಂ ಜಾವಜ್ಜೀವಂ ನಿವೃತ್ತಿಗೆಯ್ದು ಶುಭಮಪ್ಪ 
ಶುಕ್ಲಧ್ಕಾನಂಗಳಂ ಧ್ಯಾನಿಸಿ ಘಾತಿಕರ್ಮಂಗಳಂ ಕಿಡಿಸಿಯಂತರ್ಗತ ಕೇವಲಿಯಾಗಿ ಎಂಟು 
ಕರ್ಮಂಗಳಂ ತಪೋಗ್ನಿಯಿಂದಂ ಸುಟ್ಟು ಮೋಕ್ಬಕ್ಕೆ ವೋದರ್‌ 


ಮತ್ತ ಪೆಜರುಂ ಸನ್ಮಸನಂ ಗೆಯ್ದಿರ್ದ್ದ ಕ್ಷಪಣಕರುಂ ದಂಡಕರಿಷಿಯರಂ ಕಾಸಿದ 
ಮೊನೆಯಂಬುಗಳಿಂದೆಚ್ಚು ಮಾಡಿದುಪಸರ್ಗಮುಮಂ ಯಮುನಾವಂಕರಿಷಿಯರ್‌ ಕಿಚ್ಚಿನಿಂ 
ಬೆಂದುಪಸರ್ಗಮುಮಂ ಮನದೊಳ್‌ ಬಗೆದು ಪಸಿವುಂ ನೀರಟ್ಕೆ ಮೊದಲಾಗೊಡೆಯ 
ಇಪ್ಪತ್ತೆರಡು ಪರೀಷಹಂಗಳುಮಂ ವ್ಯಾಧಿಗಳೂಳಪ್ಪ ವೇದನೆಗಳಂ ಸೈರಿಸಿ ಪರಮ ಶುದ್ಧ 
ಸಹಜ ದರ್ಶನ ಜ್ಞಾನ ಚಾರಿತ್ರಂಗಳಂ ಸಾಧಿಸಿ ಸ್ವರ್ಗಾಪವರ್ಗ ಸಂಖಂಗಳನೆಯ್ದುಗೆ 


ಆರಾಧನಾ ಕರ್ಣಾಟಟೀಕಾ / ೧೫೫ 


೧೭. ಮಹೇಂದ್ರದತ್ತಂ ಮೊದಲಾಗೊಡೆಯ 
ಅಯ್ನೂರ್ವಜ್‌ ರಿಸಿಯರ್ಕ್ಶಳ ಕಥೆ 


ಮಹೇಂದ್ರದತ್ತಂ ಮೊದಲಾಗೊಡೆಯಯ್ನೂರ್ವರ್‌ ರಿಷಿಯರ್ಕ್ಕಳ ಕಥೆಯಂ 
ಪೇಟ್‌ಂ 


ಗಾಹೆ |! ಣಗರೇ ಮಹಿಂದದತ್ತಾದೀಣಂ ಪಂಚಸದಾ ಕುಂಭಕಾರಘಟೇ 
ಅರಾಧಣಂ ಪವಣ್ಣೋ ಪೀಳಿಜ್ಜಂತಾವಿ ಜಂತೇಹಿಂ ॥ 


[ಣಗರೇಐಪೊಟಲೊಳ್‌। ಮಹಿಂದದತ್ತಾದೀಣಂ - ಮಹೇಂದ್ರದತ್ತರೆಂಬಾಚಾರ್ಯರ್‌ 
ಮೊದಲಾಗೊಡೆಯ ರಿಷಿಯರ್ಕ್ಶ್ಮಳ್‌ | ಪಂಚಸದಾ - ಅಯ್ನೂರ್ವರ್‌ | ಕುಂಭಕಾರಘಟೇ ಎ 
ಕುಂಭಕಾರಘಟನೆಂಬುದಚೊಳ್‌ | ಆರಾಭಣಂ ಇ ಸಹಜ ದರ್ಶನ ಜ್ಞಾನ 
ಚಾರಿತ್ರಂಗಳಾರಾಧನೆಯಂ | ಪವಣ್ಣೋ = ಪೊರ್ದಿದಟ್‌ | ಪೀಳಿಜ್ಜಂ ತಾವಿ - ಪಿಟ್‌ಯೆ 
ಪಟ್ಟರಾಗಿಯುಂ.।! ಜಂತೇಹಿಂ - ಗಾಣಂಗಳಿಂದಂ | 


ವಚನ ॥ ಅದೆಂತೆಂದೊಡೆ 


ಈ ಜಂಬೂದ್ವೀಪದ ಭರತ ಕ್ಷೇತ್ರದೂಳ್‌ ಪೂರ್ವದೇಶದೊಳ್‌ 
ಸಾವಸ್ತಿಯೆಂಬುದು ಪೊಟಲುಂಟದನಾಳ್ವೂಂ ಜಿತಶತ್ರುವೆಂಬರಸನಾತನ ಮಹಾದೇವಿ 
ಧಾರಿಣಿಯೆಂಬೊಳಾ ಇರ್ವ್ವರ್ಗ್ಗಂ ಮಗಂ ಸ್ಕಂಧಕುಮಾರನೆಂಬೊನಾತನಿಂ ಕೀಪಿಯಳ್‌ 
ಪುಂಡ್ರಯಶೆಯೆಂಬೊಳಾಕೆಯಂ ದಕ್ಷಿಣಾಪಡ'ದೊಳ್‌ ಕುಂಭಕಾರಘುಟನೆಂಬ 
ಪೊಟಲದನಾಳ್ವೊಂ ದಂಡಕನೆಂಬರಸಂಗೆ ಕೊಟ್ಟೊಡಂತವರ್ಗ್ಗಳ್‌ ಇಷ್ಟವಿಷಯ 
ಕಾಮಭೋಗಂಗಳನನುಭವಿಸುತ್ತಂ ಪಲವು ಕಾಲಂ ಸಲೆ ಮತ್ತಿತ್ತ ಮುನಿಸುಬ್ರತ ತೀರ್ಥಕರ 
ಪರಮ ದೇವರ ಪಕ್ಕದೆ ಮಹೇಂದ್ರದತ್ತನುಂ ಜಿತಶತ್ರುವ ಮಗನಪ್ಪ ಸ್ಕಂಧಕುಮಾರಂ 
ಮೊದಲಾಗೊಡೆಯಯ್ನೂರ್ವರ್‌ ರಾಜ ಪುತ್ರರ್ಕ್ಯಳ್‌ ತಪಂ ಬಟ್ಟೋದುದಳೆಲ್ಲಮಂ ಕಲ್ತು 
ಅಭಿನಂದನರೆಂಬ ಗಣಧರರೊಡನೆ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ 
ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಬರ್ಪೊರ್‌ ಕಳಿಂಗ ದೇಶದೊಳ್‌ ದಂತಪುರಮೆಂಬ 


೧೫೬ / ಆರಾಧನಾ ಕರ್ಣಾಟಟೀಕಾ 


ಪೊಟಲನೆಯ್ದಿಯಲ್ಲಿ ಕೆಲವು ದಿವಸಮಿರ್ಪೃನ್ನೆಗಂ ಆ ಪೊಟಲನಾಳ್ವೊಂ ಜನಾರ್ಧನ 
ಮಹಾರಾಜನೆಂಬೊನರಸನಾತನ ಪುರೋಹಿತಂ ವ್ಯಾಳನೆಂಬೊನಾತಂ ಸ್ಕಂಧಕುಮಾರ 
ರಿಷಿಯರೊಡನೆ ಅರಸರ ಮುಂದೆ ಪಂಡಿತರ್ಕ್ಕಳ ನಡುವೆ ಬಾದುಗೆಯ್ದು 
ಸೋಲ್ಲೊ ಡರಸನಾತನನಟ್ಟಿ ಕಳೆದೊಡಾತನುಂ ಪೋಗಿ ದಂಡಕನೆಂಬರಸಂಗಾಳಾಗಿ ಅಲ್ಲಿ 
ಮಂತ್ರಿಪದಮಂ ಪೆತ್ತಿರ್ಪನ್ನೆಗಂ | 


ಮತ್ತಿತ್ತ ರಿಷಿಯರ್ಕ್ಕಳುಂ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ 
ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಬರ್ಪೊಟ್‌ ಕುಂಭಕಾರ ಘಟಮೆಂಬ ಪೊಟಲ್ಲೆವಂದೊಡಾ । 
ಪೊಟಲನಾಳ್ವ ದಂಡಕನೆಂಬ ನೃಪತಿಯುಂ ಬಿಚ್ಚುವರ್ಗ್ಗೆ ಭಕ್ತನಪ್ಪಾತಂ ರಿಷಿಯರ್ಕ್ಯೃಳ ಬರವಂ 
ಕೇಳ್ದು ಬಂದು ಬಂದಿಸಿಯಭಿನಂದನ ಭಟಾರರ ಪಕ್ಕದೆ ವಿಚಾರಿಸಿ ಧರ್ಮಮಂ ಕೇಳ್ದು 
ಮೆಚ್ಚಿ ನಚ್ಚಿ ಶ್ರಾವಕ ಬ್ರತಂಗಳಂ ಕೈಕೊಂಡು ಶ್ರಾವಕನಾಗಿಯಯ್ನೂರ್ವರ್‌ ರಿಷಿಯರ್ಕ್ಶಳಂ 
ಪ್ರತಿದಿವಸಕ್ಕಂ ಅತಿ ಭಕ್ತಿಯಿಂದಂ ನಿಖೌಸಿ ತಾಂ ಪಕ್ಕದಿರ್ದ ದಿವ್ಕಾಹಾರಂಗಳನೂಡುತ್ತಿಂತು 
ರಿಷಿಯರ್ಕ್ಯಳೆ ಬೆಸಕೆಯ್ಯುತ್ತಮಿರೆ ಸ್ಕಂಧಕುಮಾರ ರಿಷಿಯರೊಡನೆ ಬಾದುಗೆಯ್ದು ಸೋಲ್ತೊಡೆ 
ತನ್ನನಟ್ಟಿ ಕಳೆದುದು ಕಾರಣಮಾಗಿ ವ್ಮಾಳಕನೆಂಬ ಮಂತ್ರಿ ರಿಷಿಯರ್ಕ್ಶಳನಟ್ಟಿ ಕಳೆವುಪಾಯಮನೆ 
ಬಗೆಯುತ್ತಿರ್ಪನೊಂದು ದಿವಸಂ ಅಡವಿಗೆ ಪೋಗಿ ರಿಷಿಯರ್ಕ್ಕಳ್‌ ಸಿದ್ಧಾಂತಮಂ 
ಪರಿವಿಡಿಗೆಯ್ದುದಂ ಕೇಳ್ದು ಪೊಟಲ್ಲೆ ಬಂದ ಬಿಕ್ಕೆ ಅವರೋದುವ ಕ್ಷೇತ್ರದ ಸಾರೆಯೊಂದು 
ಗಿಡುವಿನ ಕೆಟಗೆ ಪಲವುಮಾಯುಧಂಗಳಂ ಪೂಟ್ಲು ಬಂದರಸಗಿಂತೆಂದಂ 


ಈಯಯ್ನೂರ್ವರ್‌ ರಿಷಿಯರ್ಕ್ಕಳುಮರಸು ಮಕ್ಕಳ್‌' ಮಹಾಬಲ 
ಪರಾಕ್ರಮನೊಡೆಯರೀ ರೂಪಂ ತೋಬ್‌ ನಂಬಿಸಿ ನಿಮ್ಮ ಪ್ರಾಣಕ್ಕಪಾಯಮಂ ಮಾಡಲ್‌ 
ಬಗೆದು ಬಂದರದಬ್‌ಂ ಬಿಡದವರಲ್ಲಿಗೆ ಪೋಗಲ್ವೇಡ ಅವರ ನಂಬಲ್ವೇಡೆಂದು ಏಕಾಂತದೊಳ್‌ 
ಪೇಟ್ದುಿ ಮತ್ತಮಿಂತೆಂದಂ ಎಂತಜ್‌ಯಲಕ್ಕುಮೆಂದೊಡವರಾಯುದ'ಂಗಳಂ 
ಪೂಟ್‌ ರ್ದ್ಗುವಪ್ಪುದಜ್‌ಂದವರೋದುವ ಕ್ಷೇತ್ರದ ಬಳಸಿಯುಂ ನೋಡಿಸುವುದೆಂದು 
ಪೇಖ್ಟ್ದೊಡರಸನುಂ ಆಳೆ ಳಂ ನೋಡಿಮೆಂದು ಬೆಸವೇಖ್ಹೊಡವರುಂ ಪೋಗಿಯವರೋದುವ 
ಕ್ಷೇತ್ರಮಂ ನೋಡಿ ಗಿಡುವಿನ ಕೆಟಗೆ ಪಾಟ್ಲ್‌ರ್ದಾಯುಧಂಗಳಂ ತೆಗೆದುಕೊಂಡು ತಂದರಸಂಗೆ 
ತೋಟ್‌ದೊಡರಸನೆಂದಂ ರಿಷಿಯರೊಂದಿಯುಂಪೆಗೆ ಪೊಲ್ಲದಂ ಬಗೆಯದವರೆನಗಹಿತಮಂ 
ಬಗೆವರೆ ಪೂಲ್ಲದರಾರಾನುಂ ರಿಷಿಯರ್ಗ್ಗೆ ಮುಳಿವರ್‌ ಪೂಟ್‌ ಟ್ಟರಕ್ಕುಮೆಂದರಸನದಂ ಕಡೆಗಣಿಸಿ 
ಕೆಮ್ಮಗಿರ್ದ್ದಂ ಮತ್ತೆ ಕೆಲವು ದಿವಸದಿಂ ಭಂಡಾರದ ಮನೆಯೊಳ್‌ ಕನ್ನಮನಿಕ್ಕಿಸಿ ಭಂಡಾರದ 
ಪುಡುಕೆಗಳಂ ದಮ್ಮಮಂ ಪೊನ್ನು ತುಡುಗೆಗಳಂ ಸಾಲಿಟ್ಟಿಂತಿರೆಯುಗುತ್ತುಂ ನಡುವಿರೊಳ್‌ 
ಕೊಂಡು ಪೋಗಿಯವರಿರ್ಪ ಬಸದಿಯೊಳಗೊಂದು ಕೋಣಯೊಳಗಿಟ್ಟಿರಿಸಿ ಬಂದು 
ಪೊಟ್ಟಿರೆಯರಸಂಗಿಂಸೆಂದು ಪೇಟ್ನಿಂ ದೇವಾ ಭಂಡಾರದ ಮನೆಯೊಳ್ತ್‌ ಕನ್ನಮನಿಕ್ಕಿ ಭಂಡಾರದ 
ಮನೆಯೊಳ್‌ ಕಳವು ಪೋದುದೆಂದು ಪೇಟ್ಟೊಡರಸನಾರ್‌ ಕೊಂಡರಾರಯ್ಕೆಂದು ತಳಾಜಂಗೆ 


ಆರಾಧನಾ ಕರ್ಣಾಟಟೀಕಾ / ೧೫೭ 


ಬೆಸವೇಟಿಕ್ಹೊಡಾತನುಂ ಆರಯ್ದು ಬಂದು ದೇವಾ ರಿಷಿಯಜ್‌ ಕನ್ನಮನಿಕ್ಕಿ ತಮ್ಮ 
ಬಸದಿಯೊಳಗೆ ಕಸವರಮನೊಟ್ಟಿಟ್ಟು ಸಾಲಿಟ್ಟಂತಿರೆ ಬಸದಿವರೆಗಂ ದ್ರಮ್ಮಮುಂ ಪೊನ್ನುಮಂ 
ಸಾರ ಬೀದಿಯಾಗಿಯುಮುಗುತ್ತಂ ಪೋದುವೆಂದು ಪೇಟ್ಸ್ಲೋೊಡರಸನೆಂದಂ ಯುಷಿಯರ್‌ 
ಶ್ರಾವಕರ್ಗ್ಗೆ ಕಳದಿರಿಂ ಪೆಜರ ಕಸವರಮನೆಂದುಂ ಕೊಳ್ಳಡಿರಿಮೆಂದು ಬ್ರತಂಗಳಂ ಕುಡುವರ್‌ 
ತಾಮುಂ ಕಳ್ಳರೆ ಯಾರಾನುಂ ಅವರ್ಗ್ಗೆ ಮುಳಿವರಿದಂ ಮಾಡಿದರೆಂದೆರಡುಮಂ ಕಡೆಗಣಿಸಿ 
ಕೆಮ್ಮಗಿರ್ದಂ 


ಮತ್ತೆ ಕೆಲವು ದಿವಸದಿಂ ಸುವ್ರತೆಯೆಂಬ ಮಹಾದೇವಿಯೊಡನೆ ಮಂತ್ರಿ ಕಜ್ಜಮಂ 
ಸಮಕಟ್ಟಿಯೊಂದು ದಿವಸಮೊರ್ವ್ವ ಬೂತಿಂಗೆ ದ್ರವ್ಯಮಂ ಕೊಟ್ಟೊಡಂಬಡಿಸಿ ತಲೆಯಂ 
ಕಿರಿಸಿ ಕರಿಯ ಕೋವಣಮನುಡಿಸಿ ಪಲ್ಗಳೂಳ್‌ ಕವಡಿಕೆಗಳಂ ಕಟ್ಟಿಸಿ ಕುಂಚಮಂ ಕೊಟ್ಟಿಂತಂದಂ 
ನೀಂ ಮಹಾದೇವಿಯ ಮಂಚಮನಂಜದೇಟ್‌ಯಾಕೆಯೊಡನೆ ನಗುತ್ತಂ ತೆಗಟುತ್ತಮಿರೆಂದು 
ಕಲ್ಪಿಸಿದನನ್ನೆಗಂ ಇತ್ತರಸಂ ರಿಷಿಯರ್ಕ್ಶಳೆಲ್ಲರುವನೂಡಿ ಕಟೌಪಿ ಬಲಕ್ಕೆ ಬರ್ಪೊನನ್ನೆಗಮಾ 
ಬೂತುಮಾ ಪ್ರಸ್ತಾವದೊಳ್‌ ಪೋಗಿ ಮಹಾದೇವಿಯ ಮಂಚಮನೇರಿರ್ದ್ವಾಗಳರಸಿ 
ಮಂಚದಿಂದಿಟೌದು ಕೈಗಳಂ ಮುಗಿದು ನಮೋಸ್ತು ನಮೋಸ್ತು ಇದೇನೆಂದು ನುಡಿದೊಡಾತನುಂ 
ಇಂತೆಂದಂ ನಿನಗಾಟಿಸಿದೆ ಬೇಂಟಂಗೊಡು ಬಂದೆಂ ಪೆಜದೇನಂ ನುಡಿಯದಿರಿತ್ತ ಬಾ ಎಂದು 
ಮಂಚದತ್ತ ಕರೆವುದನಿತೆಲ್ಲಮಂ ನೃಪತಿಗೆ ಮಂತ್ರಿ ತೋಟ್‌ ಇಂತೆಂದಂ 


ನೋಡರಸಾ ನಿಮ್ಮ ಸವಣರ ಗೊಡ್ಡಮಂ ನಿನ್ನಂ ಕೊಲಲ್ಕೆ ಆಯುಧಂಗಳಂ 
ಪೂಜಿ ಟ್ಟರೆಂದೊಡಂ ನಂಬಿದೆಯಿಲ್ಲ ಭಂಡಾರಮಂ ಕಳ್ಲರಂದು ಪೇಖ್ಲ್ದೊಡಂ ನಂಬಿದೆಯಿಲ್ಲ 
ಈಗಳ್‌ ಪ್ರತ್ಮಕ್ಷಂ ನೋಡು ನಿನ್ನ ಮಹಾದೇವಿಯೊಡನೆ ಗೊಡ್ಡಮನಾಡುವುದಂ ನಿನ್ನ 
ಪೆಂಡಿರುಮಂ ಬರ್ದುಂಕಲಿತ್ತಪ್ಪೊರಿಲ್ಲೆಂದು ತೋಬ್‌ ನುಡಿದೊಡರಸಂ ಮುನ್ನಾ ಕಟ್‌ದ 
ದೋಷಂಗಳಲ್ಲಮನಿವರೆ ಮಾಡಿದರೆಂಬುದೊಂದು ಮನದೊಳ್‌ ನಂಬುಗೆಯಾಗಿ ರಿಷಿಯರ್ಗ್ಗೆ 
ಮುಳಿದು ಮಂತ್ರಿಯನಿಂತೆಂದಂ 


ಇವರ್ಗ್ಗೆ ತಕ್ಕ ನಿಗ್ರಹಮಂ ನೀನಟೌದು ಮಾಡೆಂದು ಪೇಟ್ದೊಡಾತನುಮಂತೆ 
ಗೆಯ್ದೆನೆಂದು ಗಾಣಂಗಳೊಳಿಟ್ಟು ಅಯ್ನೂರ್ವರ್‌ ರಿಷಿಯರ್ಕಳ್‌ ಪಿಟ್‌ದುಕೊಂದನ್‌ ಅವರುಂ 
ಶುಕ್ಷಧ್ಕಾನದೊಳ್‌ ಕೂಡಿ ಮುಡಿಪಿಯನಿಬರುಂ ಸ್ವರ್ಗದೊಳ್‌ ಪುಟ್ಟಿದರ್‌ ಮತ್ತವರೊಳಗೆ 
ಸ್ಕಂಧಕುಮಾರನೆಂಬ ರಿಷಿ ನಿರಪರಾಧಿಗಳಂ ನಿರ್ದೋಷಿಗಳಂ ನಿರರ್ಥಕಮೀ ಪಾತಕಂ 
ಕೊಂದನೆಂದು ತನ್ನಂತರಂಗದೊಳ್‌ ಸೃರಿಸಲಾಜದೆ ತೀವ್ರ ಕೋಪಂ ಪುಟ್ಟಿ, ಕೈಮಿಗೆ ಅಪ್ರಶಸ್ತಮಪ್ಪ 
ತೇಜೋಯದ್ದಿ ಪುಟ್ಟಿ ಘನರವದಿಂ ಬಂದರಸನುಮಂ ಮೊದಲಾಗಿ ಮತ್ತಮಾತನ ನಾಡ 
ಸಮಸ್ತ ಜೀವರಾಶಿಗಳೆಲ್ಲಮುಮನೆಯ್ದೆ ಸುಟ್ಟು ತನ್ನ ಶರೀರಮುಮಂ ಭಸ್ಮಂ ಮಾಡಿ ಸುಟ್ಟು 
ಸತ್ತೇಟನೆಯ ನರಕಂ ಬೊಕ್ಕಂ 


೧೫೮ / ಆರಾಧನಾ ಕರ್ಣಾಟಟೀಕಾ 


ಮತ್ತಿತ್ತ ದಂಡಕ ನೃಪತಿಯುಮೇಟನೆಯ ನರಕದೊಳ್‌ ಮೂವತ್ತುಮೂಖಲು 
ಸಾಗರೋಪಮಾಯುಷ್ಯಮನೊಡೆಯ ನಾರಕನಾಗಿ ಪುಟ್ಟಿಯಲ್ಲಿಂದಂ ಸ್ವಯಂಭೂರಮಣ 
ಸಮುದ್ರದೊಳ್‌ ಮಹಾ ಮತ್ಯ್ಯಮಾಗಿ ಪುಟ್ಟಿ ಪಲವು ಜೀವಂಗಳಂ ಕೊಂದು ತಿಂದು ಸತ್ತಾಜನೆಯ 
ನರಕದೊಳ್‌ ಇರ್ಪ್ವತ್ತೆರಡು ಸಾಗರೋಪಮಾಯುಷ್ಮ ಮನೊಡೆಯೊಂ ನಾರಕನಾಗಿ ಪುಟ್ಟಿ 
ಸತ್ತು ಬಂದಿಲ್ಲಿ ಪೆರ್ವ್ವಾವಾಗಿ ಪುಟ್ಟಿ ಸತ್ತು ನಾಲ್ಕನೆಯ ನರಕದೊಳ್‌ ಪತ್ತು 
ಸಾಗರೋಪಮಾಯುಷ್ಯಮನೊಡೆಯ ನಾರಕನಾಗಿ ಪುಟ್ಟಿ ಬಂದಿಲ್ಲಿ ಸಿಂಹಮಾಗಿ ಪುಟ್ಟಿ 
ಸತ್ತಯ್ದನೆಯ ನರಕದೊಳ್‌ ಪದಿನಯ್ದು ಸಾಗರೋಪಮಾಯುಷ್ಯ್ಕಮನೊಡೆಯ ನಾರಕನಾಗಿ 
ಪುಟ್ಟಿ ಸತ್ತು ಬಂದಿಲ್ಲಿ ವ್ಕಾಳನೆಂಬ ಮಂತ್ರಿಯುಮಂ ಪೊಟಲೆಲ್ಲಾ ಪ್ರಜೆಯುಮಂ ಪೆರ್ವಾವಾಗಿ 
ಪುಟ್ಟಿ ಸತ್ತು ನಾಲ್ಕನೆಯ ನರಕದೊಳ್‌ ಪತ್ತು ಸಾಗರೋಪಮಾಯುಷ್ಯಮನೊಡೆಯೊಂ 
ನಾರಕನಾಗಿ ಪುಟ್ಟಿ ಪುಲಿಯಾಗಿ ಪುಟ್ಟಿ ಸತ್ತು ಮೂಜನೆಯ ನರಕದೊಳ್‌ ಏಟು 
ಸಾಗರೋಪಮಾಯುಷ್ಯಮನೊಡೆಯ ನಾರಕನಾಗಿ ಪುಟ್ಟಿ ಸತ್ತು ಬಂದಿಲ್ಲಿ ಭೇರುಂಡ ವಕ್ಕಿಯಾಗಿ 
ಪುಟ್ಟಿ ಸತ್ತು ಎರಡನೆಯ ನರಕದೊಳ್‌ ಮೂಜು ಸಾಗರೋಪಮಾಯುಷ್ಯಮನೊಡೆಯೊಂ 
ನಾರಕನಾಗಿ ಬಂದಿಲ್ಲಿ ಚೋರನಾಗಿ ಪುಟ್ಟಿ ಪಾಪಂಗೆಯ್ದು ಸತ್ತು ಪ್ರಥಮ ನರಕದೊಳ್‌ 
ಬಂದಿಲ್ಲಿ ಸಾಗರೋಪಮಾಯುಷ್ಯಮನೊಡೆಯೊಂ ನಾರಕನಾಗಿ ಪುಟ್ಟಿ ಸತ್ತು ಬಂದಿಲ್ಲಿ 
ತ್ರಸಸ್ಥಾವರಂಗಳೊಳ್‌ ಪುಟ್ಟಿ ಪಲಕಾಲಂ ಸಂಸಾರ ದುಃಖಂಗಳಂ ಅನಂತಾನಂತಂ ಅನುಭವಿಸಿ 
ನೀಡಉಿಂದೆತಾನುಂ ಬಂದಿಲ್ಲಿ ಜಟಾಯುವೆಂಬ ಪಕ್ಕಿಯಾಗಿ ರಾಮದೇವನ ಸಂಸರ್ಗದಿಂದಂ 
ಜಿನಧರ್ಮಮಂ ಪೆತ್ತು ಪಂಚ ನಮಸ್ಕಾರದೊಳ್‌ ಕೂಡಿ ಸತ್ತು ಸ್ವರ್ಗದೊಳ್‌ ಪುಟ್ಟಿತ್ತು 


ಮತ್ತೆ ಪೆಜರುಂ ಸನ್ಮಸನಂ ಗೆಯ್ದಿರ್ದ ಭಬ್ಕರ್ಕಳುಂ ಮಹೇಂದ್ರದತ್ತಂ 
ಮೊದಲಾಗೊಡೆಯಯ್ನೂರ್ವ್ವರ್‌ ರಿಷಿಯರ್ಕ್ಕಳುಂ ಗಾಣದೊಳ್‌ ಪಿಟ್‌ದು ಕೊಂದುದಂ 
ಮನದೊಳ್‌ ಬಗೆದು ಪಸಿವುಂ ನೀರಖ್ಕೆಯುಂ ಮೊದಲಾಗೊಡೆಯ ಪರೀಷಹಂಗಳಂ ಸೈರಿಸಿ 
ಸರ್ವಾಪವರ್ಗ ಸುಖಂಗಳಂ ಭವ್ಮರ್ಕಳೆಯ್ದುಗೆ 


ಆರಾಧನಾ ಕರ್ಣಾಟಟೀಕಾ / ೧೫೯ 


೧೮. ಚಾಣಾಕ್ಕರಿಷಿಯ ಕಥೆ 


ಚಾಣಾಕ್ಕರಿಷಿಯ ಕಥೆಯಂ ಪೇಟ್ಸ್‌ಂ 
ಗಾಹೆ || ಗೋಟ್ಸೇ ಪಾಓವಗದೋ ಸುಬಂಧುಣಾ ಗೊಬ್ಬರೇ ಪಳಿವಿದಂಹಿ 
ದಜ್ಜಂತೋ ಚಾಣಕ್ಕೋ ಪಡಿವಣ್ಣೋ ಉತ್ತಮಂ ಅಟ್ಕಂ 


[ಗೋಟೈೆ ಇತುಜುಪಟ್ಟಿಯೊಳ್‌ | ಪಾಓವಗದೋ = ಪ್ರಾಯೋಪಗಮನಕ್ಕೆ 
ಸಂದೊನಾಗಿ | ಸುಬಂಧುಣಾ ೬ ಸುಬಂಧವೆಂಬೊಂ ಮಂತ್ರಿಯಿಂದಂ । ಗೊಬ್ಬರದೊಳ್‌ | 
ಪಳಿವಿದಂಹಿ ಇ ಉರಿಪೆ ಪಟ್ಟುದಾದೂಡೆ | ದಜ್ಜಂತೋ = ಬೇಯುತ್ತಿರ್ದೊನಾಗಿಯುಂ! 
ಚಾಣಕ್ಕೋ = ಚಾಣಕ್ಕನೆಂಬ ರಿಷಿ! ಪಡಿವಣ್ಣೋ - ಪೊರ್ದಿದೊಂ | ಉತ್ತಮಂ ಅಟ್ಕಂ ಎ 
ಮಿಕ್ಕ ದರ್ಶನ ಜ್ಞಾನ ಚಾರಿತ್ರಂಗಳಾರಾಧನೆಯಂ ] 


ಅದೆಂತೆಂದೊಡೆ 


ಈ ಜಂಬೂದ್ವೀಪದ ಭರತ ಕ್ಲೇತ್ರದೊಳ್‌ ಮಗಧೆ ಎಂಬುದು ನಾಡು ಅಲ್ಲಿ 
ಪಾಟಲೀಪುತ್ರಮೆಂಬುದು ಪೊಟಲ್‌ ಅದನಾಳ್ವೊಂ ನಂದವಂಶದೊಂ ಪದ್ಮನೆಂಬನರಸನಾತನ 
ಮಹಾದೇವಿ ಸುಂದರಿಯೆಂಬೊಳಾಯಿರ್ವ್ವರ್ಗಂ ಮಗಂ ಮಹಾ ಪದ್ಮನೆಂಬೊಂ ಮಂತ್ರಿ 
ಕಾಪಿಯೆಂಬೊನಾತಂಗೆರಡನೆಯ ಪೆಸರ್‌ ವಿಶ್ವಸೇನನೆಂಬುದುಂ ಅಂತವರ್ಗ್ಗಳ್‌ ಇಷ್ಟ ವಿಷಯ 
ಕಾಮ ಭೋಗಗಂಳನನುಭವಿಸುತ್ತಂ ಪಲವು ಕಾಲಂ ಸಲೆ ಮತ್ತೊಂದು ದಿವಸಂ ಕಾಪಿಯೆಂಬ 
ಮಂತ್ರಿ ಸುಂದರಿ ಮಹಾದೇವಿಗೆ ಕಣ್‌ ಬೇಟಂಗೊಂಡರಸನಂ ಕೊಂದರಸಿಯೊಳ್‌ ಬಾಟ್‌ ನೆಂಬ 
'ಬಗೆಯಿಂದಂ ಪರಚಕ್ರದರಸುಗಳುಂ ಪದ್ಮನ ಮೇಗೇಟ್ವಂತಿರೆ ಮಾಡಿಯರಸನನಿತೆಂದಂ ದೇವಾ 
ನಿಮ್ಮ ಸಾರಮಪ್ಪ ದ್ರವ್ಯಮನಾಲುಂ ಅಟೌ್‌ಯದಲ್ಲಿ ಮಡಗಿ ನಾಮುಚ್ಚ ವಿಗ್ರಹದೊಳ್‌ ನಿಂದು 
ಕಾದುವಮೆಂದು ಪೇಟ್ದು ದ್ರವ್ಯಮನಿಡುವ ಪ್ರದೇಶಮಂ ತೋರ್ಪ ನೆವದಿಂದರಸನಂ 
ಬಯ್ಲಿರುಳಿನ ಜಾವದಾಗಳುದ್ಕಾನವನಕ್ಕೆ ಕೊಂಡು ಪೋಗಿ. ಗುಂಡಿತಪ್ಪುದೊಂದು ನಾಡೆಯುಂ 
ಕೆಸಅನೊಡೆಯ ಪಟವಾವಿಯ ತಡಿಯೊಳಿಖಿದು ಕೊಂದು ಬಾವಿಯೊಳಗೆ ನೂಂಕಿ ದೆಸೆಗಳಂ 
ನೋಟ್ಟನನ್ನೆಗಂ ಮರದ ಮೇಗಿರ್ದು ಪೂವಂ ಕೊಯ್ದ ವಸಂತನೆಂಬ ಮಾಲೆಗಾರನರಸನ 


೧೬೦ / ಆರಾಧನಾ ಕರ್ಣಾಟಟೀಕಾ 


ಸಾವಂ ಕಂಡು ತನಗಂಜಿ ಪಾಯ್ದೋಡುವ ಭರದಿಂ ಮರದಲಗುವ ಕೊಂಬಂ ಕಂಡಾದಮಾನುಂ 
ಭಯಸ್ಥನಾಗಿ ವಿಶ್ವಸೇನನಿಂತೆಂದಂ 


ಶ್ಲೋಕ ॥ ಯೇನೇಯಂ ಕಂಪಿತಾ ಶಾಖಾ ವಾನರೇಣ ನರೇಣ ವಾ 
ಅಪಿ ವರ್ಷಸಹಸ್ರಾಂತಾತ್‌ ಮದ್ದೋಷಂ ಕಥಯಿಷ್ಠತಿ। 


ಎಂದಿಂತು ಹೃದಯ ಸಂತಾಪಪರನಾಗಿ ತನ್ನ ಮನೆಗೆ ಪೋಗಿ ನೇಸಜ್‌ ಮೂಡಿದೊಡೆ 
ಸಾಮಂತ ಮಹಾಸಾಮಂತರ್ಕ್ಕಳೊಡರಮನೆಯ ಓಲಗಕ್ಕೆ ಪೋಗಿ ಎಲ್ಲಾ ಎಡೆಯಲರಸಿ 
ಅರಸನಂ ಕಾಣದೆ ದುಃಖಮನಾಕೃತಕಮಾನುಂ ಗೆಯ್ದು ಕೆಲವು ದಿವಸಮಿರ್ದು ಮತ್ತೆ ಪ್ರಶಸ್ತ 
ದಿವಸ ವಾರ ನಕ್ಷತ್ರ ಮಹೂರ್ತದೊಳ್‌ ಮಹಾಪದ್ಮಂಗೆ ರಾಜ್ಕಾಭಿಷೇಕಮಂ ಗೆಯ್ದು 
ಪಟ್ಟಂಗಟ್ಟಿ ಸುವ್ರತೆಯಂಬರಸಿಗೆ ಮಹಾದೇವಿ ಪಟ್ಟಂಗಟ್ಟೆ ಸುಂದರಿ ಮಹಾದೇವಿಯೊಡನೆ 
ಮಲ್‌್‌ವಾಟುತ್ತಿರ್ಕುಂ ಇಂತು ಪಲವು ಕಾಲಂ ಸಲೆ ಮತ್ತೊಂದು ದಿವಸಂ ಮಹಾಪದ್ಮನಿಂತೆಂದು 
ಬಗೆದಂ ಎನ್ನ ತಂದೆಯ ಸಾವನಿನಿತೊಂದು ಮಹಾನಗರದೊಳ್‌ ಆವನುವೊರ್ವ್ವನಬೌ್‌ಯ 
ದಿರ್ಕ್ಕುಮೇ ಆತನನಾರಯ್ತೆನೆಂದರಸನರಮನೆಯಂ ಪೊಣಮಟ್ಟು ಪೋಗಿ ನಟ್ಟ ನಡುವಿರುಳ್‌ 
ಮಣಿಖೇಡಮನುಣದೊಳಮರ್ಚಿ ಕಿತ್ತ ಬಾಳ್ವೆರಸು ಮನೆಮನೆಯ ಜನದ ನುಡಿಗಳಂ 
ಕೇಳುತ್ತುಮಂತೆ ಪೋಪನ್ನೆಗಂ ವಸಂತನೆಂಬ. ಮಾಲೆಗಳನ ಮನೆಯನೆಯ್ದ ನುಡಿಯಂ 
ಕೇಳಲಿರ್ದ್ವನನ್ನೆಗಮಾತಂ ವನಮಾಳೆಯೆಂಬ ತನ್ನ ಪೆಂಡತಿಯ ವಿಯೋಗದಿಂ ಕಡು ದುಃ 
ಖದಿಂದಂ ಪೇಟ್ದುದಂ ಸಾಭಿಪ್ರಾಯ ಸಂಬಂಧಮಪ್ಪ ವಚನಮಂ ಕೇಳ್ದನದೆಂತೆನೆ 


ಶ್ಲೋಕ ॥ ನೀಲೋತ್ಸಲದಳ ಶ್ಕಾಮೇ ಬಾಲೇ ನೀಲಸರೋರುಹೇ 
ದಹ್ಕೇ*ಹಂ ತ್ವದ್ದುಣೈಶ್ವಂ ವಿರ್ಭದ್ರೇ ಶಾಖೇನ ಕಂಪಿತಾ ॥ 


ಈ ವಾಕ್ಕಾರ್ಥಮಂ ಕೇಳ್ದ್ತರಸನರಮನೆಗೆ ಪೋಗಿ ನೇಸಜ್‌ಮೂಡೆ ಸಭಾ 
ಮಂಟಪದೊಳ್‌ ಸಿಂಹಾಸನ ಮಸ್ತಕಸ್ಲಿತಂ ಸಾಮಂತ ಮಹಾಸಾಮಂತರ್ಕ್ಯಳಿಂದಂ 
ಪರಿವೃತನಾಗಿರ್ದ್ದು ಮಾಲೆಗಾಅಂಗೆ ಬಟಿಯನಟ್ಟಿ ಬರಿಸಿ ಸಭಾಮಧ್ಯದೊಳಾತನನಿಂತೆಂದು 
ಬೆಸಗೊಂಡಂ ಎಮ್ಮರಸನಂ ಕೊಂದವನಂ ನೀನಖ್‌ವೆಯಂಜದೆ ಪೇಟ್‌ ಅಲ್ಲದಾಗಳ್‌ ನಿನ್ನಂ 
ಕೊಲಿಸಿದಪ್ಪನೆಂದೊಡೆ ಅಭಯಮಂ ಬೇಡಿಯಾತನಿಂತೆಂದು ಪೇಟ್ದಿಂ 


ದೇವಾ ಬಯ್ಲಿರುಳಿನ ಜಾವದೊಳ್‌ ವಿಶ್ವಸೇನನೆಂಬ ಮಂತ್ರಿಯರಸನನುದ್ಕಾನವನಕ್ಕೆ 
ಕೊಂಡು ಪೋಗಿ ಬಾವಿಯ ತಡಿಯೊಳಿಅೌದು ಕೊಂದು ಬಾವಿಯೊಳಗೆ ನೂಂಕುವುದುಂ 
: ಮರನನೇಜ್‌ ಪೂವಂ ಕೊಯ್ಯು ತಂ ಕಂಡು ಎತ್ತಾನುಮೆನ್ನ ಕಂಡೊಡೆ ಕೊಲ್ಲು ಮೆಂದು ಭಯದಿಂ 
ಪಾಯ್ದೋಡಿ ಕೆಟ್ಟಿನಿದೆನ್ನ ಕಂಡ ವೃತ್ತಾಂತಮೆಂದಾಗಳಾತಂಗೊಸೆದು ತನ್ನಂಗಚಿತ್ತಮಂ ಕೆಲವು 
ಬಾಡಮುಮಂ ಕೊಟ್ಟಾತನಂ ಸತಸಂ ಬಡಿಸಿ ಮಂತ್ರಿಯ ಪೊಲ್ಲಮೆಯನೆಲ್ಲರ್ಗ್ಗಮಜ್‌ಯೆ 


ಆರಾಧನಾ ಕರ್ಣಾಟಟೀಕಾ / ೧೬೧ 


ಪೇಟ್ದಾತನ ಪುತ್ರಕಳತ್ರ ಸ್ವಜನ ಬಾಂಧವ ಸಹಿತಂ ಕೊಲಲ್‌ ಬಗೆದೊಡೆ ಸಾಮಂತಾದಿಗಳ್‌ 
ಬಾರಿಸಿದೊಡನಿಬರುಮನ್‌ ನೆಲಮನೆಯೊಳಿಕ್ಕಿ ಮಲ್ಲಲ್‌ ಪ್ರಗುವನಿತು ಕಿ ಜೌದಾನುಂ ಬಾಗಿಲಂ 
ಮಾಡಿ ದಿವಸಕ್ಕಮೊಂದು ಮಲ್ಲಲ್‌ ಕೂಟುಮನೊಂದು ಮೊಗಪೆ ನೀರುಮಂ ನೆಲಮನೆಯೊಳಗೆ 
ನೀಡಿದೊಡನಿಬರುಂ ಪಚ್ಚುಗೊಂಡುಣ್ಬರಿಂತು ಪಲವು ದಿವಸಂಗಳ್‌ ಸಲೆ ಮತ್ತೊಂದು ದಿವಸಂ 
ಕಾಪಿ ತನ್ನವರನಿಂತೆಂದಂ ನಾವನಿಬರುಂ ಸಾಯದೆ ಯಾವನೋರ್ವ್ವಂ ನಮ್ಮ 
ಪಗೆಯನಿಬ್‌ಯಲುಂ ನಂದನವಂಶಮಂ ನಿರ್ವಂಶಂ ಮಾಡಿ ಕಿಡಿಸಲುಂ ಆರ್ಕ್ಕುಮಾತನೀ 
ಮಲ್ಲಲ ಕೂಲನುಣ್ಣೆಂದೊಡೆ ಕಾಪಿಯ ಮಗಂ ಸುಬಂಧುವೆಂಬೊನಾತಂ ನದನವಂಶವಂ 
ನಿರ್ಮೂಲಂ ಕಿಡಿಸಲಾರ್ಪೈನೆಂದು ಪೂಣ್ಹೊಡಾತನುಣವೇಲ್ದು ಉಲೌ್‌ದರೆಲ್ಲಮುಣ್ಣದೆ ಸತ್ತರ್‌ 
ಸುಬಂಧುವೋರ್ವ್ವನುಮುಂಡು ಬರ್ದೊಂ ಇಂತು ಮೂಲು ವರ್ಷ ಪೋದು ಬಲಕ್ಕೆ ಮತ್ತಿತ್ತ 
ಪ್ರತ್ಕಂತವಾಸಿಗಳಪ್ಪರುಸಗಳ್‌ ಮಸಗಿದೊಡೆ ಮಂತ್ರಿಯ ಗುಣಮಂ ನೆನೆದು ಬೆಸಗೊಂಡು 
ಮಲ್ಲಲ ಕೂಟುಮಾರಾನುಮಿನ್ನುಮುಣ್ಣರೊಳರೆ ಎಂದು ಬೆಸಗೊಂಡೊಡೊಳರೆಂದು ಪೇಟ್ಟೊಡೆ 
ಸುಬಂಧುವಂ ನೆಲಮನೆಯಂ ತೆಗೆಯಿಸಿ ಸನ್ಮಾನ ದಾನಂಗಳಿಂದಾತನಂ ಸತ್ಕರಿಸಿ ಕ್ಷಮೆಗೊಳಿಸಿ 
ಮಂತ್ರಿಪದಮಂ ಕೊಟ್ಟಂ ಆತನುಂ ಪರಚಕ್ರಮಂ ಮಸಗಲೀಯದೆ ತನ್ನ ಬುದ್ದಿಯಿಂದಂ 
ಪೂರ್ವಕ್ರಮದೊಳ್‌ ನಿಟ್‌ಸಿದೊಡರಸನಾತಂಗಾದಮಾನುಂ ಒಸೆದು ತಂದೆಯ 
ಬಾಟೆಂದಮಗ್ಗ ಳಂ ಬಾಟಂ ಮಾಡಿದಂ ಮತ್ತೆರಡನೆಯ ಮಂತ್ರಿ ಶಕಟಾಳಯನೆಂಬೊಂ ಆತನ 
ಮಗಳ್‌ ನಂದಮತಿಯೆಬೊಳಾಕೆಯಂ ಸುಬಂಧು ಮದುವೆ ನಿಂದು ಪ್ರಧಾನಮಂತ್ರಿಯಾಗಿ 
ಕಾಮಭೋಗಂಗಳನನುಭವಿಸುತ್ತಂ ಪಲವುಕಾಲಂ ಸಲೆ ಮತ್ತಿತ್ತ ಮಗಧೆಯೆಂಬ ನಾಡೊಳ್‌ 
ಶಾಲ್ಮಲಿಯೆಂಬಗ್ರಹಾರದೊಳ್‌ ಸೋಮಶರ್ಮನೆಂಬ ಪಾರ್ವ್ವಂಗಂ ಕಪಿಲೆಯೆಂಬ 
ಪಾರ್ವ್ವಂತಿಗಂ ಮಗಂ ನಾಲ್ಕುದಾಡೆವೆರಸು ಪುಟ್ಟಿದೊಡಾತಂಗೆ ತಾಯುಂ ತಂದೆಯುಂ 
ಚಾಣಾಕ್ಕನೆಂದು ಪೆಸರನಿಟ್ಟರ್‌ ಮತ್ತೆ ದಾಡೆವೆರಸು ಪುಟ್ಟಿದನೆಂಬುದಂ ನೈಮಿತ್ತಿಕಂ 
ವಸಂತಕನೆಬೊಂ ಕೇಳ್ದಿಂತೆಂದಾದೇಶಂಗೆಯ್ದಂ 


ಶ್ಲೋಕ ॥ ಸಚಾಣಾಕ್ಕಷ್ಟತುರ್ದಂಷ್ಟೋ ಹ್ಮೇಷೋ ನಂದಾನ್ಪಯಕ್ಸಯಃ 
ರಾಜೋವಾ ರಾಜಮರ್ತೋ್ಷದವಾ ಭವಿಷ್ಯತಿ ನ ಸಂಶಯಃ ॥ 


ವಚನ ॥ 


ಎಂದಾದೇಶಂ ಗೆಯ್ದುದಂ ಚಾಣಾಕ್ಕನ ತಂದೆ ಕೇಳ್ದು ಕೈಸಾಣೆಗಳಿಂದಂ ನಾಲ್ಕು 
ದಾಡೆಗಳ ನುಜ್ಚಿ ಕಳೆದು ಮಟ್ಟಂ ಮಾಡಿದೊಂ ಮತ್ತಂ ಚಾಣಾಕ್ಕನುಂ ಬಳೆದು ನಾಲ್ಕು 
ವೇದಮುಮಾಅಂಗಮುಂ ಪದಿನೆಂಟು ಧರ್ಮಶಾಸ್ತ್ರಗಳಂ ಮೀಮಾಂಸಾದಿ ವ್ಶಾಕರಣಂ 
ಪ್ರಮಾಣಂ ಛಂದಮಳಂಕಾರಂ ನಿಘಂಟು ಕಾವ್ಮ ನಾಟಕ ಶಾಲಿಹೋತ್ರಂ ಪಾಳಕಾಪ್ಕಂ 
ವೈದ್ಯಶಾಸ್ತ್ರಂ ಸಾಮುದ್ರಿಕಂ ನೀತಿಶಾಸ್ತ್ರಂ ಮೊದಲಾಗೊಡೆಯ ಶಾಸ್ತ್ರಂಗಳೆಲ್ಲಮಂ ಕಲ್ತು 
ರಿಷಿಯರ ಪಕ್ಕದೆ ಧರ್ಮಮಂ ಕೇಳ್ದು ಶ್ರಾವಕಬ್ರತಂಗಳಂ ಕೈಕೊಂಡು ಸಮ್ಮಗ್‌ ದೃಷ್ಟಿಯಾಗಿ 


೧೬೨ / ಆರಾಧನಾ ಕರ್ಣಾಟಟೀಕಾ 


ಕಾಲಂ ಸಲೆ ಮತ್ತೆ ಪಾಟಲೀಪುತ್ರಕ್ಕೆ ಪೋದೊಡಾತನ ಪಾಂಡಿತ್ಯಮುಂ ಸಮ್ಮಗ್‌ ದೃಷ್ಟಿಯಪ್ಪು 
ದುಮಂ ಭವ್ಮಾಕಾರಮುಮಂ ಶಕಟಾಳಯಂ ಕಂಡು ತನ್ನ ಕಿರಿಯ ಮಗಳಂ 
ಯಶೋಮತಿಯೆಂಬೊಳಂ ಕೊಟ್ಟನಾತನುಮಾಕೆಯಂ ಮದುವೆನಿಂದು ಸುಖದಿಂ ಕಾಲಂ ಸಲೆ 
ಮತ್ತೊಂದು ದಿವಸಂ ಶೋಣೆಯೆಂಬ ತೊಟ್‌ಯ ತಡಿಯೊಳ್‌ ತನ್ನ ಕಾಲಂ ದರ್ಭಾಂಕುರಂ 
ನೆತ್ತರ್ವ್ವರೆ ನಟ್ಟೊಡೆ ಮುಳಿದು ದರ್ಭೆಯನಗುಟ್ಟು ಸುಡುವೊನಂ ಸುಬಂಧು ಕಂಡು ತತ್‌ 
ಸಂಬಂಧಮೆಲ್ಲಮಂ ಬೆಸಗೊಂಡೊಡೆ ಸ್ವವೈರಿ ವಿಧ್ವಂಸನಂ ಗೆಯ್ದಪ್ಪೆನೆಂದಲಿಯೆ ಪೇಲ್ಬೊಡೆ , 
ಸುಬಂಧು ಮುನ್ನಾದೇಶಮಂ ಕೇಳ್ದಪ್ಪುದರಿಂದಿಂತೆಂದಂ 


ಶ್ಲೋಕ ॥ ಸಚಾಣಾಕ್ಕಶ್ಚತುರ್ದಂಷ್ಟೋ ಹ್ಯೇಷೋ ನಂದಾನ್ವಯಕ್ಷಯಃ 
ರಾಜೋವಾ ರಾಜಮರ್ತೋವಾ ಭವಿಷ್ಯತಿ ನಸಂಶಯಃ ॥ 


ಎಂಬ ಶ್ಲೋಕದರ್ಥಮಂ ಮನದೊಳ್‌ ಬಗೆದು ಸಹಾಯಕನಂ ಪೆತ್ತೆನೆಂದುವೊಸೆ 
ದಾತನ ಬುದ್ದಿಯಂ ಪರೀಕ್ಲಿಸಲ್‌ವೇಡಿ ಭಟ್ಟಿಮಂಟಪದೊಳೀ ಶ್ಲೋಕಮಂ ಬರೆದು ಪೋದಂ 


ಶ್ಲೋಕ ॥ ಶಕ್ತ್ಯಾಸಪ್ತಸಹಸ್ರೇಣ ನೀತಿಶಾಸ್ತ್ರ ವಿಶಾರದೈಃ 
ವ್ಯವಸಾಯೇ ದ್ವಿತೀಯೇನ ಕೃತ್ಸ್ನಾ ಜೇತುಂ ವಸುಂಧರಾ! 


ಈ ಬರೆದ ಶ್ಲೋಕಮಂ ಚಾಣಾಕ್ಕನೊಂದು ದಿವಸಂ ಕಂಡಿದು ನೀತಿಶಾಸ್ತ್ರದ 
ಬಲ್ಮೆಯಲ್ರೆಂದದಂ ಸೀಂಟಿ ತಾನಿಂತೆಂದು ಬರೆದಂ - 


ಶಕ್ಕಾಹ್ಮೇಕ ಶರೀರೇಣ ನೀತಿಶಾಸ್ತ್ರವಿಶಾರದೈಃ | 
ವ್ಯವಸಾಯ ದ್ವಿತೀಯೇನ ಕೃತ್ಸ್ನಾ ಜೇತುಂ ವಸುಂಧರಾ ॥ 


ಅದಂ ಸುಬಂಧು ಕಂಡು ಇದನಾರ್‌ ಬರೆದರೆಂದು ಬೆಸಗೊಂಡೊಡೆ ಚಾಣಾಕ್ಕಂ ಬರೆದನೆಂದು 
ಪೇಲ್ದೊಡೆ ಅದಂ ಕೇಳ್ದುದದಕ್ಕೆ ಅನುಸಾರಿಯಪ್ಪ ಬುದ್ದಿಯುಂಟೆಂದು ಮನದೊಳ್‌ 
ಬಗೆದೊಂದು ದಿವಸಂ ತನ್ನ ಮಗಳ ಚೋಳಿಗೆಯೊಳ್‌ ಸ್ವಜನ ಬಾಂಧವ ಜನ ಪರಿವಾರ 
ಜನರ್ಕ್ಕಳೆಲ್ಲರುಮಂ ಬರಿಸಿ ದಿವ್ಮಾಹಾರಂಗಳನೂಡಿ ವಸ್ತ್ರಾದ್ಕಾಭರಣಂಗಳಿಂದಂ ಪೂಜಿಸಿ 
ಚಾಣಾಕ್ಕಂಗಂ ಯಶೋಮತಿಗಮಿರ್ವರಿಗಮೆಂದು ನಿಸ್ರಾವಮಂ ತನ್ನ ಭಾರ್ಯೆಯಪ್ಪ 
ನಂದವತಿಯ ಕೈಯ್ಕೊಳಟ್ಟಿದೊಡೆ ಆಕೆಯು ಕೊಂಡು ಪೋಗಿ ನಿಮಗಿರ್ವ್ವರ್ಗಂ ನಿಶ್ರಾವಮೆಂದು 
ಪೇಟ್ಜು ಯಶೋಮತಿಗೆ ಕೊಟ್ಟು ಪೋದೊಡೆ ಚಾಣಾಕ್ಕಂ ಮನದೊಳಿಂತೆಂದು ಬಗೆದು 
ಲೋಕದೊಳ್‌ ದಾರಿದ್ರ್ಯದಿಂ ಬಿಟ್ಟು ಕಷ್ಟತಿಕೆಯೊಂದುಮಿಲ್ಲದುವೆ ಲೋಕದೊಳ್‌ 
ಮಹಾಪಾತಕಮೆಂತುಮಿಂತೆಂಬುದಲ್ತೆ 


| 1 
ವೃತ್ತಂ ॥ ಸಂಗಂ ನೈವಹಿ ಕಶ್ಚಿದೇವ ಕುರುತೇ ನಾ ಭಾಷ್ಕತೇ ಬಾಂಧವಾತ್‌ 
ಸಂಪ್ರಾಪ್ತೇ ಗೃಹಮುತ್ಸವೇಷಪಿ ಗೃಹಿಭಿಃ ಸಾಮಾನ್ಮಮಾಲೋಕ್ಕತೇ 


ಆರಾಧನಾ ಕರ್ಣಾಟಟೀಕಾ / ೧೬೩ 


ದೂರಾದೇವ ಮಹಾಜನಃ ಪರಿಹರೇತ್ಕಲ್ಪಚ್ಛದಂ ಲಜ್ಜಯಾ 
ಮನೇ ನಿರ್ಧನತಾ ಪ್ರಕಾಶಮಪರಂ ಕಷ್ಟಂ ಮಹಾಪಾತಕಂ 


ಅದಟ್‌ಂ ದ್ರವ್ಯಾರ್ಜ್ಯನೆಯನೆ ಗೆಯ್ದೆನೆಂಬಭಿಪ್ರಾಯದಿದಿರ್ದೋನಂ ಸುಬಂಧು 
ಕೇಳ್ಲಟ್‌ದೊಂದು ದಿವಸಂ ಚಾಣಾಕ್ಕನಂ ಕಂಡಿಂತೆಂದಂ ನಿಮಗೆ ದಾರಿದ್ರಮೋಕ್ಬಮಕ್ಕುಂ 
ಷಷ್ಟಿಗ್ರಾಮ ಸಮನ್ವಿತಮಪ್ಪ ಅಗ್ರಾಸನಮನರಸರಂ ಬೇಡಿಕೊಂಡೊಡೆ ಸುಖಂ 
ಬಾಟಕ್ಕಿಯೆನೆಯಾತನುಮಂತೆ ಗೆಯ್ಬೆನೆಂದರಸನಂ ಕಂಡುಪಶ್ಲೋಕಿಸಿಯಗ್ರಾಸನಂ 
ಬೇಡಿದೊಡರಸನುಂ ಮೆಚ್ಚಿಕೊಟ್ಟನಿಂತಗ್ರಾಸನಮುಣುತ್ತಮಖುವತ್ತು ಬಾಡಮನಾಳುತ್ತಂ 
ಸುಖದಿಂ ಕಾಲಂ ಸಲೆ ಮತ್ತೊಂದು ದಿವಸಂ ಸುಬಂಧು ಮಹಾಪದ್ಮನಂ ಕಿಡಿಸುವ ಬಗೆಯಿಂದಂ 
ನಂದನ ಕ್ರಮಾಗತರಪ್ಪ ಬ್ರಾಹ್ಮಣರ್ಕಳ್ಗೆಯಾತನಿಂತೆಂದಂ ನಿಮ್ಮಮ್ಮ ಪದಮೆಂಬುದು 
ನಂದಮಹಾರಾಜಂ ವಿಜಯ ನಂದನ ಸುನಂದನ ನಂದಿವರ್ಧನ ನಂದಂ ಶ್ರೀನಂದನ ಪದ್ಮ 
ಮಹಾಪದ್ಮನೆಂದಿಂತೊಂಬತ್ತು [ತಲೆ?] ವರೆಗಂ ಕ್ರಮಾಗತಂ ನಿಮಗೆ ಬಂದಗ್ರಹಾರಮಂ 
ಪೆಆರ್‌ಕೊಂಡು ಬಾಯಿುತ್ತಿರೆ ನಿಮಗೆ ಕೆಮ್ಮನೆ ನೋಡುತ್ತಿರ್ಷುದದೇಂ 
ಪಾಖಿಯೆಂದೊಡವರ್ಗಳಿಂತೆಂದಜ್‌ ನಿಮ್ಮ ಬಲದಿಂದಮಾಯುಣ್ಬ ಪದಮಂ ಪಡೆವೆ 
ಮೆಂದೊಡಂ ಅಂತೆಗೆಯ್ಕಿಮೆಂದೊಡವರ್‌ ಅರಸಗಿಂತೆಂದು ಬಿನ್ನಪಂ ಗೆಯ್ದರ್‌ 


ಮಹಾರಾಜಾ ಕುಲಕ್ರಮಾಗತರೆಮುಂ ನಿಮ್ಮ ಪ್ರಸಾದದಿಂ ಬಾಟ್ಕ್‌ಮುಂ ಕ್ರಮದಿಂ 
ಬಂದೆಮ್ಮ ಪದಮಂ ನಿಮಗೆ ಕಿಡಿಸಲಾಗದೆಂದಾಗಳ್‌ ಸುಬಂಧುವಿಂತೆಂದಂ ಕ್ಬತ್ರಿಯರ್ಗ್ಗೆ 
ಪೂರ್ವಕ್ರಮಾಗತಂ ಕಿಡಿಸದೆ ಸಲಿಸುವದೆ ಧರ್ಮಮೆಂದೊಡರಸನಗ್ರಾಸನದಿಂ ಚಾಣಾಕ್ಕನಂ 
ಪಿಂಗಿಸೆಂದೊಡಂತೆ ಗೆಯ್ದೆನೆಂದು ಪೋಗಿಯಗ್ರಾಸನದೂಳುಣಲೆಂದು ಬಂದು 
ಮನಣೆಯನೇಟ್‌ರ್ದೊಡಾತನನಿಂತೆಂದಂ ನಿಮಗಾದಮಾನುಂ ಮುಳಿದರಸನಿಂತೆಂದಂ 
ಮದವಿಹ್ವಳೆಯರಪ್ಪ ವೇಶ್ಕಾಂಗನಾಸಕ್ತ ವಿಟಜನ ನಿವಾಸಿ ಎನ್ನಗ್ರಾಸನಮನುಣಲ್ಲೆ 
ಯೋಗ್ಗಮಲ್ಲದಟ್‌ಂದಾತನನಟ್ಟಿ ಕಳೆಯಿಮೆಂದಟ್ಟಿದನೆಂದು ಪೇಲ್ಡ್ಹು ಪಡಿಯರ 
ನಿಂದಮೇಖೆಯಿಸಿ ಪೆಡತಲೆಯಂ ಪಿಡಿದು ನೂಂಕುತ್ತಮರಮರನೆಯಿಂದಂ ಪೊಲಮಡಿಸಿಯಟ್ಟಿ, 
ಕಳೆದೊಡಾದಮಾನುಂ ಪ್ರತಿಜ್ಞೆಗೆಯ್ದುಂ ಪೊಟಲಿಂ ಪೊಡಮಟ್ಟು ಪೋಗಿ ಪನ್ನೆರಡು 
ವರ್ಷದಿಂದೊಳಗೆ ಮಹಾಪದ್ಮನಂ ಕಿಡಿಸಿದಲ್ಲದೆ ಕಾಸೆಗಳಂ ಕಳೆಯೆನೆಂದು ಜಾದಿ ನ 
ಸೆಲೆಗಳನುಟ್ಟು ಭಗವವೇಶಮಂ ಕೈಕೊಂಡು ಮಹೋರಗಮೆಂಬ ಪೊಟಲ್ಲೆ 
ಪೋಗಿಯಲ್ಲಿರ್ಡ್ವ೯ನನ್ನೆಗೆಮಾ ಪೊಟಲನಾಳೊಂ ಮಯೂರವಂಶದರಸಂ 
ಕುಮುದನೆಂಬೊನಾತನ ಮಹಾದೇವಿ ಮಂದೆಯೆಂಬೊಳಾಕೆಗೆ ಗರ್ಭಮಾಗಿ ಚಂದ್ರನಂ ನುಂಗುವ 
ಬಯಕೆಯಾಗೆ ಬಡವಾದೊಡರಸಂ ಬೆಸಗೊಂಡು ಬಯಕೆಯಂ ತೀರ್ಚಲಾಜದೆ 
ಚಿಂತಾಕುಳಿತನಾಗಿರ್ಟಿನಮದಂ ಚಾಣಾಕ್ಕಂ ಕೇಳ್ಲರಸನಂ ಕಂಡಾನರಸಿಯ ಬಯಕಯೆಂ 
ನಡುಪುವೆಂ ಆ ಅರಸಿಗೆ ಪುಟ್ಟಿದ ಕೂಸನೆನಗೀಯಲಾರ್ಪೊಡೆಂದೂಡರಸಂ 


೧೬೪ / ಆರಾಧನಾ ಕರ್ಣಾಟಟೀಕಾ 


ಈವೆನೆಂದರಸಿಯುಮಂ ನನ್ನಿಗೊಂಡಾಲುಮರಿಯದಂತಿರೆ ನೃಪತಿಯ ಪ್ರಾಸಾದದ ಶಿಖರದ 
ಮಧ್ಯಪ್ರದೇಶಮಂ ಬಾದಣದಂತಿರೆ ಛಿದ್ರಂ ಮಾಡಿ ಚಂದ್ರನಿರುಳ್‌ ಮಧ್ಕಾಹ್ನಮಪ್ಪ 
ಪೊಟ್ಟಜೊಳಾ ಛಿದ್ರಕ್ಕಭಿಮುಖಮಾಗೆ ಪಿರಿದೊಂದು ಕಾಜಿನ ಬಟ್ಟಲೊಳ್‌ ಕಮ್ಮಿತಪ್ಪ ನೀರಂ 
ತೀವಿ ಚಂದ್ರಬಿಂಬಮಂ ನೀರೊಳ್‌ ಕಾಣ್ಬಂತಿರೆ ಮಾಡಿಯರಸಿಯಂ ತೃಷಾಭಿವೃದ್ಧಿಯಪ್ಪ 
ಆಹಾರಮನೂಡಿ ನೀರಡಿಸಿದೊಡೆ ಚಾಣಾಕ್ಕನಿಂತೆಂದಂ ಮಂತ್ರದಿಂದಾಹ್ವಾನಂ ಗೆಯ್ದು ತಂದ 
ಚಂದ್ರನಂ ನುಂಗು ಬಾಯೆಂದರಸಿಯಂ ಕಣ್ಣಂಕಟ್ಟೆಯೊಡಗೊಂಡು ಪೋಗಿ ಕಣ್ಣ ಕಟ್ಟಂ 
ಬಿಟ್ಟು ಚಂದ್ರನಂ ನುಂಗೆಂದು ತೋಜೌದೊಡಾಕೆಯುಂ ಕಡುರಾಗಿಸಿಯಾ ನೀರಂ ಕುಡಿದು 
ಬಯಕೆ ಮುಗಿದತ್ತು 


ಮತ್ತಂ ಕೆಲ ದಿವಸದಿಂ ನವಮಾಸಂ ನೆಜ್‌ದು ಬೆಸಲೆಯಾದೊಡಾ ಕೂಸಂ 
ದಾದಿಯನಿಟ್ಟು ಚಾಣಾಕ್ಕಂಗೆ ಕೊಟ್ಟರ್‌ ಆತನುಂ ಚಂದ್ರಗುಪ್ಪನೆಂಬ ಪೆಸರನಿಟ್ಟು 
ಬಾಯ್ತೆಣ್ನೆಯೊಡನೆ ಕಿಟ್‌ಕಿಟಿದೆ ನಂಜನೂಡಿ ಬಟ್‌ಕ ಬಳೆದೊಡಾಹಾರದೊಳೂಡಲ್‌ 
ತಗುಳ್ಳೊಂ ಮತ್ತೆ ಪದಿನಾಅನೆಯ ಬರಿಸಮಾದಂದು ಸಾಮಂತಕರ್ಕ್ಯಳ್ಲೆ ಮಲ್ಲಿಯ 
ವೃತ್ತಿಗರಪ್ಪರಸುಮಕ್ಕಳ್ಳೆ ತಳವಜರ್ಕಳ್ಲೆಮಿಂತೆಂದು ನುಡಿದಂ ಚಂದ್ರಭುಕ್ಕಂಗೆ 
ಪೃಥಿವಿಯೆಲ್ಲಮನಾಳ್ವ ಲಕ್ಷಣಂಗಳೊಳವು ಈತಂಗರಸು ಮಾಡಿದಪ್ಪೆಂ ನಿಮಗೆಲ್ಲಮಿಲ್ಲಿಯ 
ಬಾಳ್ಕಗೆ ಪದಿರ್ಮಡಿ ಬಾಟಂ ಮಾಡಿಸುವೆನೆಂದುಮೇಳಿಸಿಯೊಡಂಗೊಂಡು ಪೋಗಿ ಮತ್ತಂ 
ಪೆಜರುಮಂ ನೆರಪಿ ಪಿರಿದು ತಂತ್ರಮಂ ಮಾಡಿ ಶ್ರೀಪರ್ವತದ ಮೇಗನಿಬರುಮನಿರಿಸಿ 
ತಾನೊರ್ವನೆ ಪೊನ್ನ ಮಾಡುವ ದೂಸರಿಂದಂ ಮರ್ದುಗಳನಅಸುತ್ತಂ ತೊಟಲ್ವನನ್ನೆಗಂ 
ಪರ್ವತದ ತಬ್ಬಲೊಳಾದಮಾನುಂ ಗುಂಡಿತಪ್ಪ ರಸದ ಬಾವಿಯಂ ಮೊಡೆನಾರ್ಪುದಂ ಕಂಡು 
ಮುಚ್ಚಿದ ಸೆಲೆಯಂ ಕಳೆದು ನೋಳ್ಪನ್ನೆಗಮದರೊಳಗೊರ್ವ್ವಂ ಬಾಳುತ್ತಿರ್ದ ಪುರುಷನಂ - 
ಕಂಡು ನೀನೇಕಿಲ್ಲಿ ಪೊಕ್ಕಿರ್ದೆಯೆಂದು ಬೆಸಗೊಂಡೊಡಾತನೆಂದಂ ಒರ್ವ್ವಂ ರಸವಾದಕನೆಂಬ 
ಬಿಚ್ಚುವನೀ ಬಾವಿಯೊಳಗಿಲೌದು ನೀನೀ ರಸಮಂ ಮೊಗೆದು ಕೊಟ್ಟೊಡದಜ್‌ೊಳ್‌ ಮಾಡಿದ 
ಪೂನ್ನುಂ ಎನಗಂ ನಿನಗಂ ಸಮನೆ ಭಾಗಮಕ್ಕುಮೆಂದೊಡಾಂ ಪೊನ್ನ ಲೋಭದಿಂದಂ ಬಾವಿಯಂ 
ಪೊಕ್ಕು ರಸಮಂ ಸೋರೆಯಂ ತೀವಿ ಬೇಬ್ಬನಿತುಮಂ ಮೊಗೆದು ಕೊಟ್ಟೊಡಾತನೆನ್ನ ೦ ತೆಗೆಯದೆ 
ಪೋದನಂತೆ ಮುನ್ನಂ ಪಲರುಮನೀ ಮಾರ್ಗ್ಗದಿಂ ಬಾವಿಯೊಳಗೆ ಪುಗಿಸಿ ರಸಮಂ ಕೊಂಡವರಂ 
ತೆಗೆಯದೆ ಕೊಂದನೆಂದು ಪೇಟ್ಟೊಡಾಂ ನಿನ್ನ ತೆಗೆದು ಬಾಖಿಪ್ಪೆನೆನಗೆ ರಸಮಂ ಮೊಗೆದು 
ಕುಡೆಂದು ನೀಡುನೇಣಂ ಪಲವುಂ ಸೋರೆಗಳಂ ತಂದು ತೀವಿಸಿಕೊಂಡಾತನುಮಂ ತೆಗೆದು 
ರಸಂ ತಿಂದ ಮೆಯ್ಲೆ ತಕ್ಕ ಪ್ರತೀಕಾರ ಮರ್ದುಗಳಂ ಮಾಡಿಯಾತನಂ ಬಾಳಿಸಿ ಕಟ್‌ಪಿದಂ 
ಮತ್ತಾ ರಸದಿಂದೆನಿತಾನುಂ ರಾಶೋಪರಾಶಿ ಪೊನ್ನಂ ಮಾಡಿ ಇಂತೆಂದಂ ಅರೋರ್ವ್ವರೊಂದು 
ಪೇಜು ಮಣ್ಣಂ ತಂದು: ಇಲ್ಲಿ ಮೇಗೊಟ್ಟುವರವರ್ಗ್ಗೊಂದ್‌ ಪೇರು ಪೊನ್ನಂ 
ಕಂಡುವೆನೆಂದೊಡದಂ ಕೇಳ್ದು ಒಕ್ಕಲಿಗನೊಂದು ಪೇಜು ಮಣ್ಣಂ ತಂದು ಶ್ರೀ ಪರ್ವತದ 
ಮೇಗಿಟ್ಟೊಡಾಶಂಗೊಂದು ಪೇಜು ಪೊನ್ನಂ ಕೊಟ್ಟೊಡದಂ ಕಂಡುಂ ಕೇಳ್ದುಂ ನಾಡೊಕ್ಕಲಿಗರೆಲ್ಲಂ 


ಆರಾಧನಾ ಕರ್ಣಾಟಟೀಕಾ / ೧೬೫ 


ಮಣ್ಣಂ ಪೇಟ್‌ ತಂದು ಶ್ರೀಪರ್ವತದ ಮೇಗೆ ಬಟಸಿಯುಂ ಪಿರಿದುಂ ರಾಶಿಯಾಗೊಟ್ಟಿ 
ಚಾಣಾಕ್ಕನಂ ಪೊನ್ನಂ ಬೇಡಿದೊಡೆ ಇಂತೆಂದಂ ನಿಮ್ಮ ತರವೇಟ್ಲಿರಾರ್‌ ಎಮಗೊಂದು ಪೇಜು 
ಮಣ್ಣು ಬಾಟ್‌ಯಾಗಿ ತರಿಸಿಕೊಂಡೆಂ ಉಟ್‌ದ ಮಣ್ಣೆಮಗೆ ಬಾಟ್ರೆಯಲ್ಲ ನಿಮ್ಮ ನಿಮ್ಮ 
ತಂದ ಮಣ್ಣಂ ಕೊಂಡು ಪೋಗಿಮೆಂದೊಡೆ ಅವರ್ಗ್ಗಳ್‌ ನಿರಾಸೆಯಾಗಿ ಬಿಸುಟು ಪೋದರ್‌ 
ಮತ್ತಾ ಮಣ್ಣಿಂದಂ ಬಳಸಿಯುಂ ಕೋಂಟೆಯಂ ಮಾಡಿ ಮಾಟ ಕೂಟ ಪ್ರಾಸಾದ ಸಹಿತಂ 
ಪೊಟಲಂ ಮಾಡಿ ಪೊನ್ನಂ ಕೊಟ್ಟು ಪಲವುಂ ಕುದುರೆಗಳಂ ಕೊಂಡಾಳ್ಗಳ್ಗೆ ಕೊಟ್ಟು ಪಿರಿದುಂ 
ತಂತ್ರಮಂ ಮಾಡಿ ಚಂದ್ರಗುಪ್ತನನೊಡಗೊಂಡು ಪೋಗಿ ಮಹಾಪದ್ಮನ ಮೇಲೆರ್ದಾತನೊಳ್‌ 
ಕಾದಿ ಕಾಳಗಮಂ ಸೋಲ್ಕೋಡಿ ಬಂರ್ದುಂಕಿ ಮತ್ತಂ ತಂತ್ರಮಂ ಮಾಡಿ ವರುಷ ವರುಷಕ್ಕಂ 
ಪೋಗಿ ಕಾದಿ ಸೋಲ್ತ ಬರ್ಕುಂ ಮತ್ತೊಮ್ಮೆ ಮೇಲೆಟ್ಟು ಬವರಮಂ ಕಾದಿ ಸೋಲ್ವ 
ಕಾಳಗಮನಟ್‌ದು ಚಂದ್ರಗುಪ್ತನಂ ಪೋಗವೇಖ್ದು ತಾನುಂ ಸಂಜೆವರೆಗಂ ಕಾದಿ ಕಾಳಗಮಂ 
ಸೋಲ್ತು ಕೊಳುಗುಳದೊಳಿರ್ದಾಗಳ್‌ ಪೋಗಲ್‌ ಪಾಂಗಿಲ್ಲದೆ ಸಾರೆವೊಂದು 
ತಾಮರೆಗೆರೆಯುಂಟದಂ ಪೊಕ್ಕು ನೆಣವಿಯೆಯಲ್ಲಂ ಪೋಪನ್ನೆಗಮಿರ್ದ್ದಿರುಳ್‌ ಪೊಜಮಟ್ಟು 
ಪಾಟಳೀಪುತ್ರಮಂ ಪೊಕ್ಕು ಪಸಿದು ಸಾಲಿಗರ ಮನೆಯಂ ಪ್ರೊಕ್ಕು ಸಾಲಿಗರ ಬಿರ್ದ್ದಿಯ 
ನುಣಲ್ವೇಡಿದೊಳಾಕೆಯುಂ ಕುಳ್ಳಿರು ಮಗನೇ ಎಂದೇರಲಿಕ್ಕಿ ಕುಳ್ಳಿರಿಸಿ ಕಂಚನಿಟ್ಟು 
ಬಿಸಿಯಂಬಲಿಯಂ ಬಡಿಸಿದೊಡಾತನುಂ ಪಸಿದ ನಣ್ಣ್ಬಿನಿಂದಂ ಬಿಸಿಯಂಬಲಿಯಂ 
ಬಾಯೊಳಿಟ್ಟಾಗಳ್‌ ಕಯ್ಕುಂ ಬಾಯುಂ ಬೆಂದಾಗಳ್‌ ಮೆಯ್ಕನದಿರ್ದು ಕಯ್ಕಂ ಬಿದಿರ್ದವನಂ 
ಬಿರ್ದ್ದಿ ಕಂಡು ನಕ್ಕಿಂತೆಂದಳ್‌ ಈ ಲೋಕದೊಳ್‌ ಮೂವರ್‌ ಮೂರ್ಯರಂ ಕಂಡೆನೆಂದೊಡೆ 
ಚಾಣಾಕ್ಕಂ ಸಂತೋಷಬಟ್ಟಾರಾರಬ್ಬಾ ಎಂದು ಬೆಸಗೊಂಡೊಡೆ ಆಕೆಯೆಂದಳ್‌ ನೀನುಂ 
ನಂದನುಂ ಚಾಣಾಕ್ಕನುಮೆಂದು ಪೇಟ್ಟೊಡಾನೆಂತು ಮೂರ್ಯನೆಂದು ಬೆಸಗೊಂಡೊಡೆ ಮಗನೇ 
ಬುದ್ಧಿ ಯೊಡಯೊಂ ಬಿಸಿಯಂಬಲಿಯಂ ಕಂಚಿನ ಕಡಗಡೆಯೊಳ್‌ 
ಕಿಉಿಕಿಲೌದನೆಯಾಖಿಸುತ್ತಮಣ್ಣುಂ ನೀನಂತುಣಲಟ್‌ಯದುದಬ್‌ಂ ಮೂರ್ಯನೆನೆ ನಂದನೆಂತು 
ಮೂರ್ಪನೆಂದೊಡಂ ನಂದನೆಂದೊಡಂ ಮಹಾಪದ್ಮನೆಂದೊಡಮೊರ್ವ್ವನ ಪೆಸರೆ ಆತಂ ತನ್ನ 
ಕೊಟ್ಟ ದಾನಮಂ ಕುಡದುದಜಟ್‌ಂದಂ ಪಗೆಗೊಂಡು ಪೋಪನಂ ತನ್ನಾರ್ಪ್ರಂದೆ 
ಕೊಲ್ಲದುದಉಿಂದಂ ನಂದಂ ಮೂರ್ಬಂ ಚಾಣಾಕ್ಕನೆಂತು ಮೂರ್ಯನೆಂದೊಡೆ ಇಂತೆಂದಳ್‌ 
ಚಾಣಾಕ್ಕಂ ತನ್ನ ಮುಳಿಸನೆ ನೋಟ್ಕಂ ಕಜ್ಜಮನಜ್‌ಯಂ ಮೂಲ ತಂತ್ರಮನೊಡೆಯನುಂ 
ಕ್ಲತ್ರಿಯನುಮಲ್ಲಂ ಪೃಥ್ವೀಶ್ವರನೊಡನೆ ಕಾದಲ್‌ ಬರ್ಕ್ಕುಮಾತಂಗೆ ಬುದ್ದಿಯುಳ್ಳೊಡೆ ತನ್ನ 
ಪಗೆವನ ನಾಡಂ ಕಿಡಿಸುವುದು ಪ್ರತಿಪಕ್ಷಮಂ ತನಗೆ ಮಾಡುವುದು ಸಾಮಂತ 
ಮಹಾಸಾಮಂತರ್ಕ್ಶಳಂ ದ್ರವ್ಯಮಂ ಕೊಟ್ಟು ಭೇದಿಸುವುದು ತತ್ಸಂಬಧಿಗಳಂ ಪ್ರತಿಪಕ್ಷದಿಂದಂ 
ಕಿಡಿಸುವುದುಮಿಂತು ಮಾಡಿದೊಡೆ ನೃಪತಿಯೊರ್ವನೆಯುಖಿಗುಂ ಆಗಳ್‌ ತನ್ನ ಬಗೆದ 
ಕಾರ್ಯಸಿದ್ದಿಯಕ್ಕುಮೆಂದೊಡೆಯಬ್ಬಾ ನಿಮ್ಮ ಪೇಟ್ನಿಂತುಟೆ ಕಜ್ಜಮೆಂದುಂಡು ಪೊಜಮಟ್ಟು 
ಶ್ರೀ ಪರ್ವತಕ್ಕೆ ಪೋಗಿ ಪಿರಿದು ತಂತ್ರಮಂ ಮಾಡಿ ಸಾಲಿಗರ ಬಿರ್ದ್ದಿ ಪೇಟ್ರಂತೆ ನಂದನ 


೧೬೬ / ಆರಾಧನಾ ಕರ್ಣಾಟಟೀಕಾ 


ನಾಡಂ ಕಿಡಿಸಿ ಸಾಮಂತ ಮಹಾಸಾಮಂತರ್ಕ್ಶ್ಮಳಂ ದ್ರವ್ಯದಿಂ ಭೇದಿಸಿ ತತ್‌ಪ್ರತಿಪಕ್ಷಮಂ 
ತನ್ನಂತೆ ಮಾಡಿ ತತ್‌ಸಂಬಂಧಿಗಳಂ ಪ್ರತಿಪಕ್ಷದಿಂದಂ ಕಿಡಿಸಿ ನಂದನನೊರ್ವನುಳಿದಾಗಳ್‌ 
ಚಂದುಭಕ್ಕಂಬೆರಸು'ಸಮಸ್ಮ ಬಲಮೆಲ್ಲಮಂ ಕೂಡಿಕೊಂಡು ಮೇಲೆರ್ದ್ದ ಕಾದುವಾಗಳ್‌ 
ಮಹಾಪದ್ಮನ ಸಾಮಂತ ಮಹಾ ಸಾಮಂತರೊಡ್ಡಣಮನೊಡ್ಡಿರ್ದ್ದರರಂ ಕಾದಲ್‌ ವೇಲಖ್ದೊಡಂ 
ಕಾದಲೊಲ್ಲದ ಕೆಮ್ಮಗಿರ ಮಹಾಪದ್ಮಂ ಬೇದಕ್ಕೆ ಪಡೆ 
ಸಂದುದೆಂಬುದನಜೌದಂಜಿಯಾರುಮಟ್‌ಯದಂತೆ ಓಡಿಪೋದಂ 


ಮತ್ತಿತ್ತ ಸುಬಂಧು ಪಿರಿದು ಬೇಗಂ ಕಾಳಗಮಂ ಕಾದಿ ಸೋಲ್ಲೊಡಾತನಂ ಪಿಡಿದು 
ಕಟ್ಟಿ ಸಂಕಲೆಯನಿಕ್ಕಿ ಸೆಆಕೆಯೊಳ್‌ ಇಟ್ಟಂ ಮತ್ತೆ ಚಾಣಾಕ್ಕಂ ಕಾಳೆಗಮಂ ಗೆಲ್ಲು 
ಪಾಟಲೀಪುತ್ರಮಂ ಪೊಕ್ಕು ಮಹಾಪದ್ಮನರಸಿಯರ್ಕ್ಕ್ಮಳ್ಳಂ ಭಂಡಾರಕ್ಕಂ ಕಾಪನಿಟ್ಟು ಪೊಟಲ 
ಪ್ರಜೆಯಂ ಸಂತೈಸಿ ಮತ್ತಂ ಪ್ರಶಸ್ತ ದಿವಸವಾರ ನಕ್ಷತ್ರ ಮುಹೂರ್ತದೊಳ್‌ ಚಂದ್ರಭುಕ್ತಂಗೆ 
ರಾಜ್ಕಾಭಿಷೇಕಂಗೆಯ್ದು ಪಟ್ಟಗಂಟ್ಟಿ ಮಹಾಪದ್ಮನರಸಿ ಚಂದ್ರಮತಿ _ಮಹಾದೇವಿಯಂ 
ಚಂದ್ರಭುಕ್ತಂಗೆ ಮಹಾದೇವಿ ಮಾಡಿ ಮತ್ತೆ ನಂದನ ಭಂಡಾರದೊಳಂ ತಮ್ಮ ಭಂಡಾರದೊಳಂ 
ದ್ರವ್ಮಮಿಲ್ಲದುದನಜಬ್‌ದು ಪಾಟಲೀಪುತ್ರದ ಪ್ರಜೆಗಳಂ ನಾಡಪ್ರಜೆಗಳಂ ಬಟ್‌ಯಟ್ಟಿ 
ಬರಿಸಿಯವರ್ಗ್ಗಲ್ಲಮುಣಿಸಂ ಮಾಡಿ ಸೊರ್ಕ್ಯಪ್ಪಾಹಾರಮನೂಡಿ ನಿಮ್ಮ ನಿಮ್ಮ ದ್ರವ್ಯದೆಡೆಗಳಂ 
ತೋಟ್‌ಮೆಂದು ಬೆಸಗೊಂಡೊವರ್ಗ್ಗಳ್‌ ಸೊಕ್ಕಿ ಮೆಯ್ಕಟ್‌ಯದನಿಬರುಂ ತಂತಮ್ಮ 
ದ್ರವ್ಯದೆಡೆಗಳಂ ತೋಜ್‌ ಪೇಟ್ದು ಕೊಟ್ಟರ್‌ ಇಂತನೇಕ ಸಹಸ್ರ ಕೋಟಿ ದ್ರವ್ಯಮಂ ಚಾಣಾಕ್ಕಂ 
ಪಡದು ಚಂದ್ರಭುಕ್ತಂಗೆ ತೋಜ್‌ ಪನ್ನೆರಡು ವರ್ಷದಿಂದಂ ನಂದವಂಶಮಂ ನಿರ್ಮ್ಮೂಳಂ 
ಕಿಡಿಸುವೆನೆಂದೆನ್ನ ಪೂಣ್ಣ ಪ್ರತಿಜ್ಞೆಯುಂ ನೆಚೆದತ್ತು ಮತ್ತೆನಗೆ ಜಾದಿನೊಳೂಡಿದವೆರಡು 
ವಸ್ತ್ರಮೂೊಳವು ಪೊನ್ನ ಗುಂಡಿಗೆಯುಮುಂಟು ಮೂಜು ದಂಡಮುಮೊಳವು ಮಗಧ ನಾಡ 
ದ್ರವ್ಯಮೆಲ್ಲಮಂ ತಂದು ಭಂಡಾರಮಂ ತೀವಿದೆಂ ಗುಣ ವಿಶೇಷಮನಖಿವರಸನುಮೆನಗೆ 
ಬಸನಾದಂ ಪೂಡೆ ಪಚೆಯನೆಂದು ಪಜ್‌ಯಂ ಪೊಯ್ಸಿಯೊಸೆದು ರಾಗಿಸಿ ತ್ರಿದಂಡಮನೆತ್ತಿ 
ಸೂರ್ಕ್ಶಿದ ಪ್ರಚೆವೆರಸು ಲಹಟದಿಂದಾಡಿದಂ ಮತ್ತಂ ಶ್ರೀವರ್ಪತದೊಳಿರ್ದ್ವ ತನ್ನ ಪಾರ್ವ್ವಂತಿ 
ಯಶೋವ್ರತಿಗೆ ಬಟೌಯಟ್ಟಿ ಬರಿಸಿಯಾಕೆಯೊಡನೆ ಭೋಗೋಪಭೋಗಗಳನನುಭವಿಸುತ್ತಂ 
ಸಾಮಂತ ಮಹಾ ಸಾಮಂತಕ್ಕ್ಕಳ್ಗೆ ಜೀವಿತಂ ಗೆಯ್ದು ತಳವರರ್ಗಮುಮಂ ಸಂತಯಿಸಿ ಮಗಧ 
ವಿಷಯಮನಾಳುತ್ತುಂ ಇಷ್ಟ ವಿಷಯ ಕಾಮಭೋಗಂಗಳನನುಭವಿಸುತ್ತಂ ಪಲವು ಕಾಲಂ 
ಸಲೆ ಮತ್ತಂ ಚಂದ್ರಮತಿ ಮಹಾದೇವಿಗೆ ಗರ್ಭಮಾಗಿಯೊಂದು ದಿವಸಂ ರಥಮನೇಟಬ್‌ದೊಡಾ 
ರಥದ ಚಕ್ರದ ಪತ್ತುಂ ಕದಿರ್ಗಳ್‌ ನೆಲದೊಳರ್ದದಂ ಚಾಣಾಕ್ಕಂ ಕಂಡೀ ಚಂದ್ರಭುಕ್ತಂ 
ಮೊದಲಾಗಿ ಪೃಥ್ವಿಯನೇಕ ಛತ್ರಚ್ಛಾಯೆಯಿಂ ದಶಮಯೂರಕರ್ಕಳಾಳ್ಸರೆಂದು ಆದೇಶಂ ಗೆಯ್ದಂ 


ಮತ್ತೆ ಕೆಲವು ದಿವಸದಿಂ ಚಂದ್ರಮತಿ ಮಹಾದೇವಿಗೆ ನವಮಾಸಂ ನೆಜ್‌ದೊಡೊಂದು 
ದಿವಸಮರಸಂ ನಂಜಿನೂಳ್‌ ಬೆರಸಿದಾಹಾರಮನುಣ್ಟಾಗಳ್‌ ಪಕ್ಕದಿರ್ದ್ದರಸಿಗೆ 


ಆರಾಧನಾ ಕರ್ಣಾಟಟೀಕಾ / ೧೬೭ 


ಅರಸನೊಡನುಣ್ಣ ಬಯಕೆಯಾದೊಡಂ ಬಾಳಂ ಕಿಟ್ಟು ನಿಮಿರ್ದ್ದು ಪಕ್ಕದಿರ್ದ್ದ ಚಾಣಾಕ್ಕನ 
ದೃಷ್ಟಿಯಂ ಬಂಚಿಸಿ ಪ್ರಚ್ಛನ್ನದಿಂದಂ ತನ್ನ ಕೈಯ ತುತ್ತಂ ವಿಷಮಿಶ್ರಮೆಂದಟ್‌ಯದೆ ಕೊಟ್ಟಂ 
ಅದನಾಕೆ ಬಾಯೊಳಿಟ್ಟಾಗಳೆ ಚಾಣಾಕ್ಕಂ ಕಂಡು ತಲೆಯಂ ಪೋಗಿಟ್‌ದು ಬಸಿಜಂ ಪೋಲು 
ಕೂಸಂ ಪೊಅಮಡಿಸಿಸುವುದಂ ಕಂಡು ಹಾ ಅಯ್ಯೋ ಎನ್ನ ಚಂದ್ರಮತಿ ಮಹಾದೇವಿ ಎನ್ನ 
ನಲ್ಲಳೆಯೆಂದು ಪ್ರಲಾಪಂಗೆಯ್ದು ದುಃಖಾಕ್ರಾಂತನಾಗಿ ತದ್ದಿಯೋಗದಿಂ ಚಂದ್ರಭುಕ್ತಂ ಪ್ರಾಣ 
ಪರಿತ್ಕಾಗಂಗೆಯ್ದು ಮತ್ತಾ ಕೂಸಿನ ತಲೆಯೊಳ್‌ ಇನಿಸಾನುಂ ವಿಷಬಿಂದು ಪನಿತುದಣಔಂದಾತಂಗೆ 
ಬಿಂದುಸಾರನೆಂದು ಪೆಸರನಿಟ್ಟು ಪಟ್ಟಂಗಟ್ಟಿ ಕೂಸಂ ತೋಣೌಯರಸುಗೆಯ್ಯುತ್ತಂ ಕಾಲಂ ಸಲೆ 
ಮತ್ತೆ ಬಿಂದುಸಾರಂ ನವಯವ್ವನನಾದಂದು ಚಾಣಾಕ್ಕಂಗ ಸಂಸಾರ ಶರೀರ 
ಭೋಗಂಗಳೊಳಾದಂ ವೈರಾಗ್ಯಮಾಗಿ ತಪಂ ಬಡುವ ಬಗೆಯಾಗಿ ಸುಬಂಧುವಂ ಸೆಚೆಯಿಂದಂ 
ಬಿಡಿಸಿ ಬರಿಸಿ ಕ್ಷಮೆಗೊಳಿಸಿ ಸನ್ಮಾನ `ದಾನಾದಿಗಳಿಂದಾತನಂ ಪೂಜಿಸಿ ಬಿಂದುಸಾರಂಗೆ 
ಮಂತ್ರಿಮಾಡಿಯರಸನಂ ಬೆಸಗೊಂಡೊಡಬಂಡಿಸಿ ಯೆಲ್ಲರುಮಂ ಕ್ಷಮೆಗೊಳಿಸಿ ಬಾಹ್ಕಾಭ್ಯಂತರ 
ಪರಿಗ್ರಹಂಗಳೆಲ್ಲಮಂ ತೊಟೆದು ಮತಿವರರೆಂಬಾಚಾರ್ಯರ ಪಕ್ಕದೆ ತಪಂ 
ಬಟ್ಟಾಗಮಂಗಳೆಲ್ಲಮಂ ಕಲ್ತಾಚಾರ್ಯರಾಗಿ ಪಲಂಬರುಂ ಶಿಷ್ಕರ್ಕಳ ಮಾಡಿ ಗ್ರಾಮ ನಗರ 
ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಪಲಕಾಲ 
ಮುಗ್ರೋಗ್ರ, ತಪಶ್ಚರಣಂ ಗೆಯ್ದು ಕಾಲಂ ಸಲೆ ಮತ್ತೆ ಪಾಟಲೀಪುತ್ರದ ಸಾರೆ ಸೋಣೆಯೆಂಬ 
ತೊಟೆಯ ತೆಂಕಣ ತಡಿಯ ತುಜುಪಟ್ಟಿಯೊಳ್‌ ವಿಹಾರಿಸುತ್ತಂ ಬಂದಿರ್ದ್ದರಾ ಬರವಂ 
ಸುಬಂಧು ಕಂಡು ಮಹಾಪದ್ಮನ ರಾಜ್ಯಮಂ ಕೊಂಡುದುಮಂ ತನ್ನ ಸಂಕಲೆಯೊಳಿಟ್ಟು 
ಸಚೆಯೊಳ್‌ ಪಲಕಾಲಂ ನಮೆಯಿಸಿದ ಪಗೆಯುಮಂ ನೆನೆದು ಸಂಜೆಯಾದಾಗಳ್‌ ಬಂದಿಸುವ 
ನೆವದಿಂದಂ ಪಿರಿದುಮರ್ಚ್ಚನೆಯಂ ಕೊಂಡು ಪೋಗಿ ಚಾಣಾಕ್ಕ ರಿಷಿಯರ್‌ ಮೊದಲಾಗೊಡೆಯ 
ರಿಷಿಯರ್ಕಟನರ್ಚಿಸಿ ಗುರು ಪರಿವಿಡಿಯಿಂದಂ ಬಂದಿಸಿ ಪಿರಿದುಬೇಗಂ ಚಾಣಾಕ್ಕ 
ರಿಷಿಯರೊಡನೆ ಗೋಷ್ಠಿಯಿರ್ದ್ದು ಪೋಪಾಗಳ್‌ ತನ್ನವರ್ಗ್ಗೆಂದಂ ಮಾಗಿಯಂ ದಿವಸಂ 
ರಿಷಿಯಕ್ಕಳ್‌ ಶೀತದೂಳ್‌ ಸೇದೆಗೆಡುವರದಜ್‌ೌಿಂ ಬಳಸಿಯುಂ ಪಿರಿದುಂ 
ಗೂಬ್ಬರಮನೊಟ್ಟಿಮೆಂದು ಪಕ್ಕದಿದ್ದೊಟ್ಟಿಸಿ ಬಳಸಿಯುಂ ಕಿಚ್ಚಂ ತಗುಳ್ಳವೇಟ್ಲು ಪೊಟಲ್ಲೆ 
ಪೋದಂ ಮತ್ತಂ ಗೊಬ್ಬರದ ಕಿಚ್ಚು ಬಳಸಿಯುಂ ತಮ್ಮಂ ಸುಡೆ ಚಾಣಾಕ್ಕ ರಿಷಿಯರ್‌ 
ಮೊದಲಾಗೊಡೆಯ ರಿಷಿಯರ್ಕೆಳೆಲ್ಲಂ 


ಗಾಹ |! ಛಿಜ್ಜ ಉ ಛಿಜ್ಹ ಉ ಜಾಉ ಖಲ ಜೋಇಯ ಏಹು ಸರೀರು 
ಅಪ್ಪಾ ಭಾವಹಿ ಣಿಮ್ಮಳ ಉ ಜೇಂ ಪಾವಹಿ ಭವತೀರು ॥ 
ಖಮ್ಮಾಮಿ ಸವ್ವಜೀವಾಣಂ ಸವ್ವೇ ಜೀವಾ ಖಮಂತಿ ಮೇ 
ಮೆತ್ತೀ ಮೇ ಸವ್ವಭೂದೇಸು ವೇರಂ ಮಜ್ಜಂಣ ಕೇಣಚಿ ॥ 


ಎಂದಿಂತು ಕ್ಷಮೆಯಂ ಭಾವಿಸಿ ಚತುರ್ವಿಧಮಪ್ಪಾಹಾರ ಶರೀರಮುಮಂ ತೊಡಿೆದಿಂಗಿಣೀ 
ಮರಣದಿಂದಂ ಶುಭಪರಿಣಾಮದೊಳ್‌ ಕೂಡಿ ಮಿಕ್ಕ ರತ್ನತ್ರಯಮನಾರಾಧಿಸಿ ಸನತ್ಕುಮಾರ 


೧೬೮ / ಆರಾಧನಾ ಕರ್ಣಾಟಟೀಕಾ 


ಕಲ್ಪದೊಳು ಸರ್ವಾರ್ಥಮೆಂಬ ವಿಮಾನದೊಳು ಚಾಣಾಕ್ಕ ರಿಷಿಯರ್‌ ಪುಟ್ಟಿದರ್‌ 
ಮತ್ತುಟೌದ ರಿಷಿಯರ್ಕೃಳೆಲ್ಲಂ ಸೌಧರ್ಮಕಲ್ಪಂ ಮೊದಲಾಗೊಡೆಯ ಕಲ್ಪಂಗಳೊಳ್‌ ಪುಟ್ಟಿದರ್‌ 


ಮತ್ತೆ ಪೆಜರುಂ ಸನ್ಯಸನಂಗೆಯ್ದಿರ್ದ ಕ್ಷಪಣಕರುಂ ಚಾಣಾಕ್ಕ ರಿಷಿಯರಂ ಮನದೊಳ್‌ 
ಬಗೆದು ಚತುರ್ವಿಧಮಪ್ಪಪಸರ್ಗಮುಮಂ ಪಸಿವುಂ ನೀರಟ್ಕೆ ಮೊದಲಾಗೊಡೆಯ ಇಪ್ಪತ್ತೆರಡು 
ಪರೀಷಹಂಗಳಂ ವ್ಯಾಧಿಗಳೊಳಪ್ಪ ವೇದನೆಗಳಂ ಸೈರಿಸಿ ಶುಭ ಪರಿಣಾಮದಿಂ ಮಿಕ್ಕ ದರ್ಶನ 
ಜ್ಞಾನ ಚಾರಿತ್ರಂಗಳನಾರಾಧಿಸಿ ಸ್ವರ್ಗಾಪವರ್ಗ ಸುಖಂಗಳನೆಯ್ದುಗೆ 


ಆರಾಧನಾ ಕರ್ಣಾಟಟೀಕಾ / ೧೬೯ 


ಮತ್ತೀ ಕಥೆಯಂ ಭ್ರಾಜಿಷ್ಣ್ಟಾರಾಧನೆಯಭಿಪ್ರಾಯದೊಳ್‌ ಪೇಬ್ದುದು 
೧೯. ವೃಷಭಸೇನರೆಂಬ ರಿಸಿಯರ ಕಥೆ 


ವೃಷಭಸೇನರೆಂಬ ರಿಷಿಯರ ಕಥೆಯಂ ಪೇಟ್‌್‌ಂ 


ಗಾಹೆ | ವಸ ಈ ಏ ಪಳಿದಾಏ ವಿಟ್ಠಾ ಮಚ್ಚೇಣ ಉಸಹಸೇಣಿಹಿ ॥| 
ಆರಾಧಣಂ ಪವಣ್ಣೋ ಸಹ ಪರಿಸಾಏ ಕುಣಾಳಂಹಿ | 


[ವಸ ಈಎ-ಬಸದಿ। ಪಳಿದಾಏಎಉರಿಪೆಪಟ್ಟುದಾದೊಡೆ | ವಿಟ್ಠಾಮಚ್ಛೇಣ ಎ 
ವಿಷ್ಟಮತ್ಸ್ಯನಿಂದಂ। ಉಸಹಸೇಣಹಿ - ವೃಷಭಸೇನರೆಂಬಾಚಾರ್ಯರ್‌ | ಆರಾಧಣಂ -ಮಿಕ್ಕ 
ದರ್ಶನಜ್ಞಾನ ಚಾರಿತ್ರಂಗಳಾರಾಧನೆಯಂ | ಪವಣ್ಣೊ - ಪೂರ್ದಿದೊಂ | ಸಹಪರಿಸಾಏ - 
ತಮ್ಮ ರಿಷಿಸಮುದಾಯಂ ಬೆರಸು । ಕುಣಾಲಂಹ - ಕುಣಾಳಮೆಂಬ ಪೊಳಲೊಳ್‌ |] 


ವ॥ ಅದಂತೆಂದೊಡೆ 


ಈ ಜಂಬೂದ್ವೀಪದ ಭರತಕ್ಷೇತ್ರದೂಳ್‌ ದಕ್ಷಿಣಾಪಥದೊಳ್‌ ಕರಹಟಮಂಬುದು 
ನಾಡು ಅಲ್ಲಿ ಕುಣಾಳಮೆಂಬುದು ಪೊಟಲ್‌ ಅದನಾಳ್ಕೊಂ ಧನದನೆಂಬೊನರಸನಾತನ 
ಮಹಾದೇವಿ ಪದ್ಮಶ್ರೀಯೆಂಬೊಳ್‌ ಮಂತ್ರಿ ವಿಷ್ಟಮತ್ಸನೆಂಬೊಂ ಪಿರಿಯ 
ಪಂಡಿತನಂತವರ್ಗಳಿಷ್ಟ ವಿಷಯ ಕಾಮ ಭೋಗಗಳನನುಭವಿಸುತ್ತಂ ಪಲಕಾಲಂ ಸಲೆ 
ಮತ್ತೊಂದು ದಿವಸಂ ವೃಷಭಸೇನಾಚಾರ್ಯರ್‌ ಪಿರಿದು ರಿಷಿ ಸಮುದಾಯಂ ಬೆರಸು ಗ್ರಾಮ 
ನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾಮುಖಂಗಳಂ ವಿಹಾರಿಸುತ್ತಂ ಆ ಪೊಟಲ್ಲೆ 
ಬಂದೊಂದು ಬಸದಿಯೊಳಿರ್ದ್ದರವರ ಬರವನರಸನುಂ ಪೊಟಲವರುಂ ಕೇಳ್ದು ಪಿರಿದು 
ಪೂಜೆಯಂ ಕೊಂಡು ಪೋಗಿಯರ್ಚಿಸಿ ಪೂಜಿಸಿ ಪೊಡವಡುವುದಂ ವಿಷ್ಟಮತ್ಸೃಂ ಕಂಡು 
ಸೈರಿಸಲಾಜದೆ ವಾತ್ಸರ್ಯದಿಂದಂ ತನ್ನ ಪಾಂಡಿತ್ಯದ ಗರ್ವದಿಂದಂ 
ವೃಷಭಸೇನಾಚಾರ್ಯರೊಡನೆ ಬಾದು ಗೆಯ್ದು ನೆರವಿಯೊಳ್‌ ಸೋಲ್ತು ಸಿಗ್ಗಾಗಿ ಪೋಗಿ 
ನಟ್ಟ ನಡುವಿರುಳ್‌ ಬಂದು ಕಿಚ್ಚಂ ತಗುಳ್ಳಿ ಪೋದಂ ಮತ್ತಂ ವೃಷಭಸೇನಾಚಾರ್ಯರ್‌ 


೧೭೦ 1 ಆರಾಧನಾ ಕರ್ಣಾಟಟೀಕಾ 


ಮೊದಲಾಗೊಡೆಯ ರಿಷಿಯರ್ಕಳುಂ ಕ್ಷಮೆಯಂ ಭಾವಿಸಿ ಚತುರ್ವಿಧಮಪ್ಪಾಹಾರಕ್ಕಂ ಶರೀರಕ್ಕಂ 
ಜಾವಜ್ಜೀವಂ- ನಿವೃತ್ತಿಗೆಯ್ದು ಶುಭ ಪರಿಣಾಮದಿಂದ ಮಿಕ್ಕ ರತ್ನತ್ರಯಂಗಳಂ ಸಾಧಿಸಿ 
ಮುಡಿಪಿಯಲ್ಲಿ ವೃಷಭಸೇನಾಚಾರ್ಯರ್‌ ಪದಿನಾಲ್ಕನೆಯ ಪ್ರಾಣತಮೆಂಬ ಕಲ್ಪದೊಳ್‌ 
ಪುಷ್ಪಕಮೆಂಬ ವಿಮಾನದೊಳ್‌ ಇಪ್ಪತ್ತು ಸಾಗರೋಪಮಾಯುಷ್ಮಮನೊಡೆಯೊಂ ದೇವನಾಗಿ 
ಪುಟ್ಟಿದರ್‌ ಮತ್ತುಆೌದ ರಿಷಿಯರ್ಕ್ಕಳುಂ ತಮ್ಮ ತಪೋನುಷ್ಕಾನಕ್ಕೆ ತಕ್ಕಂತು ಸೌಧರ್ಮ 
ಕಲ್ಪಂ ಮೊದಲಾಗೊಡೆಯ ಸ್ವರ್ಗಂಗಳೊಳ್‌ ಪುಟ್ಟಿದರ್‌ 


ಮತ್ತಂ ಪೆಅರುಂ ಸನ್ಮಸನಂ ಗೆಯ್ದಿರ್ದ ಕ್ಲಪಣಕರುಂ ವೃಷಭಸೇನಾಚಾರ್ಯರ್‌ 
ಮೊದಲಾಗೊಡೆಯ ರಿಷಿಯರ್ಕ್ಶಳಂ ಮನದೆ ಬಗೆದು ಚತುರ್ವಿಧಮಪ್ಪು ಪಸರ್ಗಮುಮಂ 
ಪಸಿವುಂ ನೀರಟಕ್ಕಿ ಮೊದಲಾಗೊಡೆಯ ಪರೀಷಹಂಗಳಂ ವ್ಯಾಧಿಗಳೊಳಪ್ಪ ವೇದನೆಗಳಂ 
ಸೈರಿಸಿ ಕ್ಷಮೆಯಂ ಭಾವಿಸಿ ಶುಭ ಪರಿಣಾಮದಿಂದಂ ಪರಮ ಶುದ್ಧ ಸಹಜ ದರ್ಶನಜ್ಞಾನ 
ಚಾರಿತ್ರಂಗಳಂ ಸಾಧಿಸಿ ಸ್ವರ್ಗಾಪವರ್ಗದ ಸುಖಂಗಳನೆಯ್ದುಗೆ ೯1 


ಜದಿದಾ ಏವಂ ಅಣಗಾರಾ ತವ್ವ ವೇದಣಟ್ಟಾವಿ 

ಏಕಾರಿಯ ಪಡಿಕಮ್ಮಾ ಪಡಿವಣ್ಣೋ ಉತ್ತಮಂ ಆಟ್ಕಂ ॥ 

ಕಿಂಪುಣ ಅಣಯಾರ ಸಹಾಯ ಗೇಣ ಕೀರಂತಂ ಕಹೇ ಪಡಿಕಮ್ಮೇ 

ಸಂಘೇ ಓಲಗ್ಗಂತಂ ಆರಾಧೇದುಂ ಣ ಸಕ್ಕೇಜ್ಜ ॥ 

ಜಿಣವಯಣಮಮಿದ ಭೂದಂ ಮಹುರಂ ಕಣಾಹುದಿಂ ಸುಣಂತೇಣ 

ಸಕ್ಕಾಹು ಸಂಘ ಮಜ್ಜೆ ಸಾಹೇದುಂ ಉತ್ತಮಂ ಅಟ್ಕಂ॥ 

ಈ ಪಟ್ಟ ಪತ್ತೊಂಭತ್ತುಂ ಕಥೆಗಳ್‌ ಶಿವಕೋಟ್ಕಾಚಾರ್ಯರ್‌ ಪೇಟ್ಹ ಎಡ್ಡಾ 
ರಾಧನೆಯ ಕಥೆಗಳ್‌ ॥ 


|| ಶ್ರೀ ವೀತರಾಗ ಶ್ರೀ ಪಂಚಪರಮೇಷ್ಠಿ-ಶ್ರೀಗಣಧರ ಸ್ವಾಮಿಗಳ ಶ್ರೀಪಾದವು 
ಶರಣು! 


ಅನುಬಂಧ 





ಪೂರ್ವ ಸಂಪಾದಿತ ವಡ್ಡಾರಾಧನೆ ಆವೃತ್ತಿ ಗಳ ತೌಲನಿಕ ಪಾಠಸೂಚಿ 


ಹಂಪನಾ ಆವೃತ್ತಿಯ ಪಾಠಗಳು 
೧. ಸುಕುಮಾರ ಸ್ವಾಮಿಯ ಕಥೆ 


ಸುಕುಮಾರ ಸ್ವಾಮಿಯ ಕಥೆಯ ಆರಂಭದಲ್ಲಿ ಡಿ.ಎಲ್‌.ಎನ್‌. 
ಆವೃತ್ತಿಯಲ್ಲಿದ್ದ 


ನಮಃ ಶ್ರೀವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೇ | 
ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಕಾ ದರ್ಪಣಾಯತೇ॥ 


ಎಂಬ ಸಂಸ್ಕೃತ ಶ್ಲೋಕ ಮತ್ತು ಅದರೊಂದಿಗೆ ಬಂದಿರುವ ಪೀಠಿಕೆ ಎಂಬ 


ಎಂಬ ಪು 


ಗದ್ಮಭಾಗವು ಹಂಪನಾ ಆವೃತ್ತಿಯಲ್ಲಿ ಇಲ್ಲ. ಅವರು ನೇರವಾಗಿ 
ಭಲ್ಲುಕ್ಕಿಯೇಣ ಣಿಚ್ಚಂ ಖಜ್ದಂತೋ ಘೋರ ವೇದಣಶ್ಕೋಪಿ! 
ಆರಾಧಣಂ ಪವಣ್ಣೋ ರಾಣೇಣ ಅವಂತಿ ಸುಕುಮಾರೋ॥ 


ಪ್ರಾಕೃತ ಗಾಹೆಯೊಂದಿಗೆ ಸುಕುಮಾರಸ್ವಾಮಿಯ ಕಥೆಯನ್ನು 


ಆರಂಭಿಸಿದ್ದಾರೆ. ಕತೆಗಳ ವಸ್ತು ಮತ್ತು ಉದ್ದೇಶಗಳನ್ನು ಕೃತಿಯ 
ಆರಂಭದಲ್ಲಿ ಸ್ಪಷ್ಟಪಡಿಸುವುದು ಅಗತ್ಮವಾಗಿದ್ದು ಹಂಪನಾ 


ಆವೃತ್ತಿಯಿಂದ ಹೊರಗುಳಿದಿರುವ ಆ ಭಾಗವನ್ನು ಮತ್ತೆ 


ಸೇರಿಸಿಕೊಳ್ಳುವುದು ಯೋಗ್ಯವೆನ್ನಿಸುತ್ತದೆ. 


ಡಿ.ಎಲ್‌.ಎನ್‌. ಆವೃತ್ತಿಯ ಪಾಠಗಳು 
೧. ಸುಕುಮಾರ ಸ್ವಾಮಿಯ ಕಥ 


೧. ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೇ 
ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಕಾ ದರ್ಪಣಾಯತೇ॥ 


ಶ್ರೀ ವೀರ ವರ್ಧಮಾನ ಭಟ್ಟಾರಕರ್ಗೆ ನಮಸ್ಕಾರಂಗೆಯ್ದು ದೇವೋಪಸರ್ಗ 
ಮನುಷ್ಕೋಪಸರ್ಗ ತಿರಿಕೋಪಸರ್ಗಮಚೇತನೋಪಸರ್ಗ 
ಮೆಂದಿಂತು ಚತುರ್ವಿಧಮಪ್ಪ ಪಸರ್ಗಮುಮಂ ಪಸಿವು ನೀರಟ್ಕೆ 
ಮೊದಲಾಗೊಡೆಯ ಇಪ್ಪತ್ತೆರಡು ಪರೀಷಹಂಗಳುಮಂ ಸೈರಿಸಿ 
ಅಯ್ದುಮಿಂದ್ರಿಯಂಗಳಂ ಗೆಲ್ಲು ಬಾಹ್ಯಾಭ್ಯಂತರ ಪರಿಗ್ರಹಂಗಳಂ 
ತೊಟೆದು ದ್ವಾದಶವಿದಧಮಪ್ಸ ತಪದೊಳ್‌ ನೆಗಟ್ಟು 


ಪ್ರಾಯೋಪಗಮನದಿಂ ಸನ್ಮಸನಂಗೆಯ್ದು ಕರ್ಮಕ್ಷೆಯಂಗೆಯ್ದು 


ಮೋಕ್ಷಕ್ಕೆ ವೋದ ಮತ್ತಂ ಸರ್ವಾರ್ಥಸಿದ್ದಿಯೊಳ್‌ ಪುಟ್ಟಿದ 


ಮಹಾಪುರುಷರ್ಕಳ ಕಡಗಳಂ ಪೇಟ್ವಲ್ಲಿ ಮುನ್ನ 


ಸುಕುಮಾರಸ್ವಾಮಿಯ ಕಥೆಯಂ ಪೇಟ್ವಿಂ 


೬2o / ದಓಂಇಇ೧ಂ 


೨. ತಲೆಯಂ ಬಾಗಿ ಮಲುಮಾತುಗುಡದೆ ನೀರುಂ ನೆಲನುಂ 


'ಬರೆಯುತ್ತಮಿರೆ 
೩... ಬಾಯಿಂ 


ಕೇಳ್ಲಿರ್ವರುಮುಬ್ಬೆಗಂಬಟ್ಟು ವೈರಾಗ್ಯರಾಗಿ 


೫.  ಅರಸನುಮಮರ್ಗಳನಟ್ಟಿ (ಮುದ್ರಣದೋಷವಿರಬಹುದು). 
; ಮಂತ್ರಿಯೆಮ್ಮೆಣ್ಣಂ (ಮುದ್ದಣ ದೋಷವಿರಬಹುದು) 
ಇರ್ಕಮಿತ್ರನೆಂಬೊನೆಲ್ಲೋದುಗಳಂ ಬಲ್ಲರವರ್‌ 


uy 


[ 
ತ 


ಆ. ಯೋಗಂಮಾಡುವಂತಿರ 
೯. ನಿರೋಧಿಸಿ 
Xv: 


೧೦. ಕಾಶ್ಮಪಿಯಟ್ಟಿದೊಳೆಂದೊಡೋಲೆಯಂ 
೧೧.  ಸೋಮಶರ್ಮನ 


ಮೊಲ ಪಾ ಯೋಗ್ಯ ಪಾಠ 


( 


CQ 


೧೦. 
೧೧. 


ಮಜುಮಾತುಗುಡದೆ ಕಣ್ಣನೀರಂ ತೀವಿ ನೆಲನಂ ಬರೆಯುತ್ತಮಿರೆ 
ಡಿ.ಎಲ್‌.ಎನ್‌. ಪಾಠ ಹೆಚ್ಚು ಯೋಗ್ಯವಾಗಿದೆ. 'ನೆಲನಂ 
ಬರೆಯುತ್ತಿರೆ' ಎಂಬ ಪ್ರಯೋಗ ಪಂಪಭಾರತ ಮುಂತಾದ 
ಕಾವ್ಯಗಳಲ್ಲಿರುವುದನ್ನು ನೋಡಬಹುದು. 

ಬಾಯಮಂ (ಯೋಗ್ಮಪಾಠ) 

ಕೇಳ್ದಿರ್ವರುಮುಬ್ಬೆಗಂಬಟ್ಟು ವೈರಾಗ್ಯ ಪರಾಯಣರಾಗಿ 
(ಯೋಗ್ಯಪಾಠ) 

ಅರಸನುನವರ್ಗಳನಟ್ಟಿ (ಯೋ. ಪಾ) 

ಮಂತ್ರಿಯೆಮ್ಮಣ್ಣಂ (ಯೋ.ಪಾ) 

ಸೂರ್ಯ್ಮಮಿತ್ರನೆಂಬೊನೆಲ್ಲಾ ಓದುಗಳುಮಂ ಬಲ್ಲೊನಾತಂ 
(ಯೋ.ಪಾ.) ನಾಮಪದ ಏಕವಚನದಲ್ಲಿದ್ದು ಸರ್ವನಾಮ 
ಏಕವಚನದಲ್ಲಿರಬೇಕು. | 

ಯೋಗ್ಯರಂ ಮಾಡುವಂತಿರೆ (ಯೋಗ್ಯ ಪಾಠ) ಅರ್ಥದ ದೃಷ್ಟಿಯಿಂದ 
ನಿರೂಪಿಸಿ (ಯೋ.ಪಾ.) ಅರ್ಥದ ದೃಷ್ಟಿಯಿಂದ ಈ ಪಾಠ ಯೋಗ್ಯ 


ಕಾಶಪಿಯಟ್ಟಿದೋಲೆಯೆಂದೊಡೋಲೆಯಂ (ಯೋ.ಪಾ) 
ಸೋಮಶರ್ಮಂ (ಯೋ.ಪಾ) | 


ಊಣಣ ೨9 ಅಉಮೀ೦೧ / ಹಿಇಲ 


(ಮ 


೧೩. 


೧೪. 
೧೫. 


೧೭. 


ಸೋಮಶರ್ಮನುಮೆಂಬ 


ಮೆಯಿದುನ (ಯೋ.ಪಾ.) ಭಾಷಾಶೈಲಿಯ ದೃಷ್ಟಿಯಿಂದ 
ನೀಮಾರ್ಗಮಾದೊಡಮೇಂ 

ಓದಲಾರ್ಪಡೆ 
ನಿಮ್ಮನೋದಿಸಲಕ್ಕುಮೆಂದೊಡೀರ್ವರುಮೀ ದಯೆಗೆ 
ಪ್ರಸಾದಮೆಂದು 

ಶಾಸ್ತ್ರಂಗಳೆಲ್ಲಮಂ ಕಲ್ಪಿಸಿ 


ತಂದೆಯಲ್ಲಿಯುರ್ಕಿ 


ಯೋಗ್ಯಂ ಮಾಡುವುದು ಕಾರಣಮಾಗಿ 


೨: 


೧೩. 


೧೪. 


೧೫. 


೧೬. 


೧೭. 


೧೮. 


೧೯. 


೨೦. 


ಪಸರಂಗೊಟ್ಟೆನಪ್ಪೊಡೆ (ಯೋ.ಪಾ) 

ಹಂಪನಾ ಆವೃತ್ತಿಯಲ್ಲಿ ಬಹುತೇಕ ಕಡೆಗಳಲ್ಲಿ 'ಅಪ್ಪಡೆ' ಎಂದಿದೆ. 
ಆದರೆ ಪೂರ್ವದ ಹಳಗನ್ನಡ ಭಾಷಾಶೈಲಿಯ ದೃಷ್ಟಿಯಿಂದ 
'ಅಪ್ಟೊಡೆ' ಎಂಬ ಡಿ.ಎಲ್‌.ಎನ್‌. ಪಾಠ ಹೆಚ್ಚು ಯೋಗ್ಯ. ಇಂಥ 
ನಿದರ್ಶನಗಳು ಮುಂದೆ ಕೂಡ ಬರುತ್ತವೆ. 
ಸೋಮಶರ್ಮನೆಂಬೊಂ (ಯೋ.ಪಾ). ಭಾಷಾ ಶೈಲಿಯ 
ದೃಷ್ಟಿಯಿಂದ 

ಮಯ್ದುನ 

ನೀಮಾರ್ಗಾರಾದೋಡಮೇಂ (ಯೋ.ಪಾ) ಅರ್ಥದ ದೃಷ್ಟಿಯಿಂದ 
ಓದಲಾರ್ಪೊಡೆ (ಯೋ.ಪಾ) ಭಾಷಾಶೈಲಿಯ ದೃಷ್ಟಿಯಿಂದ 
ನಿಮ್ಮನೋದಿಸಲಕ್ಕುಮೆಂದೊಡವರ್ಗ್ಗಳುಮಿಂ ದಯೆಗೆಯ್ಕಿಂ 
ಮಹಾಪ್ರಸಾದಮೆಂದು (ಯೋ.ಪಾ) ಅರ್ಥದ ದೃಷ್ಟಿಯಿಂದ 
ಶಾಸ್ತ್ರಂಗಳೆಲ್ಲಮಂ ನೆಜೆಯೆ ಕಲ್ಪಿಸಿ (ಯೋ. ಪಾ).ಅರ್ಥದ 
ದೃಷ್ಟಿಯಿಂದ 

ಮುನ್ನಿನಂತೆ ತಂದೆಯಲ್ಲಿಯುರ್ಕಿ (ಯೋ.ಪಾ).ಸಂದರ್ಭ ಮತ್ತು 
ಅರ್ಥದ ದೃಷ್ಟಿಯಿಂದ 

ಯೋಗ್ಕರಂ ಮಾಡುವ ಕಾರಣಮಾಗಿ (ಯೋ.ಪಾ) ಅರ್ಥದ 
ದೃಷ್ಟಿಯಿಂದ 


87೦ / LONE 


೨೫. 


ನಿಮಗೆ ಪಸರಂಗೊಟ್ಟೆನಿಲ್ಲನದರ್ಕೆ 


ಯೋಗ್ಯಂ 
ಬಗೆದಂದಪ್ಪಡಮೆಮ್ಮ ಮಾವಂ 


* ಪೊಜಮಟ್ಟು, ಪೋದರಂತಿರ್ವರುಂ ಪೋಗಿ 


ಸುಖದೊಳ್‌ ಕಾಲಂ ಸಲೆ 


ತೊಡಲ್ಕೆಂದು 

ಕೆಮ್ಮಗೆ (ಮುದ್ರಣ ದೋಷವಿರಬಹುದು). 
ನೊಟ್ಟಿನನ್ನೆಗಂ (ಮುದ್ರಣ ದೋಷವಿರಬಹುದು). 
ಭಟರಾ 

ಸೂಕ್ಷ್ಮಾಂತಿರತ (ಮುದ್ರಣ ದೋಷವಿರಬಹುದು) ; 


ಆದಮಾನುಂ ಪರ್ಚ್ಚೆಯುಮುಕ್ಕೆವ ತಪದಿದನಂತ ಸುಖಕ್ಕೆ 


(ಯೋ.ಪಾ) 
ಪಡಿಕಮಣಂಗೇಟ್ಲು 
ಪಟ್ಟಣ 


ವಕ್ಕಾಣಿಸುತಿರ್ದಾತನ ಗರ್ವಮಂ ಕಂಡಿದಿರಂ ಬಂದು 


ಕ್ರ 


ಎ೨, 
೨೩. 


೨೪. 


೨೫. 


ನಿಮಗೆ ಪಸರಂಗೊಟ್ಟೆನಿಲ್ಲಿದರ್ಕೆ (ಯೋ.ಪಾ)ಸಂದರ್ಭ ಮತ್ತು 
ಅರ್ಥದ ದೃಷ್ಟಿಯಿಂದ | 

ಯೋಗ್ಕರಂ (ಯೋ.ಪಾ) ಅರ್ಥದ ದೃಷ್ಟಿಯಿಂದ 
ಬಗೆದಂದಪ್ಪೊಡೆಮ್ಮ ಮಾವಂ (ಯೋ.ಪಾ.) ಶೈಲಿಯ 
ದೃಷ್ಟಿಯಿಂದ | 

ಪೊಳಮಟ್ಟು ಪೋದನ್‌ ಅಂತಿರ್ವರುಂ ಪೋಗಿ (ಯೋ.ಪಾ.) 
ಅರ್ಥದ ದೃಷ್ಟಿಯಿಂದ 

ಸುಖಸಂಕಥಾ ವಿನೋದದಿಂ ಕಾಲ ಸಲೆ (ಯೋ.ಪಾ.) ಅರ್ಥದ 
ದೃಷ್ಟಿಯಿಂದ 

ತುಡಲ್ಕೆಂದು (ಯೋ.ಪಾ). ಭಾಷಾ ಶೈಲಿಯ ದೃಷ್ಟಿಯಿಂದ 


" ಕೆಮ್ಮನೆ (ಯೋ.ಪಾ) 


ನೋಟ್ಟನ್ನೆಗಂ (ಯೋ.ಪಾ) 

ಭಟ್ಟಾರಾ (ಯೋ. ಪಾ) 

ಸೂಕ್ಷ್ಮಾಂತರಿತ (ಯೋ. ಪಾ) A 
ಎಮ್ಮಕ್ಕೆವ ತಪದಿಂದಮನಂತ ಸುಖಕ್ಕೆ 


ಪಡಿಕಮಣಂ ಗೆಯ್ದು (ಯೋ.ಪಾ) ಅರ್ಥದ ದೃಷ್ಟಿಯಿಂದ 
ಪತ್ತನ (ಯೋ.ಪಾ) 
ವಕ್ಪಾಣಿಸುತ್ತಿರ್ದ ಮಾನಗರ್ವದಿಂದಿದಿರಂ ಬಂದು (ಯೋ.ಪಾ) 


4 


ಆಣ೨ೀಟ€ ಉಲೀಂಗ / ಇಇಟ 


೩೫. 
೩೬. 
೩೭. 


೩೮. 
೩೯. 
೪೦. 


೪೨. 


೪ರ 
ಅಲ್ಲ 


೪೬. 
೪೭. 
ಅಲ್ರಿ. 
೪೯. 


ಮಿಂದಟ್‌ಯರವರ 
ಭೆಟ್ಟಾರರೆಂಗುಂ 
ಣಿಂದಂತಂ ಪಿ ಥುಣಂತಂ 


ಸಲ್ಲೆಯಿಂದಂ 
ಸೂರೃಮಿತ್ರ ಭಟ್ಟಾರರ್‌ ಸ್ಸಬ್ರಾಹ್ಮಣರ್‌ 
ಮಣೆಯಿಂದೆರ್ದೆದಿರಂ ಪೋಗಿ 


ಅಧಮರಂ ಪೊಲ್ಲಮಾನಸನ (ಮುದ್ರಣ ದೋಷವಿರಬಹುದು). 


ವಿಜಾತಿಗಳ್ಲೆ ಯೋಗ್ಕಮಂ ಗೆಯ್ದಿರೆಂದು 


ಪೋಗಂದೆಟ್ಟಿಟ್ಟಿ 
ವಾಯುಭೂತಿಯುಮತಿ ಮಾನದಿಂದಂ 
ಲಂಕಿಗರ 

ವಾಸುಪೂಜ್ಯ ಭಟ್ಟಾರರು ಸಿದ್ದಿಗೆ ಸಂದ 
ಭಟಾರರೆಂದಡೇನಲಾಭಮಾದುದೇ 
ಜಾತ್ಕಂಧಿ 

ಕೋಷ್ಠಮಾಗಿ 

ರಿಷಿಯರ್‌ ಮುಳಿದು ನುಡಿದ 


೩೫. 
೩೮, 
೩೭. 


೩೮. 
೩೯. 
೪೦. 


೪೧. 
೪೨. 


೪೩, 
ಅಲ್ಲ 
ಅಜ್ಜಿ. 
೪೬. 
೪೭. 
೪೮. 
೪೯. 
೫೦. 


ಮಿಂದಜಖಿಯದವರಿವರ (ಯೋ.ಪಾ) 

ಭಟ್ಟಾರರೆನ್ನುಂ (ಯೋ.ಪಾ) 

ಣಿಂದಂತಂ ಸಿಳಹಂತಂ (ನಾನು ಪ್ರಾಕೃತ ವಿದ್ವಾಂಸನಲ್ಲವಾದ್ದರಿಂದ 
ಇಬ್ಬರ ಪಾಠದ ವೃತ್ಕಾಸಗಳನ್ನು ಮಾತ್ರ ಗುರುತಿಸಿದ್ದೇನೆ). 
ಸಲ್ಲೆಯಿಂದಮಟಲಿಂದಂ (ಯೋ.ಪಾ) 

ಸೂರೃಮಿತ್ರ ಭಟ್ಟಾರರ್‌ ಮುನ್‌ ಬ್ರಾಹ್ಮಣರ್‌ (ಯೋ.ಪಾ) 
ಮಣೆಯಿಂದೆರ್ದ್ದಿದಿರಂ ಪೋಗಿ (ಯೋ.ಪಾ) 'ಎ', 'ಇ' ಗಳಲ್ಲಿ 
'ಇ"'ಹಳೆಯರೂಪ 

ಅಧಮರ ಪೊಲ್ಲಮಾನಸರ (ಯೋ.ಪಾ.) 

ವಿಜಾತಿಗಳ್ಲೆ ಯೋಗೃಮಪ್ಪಯೋಗ್ಯ್ಕಮಂ ಗೆಯ್ದಿರೆಂದು 
(ಯೋ.ಪಾ) 

ಪೋಗೆಂದಟ್ಟಿ (ಯೋ.ಪಾ) 

ವಾಯುಭೂತಿಯುಮತಿ ಮಾನವಗರ್ವದಿಂದಂ (ಯೋ.ಪಾ) 
ಲಂಗಿಗರ (ಯೋ.ಪಾ) 

ವಾಸುಪೂಜ್ಯ ಭಟ್ಟಾರರ ನಿಸಿದ್ದಿಗೆ ಸಂದ (ಯೋ. ಪಾ) 
ಭಟರರೆಂದರ್‌ ಏನಲಾಭಮಾದುದೇ (ಯೋ.ಪಾ) 

ಜಾತ್ಮಂಧೆ (ಯೋ.ಪಾ) 

ಕುಷ್ಕಮಾಗಿ (ಯೋ.ಪಾ) 

ಯಪಿಯರಂ ಏಳಿದು ನುಡಿದ (ಯೋ. ಪಾ) 


ಇ70 / HONE 


೫೮. 


ರಿಷಿಯರಂ ಬಯ್ದು (ಮುದ್ರಣ ದೋಷವಿರಬಹುದು) 


ಮನುಷ್ಯಭವವುಂ ಪಣದು 

ಆಪತ್‌ ಕಿಳ ಜಾಯಂತೇ 

ಖೇಳಾಷ್ಕಶಲೋಮಶ ವಕ್ರವರರ ನಿಬಿಡಾಸ್ತೇ 

ವಾಮನ ಪಾಮನಾಶ್ಚ 

ನವಾ ಭವಂತಿ 

"ವೈರೂಪ್ಕಂ ದುರ್ಭಗತ್ಪಂ ......... ಮಾನುಷ್ಯಜನ್ಮಂ" ಎಂಬ 
ವೃತ್ತದೊಂದಿಗೇ ಸೇರಿಸಿ ಡಿ.ಎಲ್‌.ಎನ್‌. ಅವರು ಕೊಟ್ಟಿರುವ 
'ಆಪತ್‌ ಕಿಳಜಾಯಂತೇ ........ ವರನಿಬಿಡಾಸ್ನೇ" ಎಂಬ 


ಭಾಗವನ್ನು ಹಂಪನಾ ಆರೈ ಎಂದು ಗುರುತಿಸಿ ಎರಡನ್ನು ಬಿಡಿಸಿ 
ಪ್ರತ್ಕೇಕವಾಗಿ ಕೊಟ್ಟಿರುವುದು ಸಮಂಜಸವಾಗಿದೆ. 

ಪೂಜ್ಮಂ (ಅರ್ಥದ ದೃಷ್ಟಿಯಿಂದ ಹಂಪನಾ ಅವರದು 
ಯೋಗ್ಮಪಾಠ) 
ರಾಜರಾಜಾಶ್ರಿಯಂ 

ವಿಪುಳವಂಶೇ ದ್ಕೌ (ಯೋ.ಪಾ. ?) 
ಧರ್ಮಮೆಂಬುದಕ್ಕುಮೆಂದಿಂತಗ್ನಿಭೂತಿ ರಿಷಿಯರ್‌ ತಿಳಿಯೆ 
ಹಂಪನಾ ಅವರಲ್ಲಿ ಒಂದಿಷ್ಟು ಪಾಠ ಭಾಗ ಕೈಬಿಟ್ಟು ಹೋಗಿದೆ. 
ಅದು ಸೇರಬೇಕು. (ಕೊಲ್ಲದುದೆ ಧರ್ಮಮೆಂದಿಂತು ನಂಬಿ 
ವ್ರತಂಗಳಂ ಕೈಕೊಂಡು ನೆಗಟ್ಟುದು) 


೫೧. 
೫.೨. 
೫೩. 
೫೪. 
೫೫. 
೫೬. 
೫೭. 


೫೮. 


ರಿಷಿಯರಂ ಬಯ್ದ (ಯೋ.ಪಾ) 
ಮನುಷ್ಯ ಭವಮಂ ಪೆಜದು (ಯೋ.ಪಾ) 
ಪಾಪಾತ್ಮಿಲ ಜಾಯಂತೇ | 
ಕೃಶ ರೋಮಶ ವಕ್ರೇ ನಿಬಿಡಾಳಿಸ್ತೇ (2) 
ಪಾಮನ ವಾಮನಾಶ್ಚ 

ನರಾ ಭವಂತಿ (ಯೋ.ಪಾ) 


ಪೂಜಾಂ 


ರಾಜರಾಜಶ್ರಿಯಂ (ಯೋ.ಪಾ) 
ವಿಪುಲ ವಂಶೇಷ್ವೇಕೇ 


'ಧರ್ಮಮಂಬುದಕ್ಕುಮೆಂದಗ್ನಿಭೂತಿ ರಿಸಿಯರ್‌ ತಿಳಿಯೆ 


(ಯೋ.ಪಾ). 


ಆಣಣೀಟ€ ಉ೧ಭಯೀ೧ಣ / ಇಇಲ 


ವೈರಾಗ್ಯ ಮಾದಮಾಗಿ 

ತಮ್ಮ ವಾಸಕ್ಕೆ 

ಕೇಳ್ದ ದಚೊಳ್‌ ಮನಮಿಟ್ಟವರ್ಗೆ 

ಇವ್ವರ್ಗ್ಗಂ (ಮುದ್ರಣದೋಷವಿರಬಹುದು) 
ಕಾಂತಿಯನೊಡೆಯಳ್‌ ನೋಡಿದ ಜನಂಗಳ್ಗೆಲ್ಲ ಮಾದಮಾನುಂ 
(ಯೋ.ಪಾ) ಅರ್ಥದ ಸ್ಪಷ್ಟ ತೆಯ ದೃಷ್ಟಿಯಿಂದ 
ಪಂಗುನಾಗಮೊಂದೀ ೩ ಪೆಸರನೊಡೆಯ 


ಬಯ್ದು 

ದಿವಸದಿಂದೊಳಗುಂಬರ ಕೋಷ್ಮಮಾಗಿ 

ಲಂಕರ ಮನೆಯೊಳ್‌ 

ಪೀಪಂದಿಯಾಗಿ 

ದುರ್ವರ್ನ್ನೆ (ಯೋ.ಪಾ) 

ಪುಟ್ಟಿ ನಾಗಶ್ರೀಯೆಂಬೊಳ್‌ (ಮುದ್ರಣದೋಷವಿರಬಹುದು) 
ಬಿಸುಡವೇಟ್ದನಪ್ಪೊಡೆ 

ವೋಗಲೊಡನೆಯ ಕೂಸುಗಳ್‌ 

ಲೋಕದಿಂ ಪೂಜಿಸೆಪಟ್ಟೆಮುಂ ನಮ್ಮಿಂದಗ್ಗಳಂ 


ವೈರಾಗ್ಯಮಾದಮಾನುಂ ಪೆರ್ಚೆ (ಯೋ.ಪಾ.) 
ತಮ್ಮಾವಾಸಕ್ಕೆ (ಯೋ.ಪಾ) 

ಕೇಳ್ಷದಚೊಳ್‌ ಮನಮಿಟ್ಟಿಮವರ್ಗೆ (ಯೋ. ಪಾ) 
ಇರ್ವ್ವರ್ಗ್ಗಂ (ಯೋ.ಪಾ) 

ಕಾಂತಿಯನೊಡೆಯಳ್‌ ಜನಂಗಳ್ಗೆಲ್ಲಮಾದಮಾನುಂ 


ಪಾಂಡುಕನಾಗಮೆಂದೀ ನಾಗರ ಪೆಸರನೊಡೆಯ (ಯೋ.ಪಾ) 
ಬಯ್ದುಮಾ (ಯೋ.ಪಾ.) 

ದಿವಸದಿಂದೊಳಗೌದುಂಬರ ಕುಷ್ಠ ಮಾಗಿ (ಯೋ.ಪಾ) 
ಲಂಗಿಗರ ಮನೆಯೊಳ್‌ (ಯೋ.ಪಾ) 

ಪೇಪಂದಿಯಾಗಿ (ಯೋ.ಪಾ) 

ಪುಟ್ಟಿದ ನಾಗಶ್ರೀಯೆಂಬೊಳ್‌ (ಯೋ.ಪಾ) 
ಬಿಸುಡಲ್ವೇಟ್ಹನಪ್ಪೊಡೆ (ಯೋ.ಪಾ) 

ವೋದೊಡೊನೆಯ ಕೂಸುಗಳ್‌ (ಯೋ.ಪಾ) 

ಲೋಕದಿಂದಂ ಪೂಜಿತರೆಮುಮೆಮ್ಮಿ ೦ದಗ್ಗಳಂ (ಯೋ.ಪಾ) 
'ಪೂಜಿಸೆಪಟ್ಟೆಮುಂ' ಮತ್ತು 'ಪೂಜಿತರೆಮು.' ಈ ಎರಡೂ 
ರೂಪಗಳ ಹ ಒಂದೇ ಆಗಿದೆ. ಆದರೆ ಶಬ್ದಶೈಲಿ ಮತ್ತು 
ಶಬ್ದಜೋಡಣೆಯ ದೃಷ್ಟಿಯಿಂದ ಡಿ.ಎಲ್‌.ಎನ್‌. ಪಾಠ ಹೆಚ್ಚು 
ಯೋಗ್ಯವೆಂದು ಅನ್ನಿಸುತ್ತದೆ. 


37೦ / ೧೦೧೮೧ 


ಲಭ. 


ಬಿಸುಟ್ಟೆನೆನೆಯೆಂದೊಡಂತೆಗೆಯ್ಕೆಂದು 
'ಎನೆ' ಮತ್ತು 'ಎಂದೊಡಂ' ಎಂಬ ಎರಡೂ ರೂಪಗಳ ಅರ್ಥ 


ಒಂದೇ. ಕಾರಣ 'ಎಂದೊಡಂ' ಎಂಬ ಹೆಚ್ಚುವರಿ ಶಬ್ದವನ್ನು ಕೈ 


ಬಿಡಬಹುದು. 


'ಸೋಲಮಂ ಕೂಡಲಾಜದೆ (ಮುದ್ರಣ ದೋಷವಿರಬಹುದು) 
ಅರಸರಾಣೆನೆಯಂ ಮಿಕ್ಕು (ಮುದ್ರಣ ದೋಷವಿರಬಹುದು) 


ಪೋಪನ 

ಮುಂದಡ್ಡಮಾಗಿರ್ದೊನನಪರಾಧಿಯನಕ್ಷ ಧೂರ್ತನಂ ಕೊಂದನ್‌ 
ಮುಂದಡ್ಡಮಾಗಿರ್ದ್ದ ಅನಪರಾಧಿಯಾಗಿರ್ದ ಅಕ್ಷಧೂರ್ತನನ್ನು 
ಕೊಂದನು' ಎಂಬರ್ಥ ಇಲ್ಲಿದೆ. 'ಮುಂದಡ್ಡಮಾಗಿರ್ದ್ವ 
ಅಪರಾಧಿಯಾದ ಅಕ್ಷಧೂರ್ತನನ್ನು ಕೊಂದನು' ಎಂಬ 
ವಿರುದ್ದಾರ್ಥ ಹಂಪನಾ ಪಾಠದಿಂದ ಹೊರಡುತ್ತದೆ. ಬಹುಶಃ 
ಇದು ಮುದ್ರಣದೋಷವಾಗಿರಬಹುದು. | 


PR ೦ (ಇಲ್ಲಿ ಏಕವಚನ ಬೇಕು) 
ad ೦ತಪ್ಪೂಡಮ್ಮೂ ಆನುಂ (ಮುದ್ರಣ , 
ದೋಷವಿರಬಹುದು) 


ಅಮೋಘಜೀವಂಗಳ ಕೊಂದೊಡೆನ್ನುಮನೀತನಂತೆ 


ಜ್ಯ 


೭೮. 
ನ 
೮೦. 
೮೧. 


೮೪, 


ಬಿಸುಟ್ಟೆನೆನೆಯಂತೆಗೈಯೆಂದು (ಯೋ.ಪಾ) 


ಸೋಲಮಂ ಕುಡಲಾಜದೆ (ಯೋ.ಪಾ) ಅರ್ಥದ ದೃಷ್ಟಿಯಿಂದ) 
ಅರಸನಾಣೆಯಂ ಮಿಕ್ಕು (ಯೋ.ಪಾ) 
ಪೋಪನ್‌ (ಯೋ.ಪಾ) 
ಮುಂದಡ್ಡಮಾಗಿರ್ದೊನನನಪರಾಧಿಯನಕ್ಬಧೂರ್ತನಂ 
ಕೊಂದನ್‌ (ಯೋ.ಪಾ) 


ಕೊಲಲ್ವೇಟ್ಹ್ಟನದಜ್‌ಂ (ಯೋ.ಪಾ) ,.. 
ನಾಗಶ್ರೀಯೆಂದಳ್‌ ಅಂತಪ್ಪೊಡಮಾನುಂ (ಯೋ.ಪಾ) 


ಅಮೋಘಂ ಜೀವಂಗಳಂ ಕೊಲಲ್ವೇಟ್ಮುಮಾ ಜೀವಂಗಳಂ 
ಕೊಂದೊಡೆನ್ನುಮನೀತನಂತೆ (ಯೋ.ಪಾ) ಪಠ್ಮದ ಕೆಲ ಭಾಗ 
ಹಂಪನಾ ಅವರಲ್ಲಿಲ್ಲ ಅದು ಸೇರಬೇಕು. 


4 


ಇಆಊಣಣ೨ೀಂಟ9£ ಉದೀ೧ಾ / ೦೧೭ 


ಕೊಂಡುಕೊಳ್ಳೆನೆಂದು ಕಳೆದೊಡಾ 

ಯೌವನಂ ನೆಅದಂದು (ಮುದ್ರಣ ದೋಷವಿರಬಹುದು) 
ಮೆಚ್ಚುಕ್ಕೆಯೆಂದು 

ಮಯ್ದುನನುಂ ಮಣೆದು ನಿದ್ರೆಗೆಯ್ದಿರ್ದಾವಾಸಕ್ಕೆ ಪೋಗಿ 
ನನ್ನಿಗೊಂಡು 

ಪೋಗವೇಟ್ಟೊಡದೆಲ್ಲಮಂ 

ಮದುವಳ್‌(ಯೋ.ಪಾ) 

ಪೊಲ್ಲಮಾನಸಯೆಯೆಂದು (ಮುದ್ರಣದೋಷವಿರಬಹುದು) 
ಎನಗಿಂದೊಂದೆ ಭವಮೆ 

ಕಯ್ಕಿಂದಂ (ಯೋ.ಪಾ) (ಅರ್ಥದ ದೃಷ್ಟಿಯಿಂದ) 
ಬರ್ದಪೈನೇಮೆಣಿಕೊಂಡ ಕಸವರಂ 

ಕಸವರಂ ತವದಿರ್ದ್ದಪುದೆ (ಇಲ್ಲಿ 'ತವನಿಧಿಯಂತೆ' ಎಂಬ ಭಾಗ 
ಬೇಕು) 

ಬ್ರಹ್ಮರಾಕ್ಸಸ 

ವೈಶಾಖ (೦೬N) ಆವೃತ್ತಿಯ ಅಡಿಟಿಪ್ಪಣಿಯಲ್ಲಿ 'ಕಖ' ಪ್ರತಿಗಳಲ್ಲಿ 
'ವೈಸಾ' ಎಂಬ ಪಾಠಾಂತರವಿರುವುದನ್ನು ನೋಡಿದರೆ ಹಂಪನಾ 
ಪಾಠವೇ ಸರಿಯೆಂದು ತೋರುತ್ತದೆ.) 


, ನಿರ್ವಂದದಿಂ 


೮೫. 
೮೬. 
೮೭. 
೮೮. 
೮೯. 
೯೦. 
೯೧. 
೯೨. 
೯೩. 
೯೪. 
೯೫. 
೯೬. 


೯. 
೯೮. 


೯೯. 


ಕೊಂಡು ಕೊಳ್ಳೆನೆಂದು ಪುಸಿದೊಡಾ (ಯೋ.ಪಾ) 
ಯೌವನಂ ನೆಚಿದಂದು (ಯೋ.ಪಾ) 

ಮೆಚ್ಚುಗೆಯ ನೆಂದು (ಯೋ.ಪಾ) 

ಮಯ್ದುನಂ ಪಟ್ಟಿರ್ಪಾಪಣಕ್ಕೆ ಪೋಗಿ (ಯೋ.ಪಾ.) 
ನನ್ನಿಗೊಂಡಯ್‌ (ಯೋ.ಪಾ) 
ಪೋಗಲ್ಲೇಟ್ಲೊಡದೆಲ್ಲಮನಾ (ಯೋ.ಪಾ) 


 ಮದೆವಳ್‌(ಯೋ.ಪಾ) 
'ಪೊಲ್ಲಮಾನಸಿಯೆ ಎಂದು (ಯೋ.ಪಾ) 


ಎನಗೇನೊಂದೆ ಭವಮೆ (ಯೋ.ಪಾ) 

ಕೈಯದಂ 

ಬರ್ದರ್ಪ್ಸೆನೆ ಎಣಿಕೊಂಡ ಕಸವರಂ (ಯೋ.ಪಾ) 
ಕಸವರಂ ತವನಿಧಿಯಂತೆ ತವದಿರ್ದ್ದಪ್ಪುದೆ (ಯೋ.ಪಾ) 


ಬೊಮ್ಮರಾಕ್ಸಸ (ಯೋ.ಪಾ) 
ವೈನಾಕ 


ನಿರ್ಬಂಧದಿಂ (ಯೋ.ಪಾ) 


೦೧6 / ಓಿಂಇಇಂಣ 


೧೦೦. 
೧೦೧. 
೦೨, 


೧೦೩. 
೧೦೪. 
೧೦೫. 
೧೦೬. 
೧೦೭. 
೧೦೮. 
೧೦೯. 
೧೧೦. 


೧೧೪. 
೧೧೫. 
೧೧೬. 


ಪುರುಷರ್ಕ್ಯೃಳುಗಾಗದ ಗರ್ಭಮೆನಗಾದುದೆಂದು 
ಭಕ್ಷ್ಕರೂಪಂಗಳಂ 

ಪೋಪನ್ನೆಗವೆಡೆಯೊಳ್‌ ಬರ್ಪ್ಪ ಕಳ್ಳರಂ ಕಂಡು 
'ಪೊಪನ್ನೆಗಾವೆಡೆಯೊಳ್‌' ಇದ್ದಿರಬಹುದೆ? 

ನಿನ್ನನ್ನನೆ ಪನ್ನೆರಟ್ಟರಿಸಂ ((ಪೋಲ್ಕುಂ' ಎಂಬ ಪದ ಬೇಕು) 
ಪೋದನೆಂದಬೌ್‌ಯೆಮಾತನಂ 


` ನೆನೆದದಟು (ಮುದ್ರಣ ದೋಷವಿರಬಹುದು) 


ತಲೆಯೊಳ್‌ ತಟೌಯಂ (ಮುದ್ರಣ ದೋಷವಿರಬಹುದು) 
ರುಳಂಬ 

ಜಳಂ ಪುಲಿಯ ರುಳಂಬಮುಮಂ ತೊಟ್ಟು 

ನಾಲಗೆಯಂ 

ಪೊಜಗಳಳೆದ ಭತ್ತಮಂ 

ಕಿಉದಪ್ಪಂತಿರೆಯಂತು 


೨. ಪನ್ನೆರಡು ಬರಿಸಿಕ್ಕಾಂ(ಮುದ್ರಣ ದೋಷವಿರಬಹುಮು) 
೩. ಕರ್ವ್ಯೊನ್ನ | 


ಕೊಲದ 


ಪರಿಗ್ರಹಣಮೆಂದೆಂತಯ್ದು 
ನೀನಟ್ಕೌಡದನ್ನೆಗಂ (ಮುದ್ರಣ ದೋಷವಿರಬಹುದು) 


೧೦೦. 
೧೦೧. 
೧೦೨. 


೧೦೩. 
೧೦೪. 
೧೦೫. 
(೦೬, 
೧೦೭. 
೧೦೮. 
೨೦೯. 
೧೧೦. 
೨೧೧. 
೧೧೨. 
೧೧೩. 


೧೧೪. 
೧೧೫. 
೧೧೬. 


ಪುರುಷರ್ಕ್ಯಳ್ಲಾಗದುದೆನಗಾದುದೆಂದು (ಯೋ.ಪಾ) 
ಭಕ್ಮರೂಪಂಗಳುಮಂ (ಯೋ.ಪಾ) 
ಪೋಪಳನ್ನೆಗವೆಡೆಯೊಳೆಣ್ಬರ್‌ ಕಳ್ಳರಂ ಕಂಡು (ಯೋ.ಪಾ) 


ನಿನ್ನನೆ ಪೋಲ್ಕುಂ ಪನ್ನೆರಖ್ಸಿರಿಸಂ (ಯೋ.ಪಾ) 
ಪೋದನೆಂದಬ್‌ಯೆನಾತನಂ (ಯೋ.ಪಾ) 

ನೆನೆದಟ್ಟು (ಯೋ.ಪಾ) 

ತಲೆಯೊಳ್‌ ಕಳಿಯಂ (ಯೋ.ಪಾ) (ಅರ್ಥದ ದೃಷ್ಟಿಯಿಂದ) 
ರುಣಂಬ (ಯೋ.ಪಾ) 

ಪುಲಿಯ ರುಣಂಬಮಂ ತೊಟ್ಟು (ಯೋ.ಪಾ) 

ನಾಲಗೆಯಿಂ (ಯೋ.ಪಾ) (ಅರ್ಥದ ದೃಷ್ಟಿಯಿಂದ) 
ಪೊಜಗಣಳೆದ ಭತ್ತಮಂ (ಯೋ.ಪಾ) 

ಕಿರಿದಪ್ಪಂತಿರೆ ಇಂತು (ಯೋ.ಪಾ) | 

ಪನ್ನರಡು ವರುಷಕ್ಕಾಂ (ಇದು 'ಬರಿಸಕ್ಕಾಂ'ಇದ್ದಿರಬಹುದೆ?) 


ಕರ್ಬ್ಬೊನ್ನ (ಮಬ ಸಾಧ್ಯತೆಯ ಪ್ರಕಾರ ಎರಡೂ ರೂಪಗಳು 


ಸರಿ). 

ಕೊಲ್ಲದ (ಯೋ.ಪಾ) 
ಪರಿಗ್ರಹಮಿಂತಯ್ದು (ಯೋ.ಪಾ) 
ನೀನಚಟ್ಕ್ಮಾಡದನ್ನೆಗಂ (ಯೋ.ಪಾ) 


ಆಊಣಣ೨೨ೀ೬9€ ಬಯೀ೧ಂ೧ / CRO 


(23೨. 
೧೨೩. 
೧೨೪. 


. ತೊವಲಂ ಪಿಡಿದಂಗಡಿಯೊಳಗಣಿಂದಮನ್ಮಾಯಂ ಭೋ 


ಅಬ್ರಹ್ಮಣ್ಮಂ ಭೋ ಎಂದಟುತ್ತುಮಂಗಡಿಯ ಜನಂಗಳ್ಗೆ 


, ಮುನಿಪತಿಯಂ (ಯೋ.ಪಾ) ಘುಚಛಜ ಪ್ರತಿಗಳಲ್ಲಿ 


'ಮುನಿಪತಿಯಂ' ಎಂಬ ಪಾಶವಿರುವುದಾಗಿ ಡಿ.ಎಲ್‌.ಎನ್‌. 
ತಿಳಿಸಿದ್ದಾರೆ 


. ಕುಳ್ಳಿರ್ದ್ದಿದೇನಾ 
. ಭಟಾರರೆಂದರ್‌ ಈ ಕೂಸೆಂಬುದು 


ಬಾಹುಡಂ 

ಎಂದೊಡಾತನಿಲ್ಲೋಸಿದೆನೆನೆ 

ಬ್ರಾಹ್ಮಣ ಸೂತ್ರಂ 

ಮೊದಲಾಗೊಡೆಯವನೋದಿ ಯಗ್ವೇದಮನೋದಿ ಮತ್ತಂ 
ಸ್ವರ್ಣಭೇದದಿಂದ ಮಂತ್ರಸಹಿತಂ ಪದಕ್ರಮ ಭೇದದಿಂದಂ 
ಶತವದಸೂತ್ರಂ ಮೊದಲಾಗೆಲ್ಲಮಂ ಯುಜರ್ವೇದಮನುಚ್ಚರಿಸಿ 
ಯಂತೆ ಸಾಮಾಡ'ರ್ವಣ ವೇದಮುಮಂ ಪದಿನೆಂಟು 
ಪುರಾಣಂಗಳುಂ ಪದಿನೆಂಟು ಧರ್ಮಸಂಹತಿಗಳುಂ ಮೀಮಾಂಸಾ 
ನ್ಮಾಯಶಾಸ್ತ್ರ ಮಿದೆಲ್ಲಮನೋದಿ ವ್ಯಾಕರಣಂ ಪ್ರಮಾಣಂ 
ಮೊದಲಾಗಿ ಮುಂ ಪೇಳ್ದೋದುಗಳೆಲ್ಲಮನೋದಿ ಕ್ರಿಯಾಕಾರಕ 
ಸಂಬಂಧದಿನೆಲ್ಲಮಂ ವಕ್ಸಾಣಿಸಿ ತೋಖಿದೊಡರಸಂ ಮೊದಲಾಗಿ 


೧೭. 


೧೧೮. 


೧೧೯. 
೧೨೦. 
೧೨೧. 
೨೨. 
೧೨೩. 
೧೨೪. 


ತೊವಲಂ ಪಿಡಿದಬ್ರಹ್ಮಣ್ಮಂ ಭೋ ಅಬ್ರಹ್ಮಣ್ಯಂ ಭೋ 
ಎಂದಟುತ್ತಮಂಗಡಿಯ ಜನಂಗಳ್ಗೆ (ಯೋ.ಪಾ) 
ಮುನೀಂದ್ರನಂ (ಇಬ್ಬರಲ್ಲಿ ಯಾವುದೋ ಒಬ್ಬ ಪ್ರತಿಕಾರ 
ಮಾಡಿಕೊಂಡಿರುವ ಮಾರ್ಪಾಟು) 


ಕುಳ್ಳಿರ್ದಿದೇನ್‌ (ಯೋ. ಪಾ) 

ಭಟ್ಟಾರಕರೀ ಕೂಸೆಂಬುದು (ಯೋ.ಪಾ) 

ಬಾಹಟಂ (ಯೋ.ಪಾ) 

ಎಂದೊಡಾತನಿಲ್ಲೋದಿಸಿದೆನೆಂದಂ (ಯೋ.ಪಾ) 

ಬ್ರಾಹ್ಮಣ ಆರಣ ಸೂತ್ರಂ (ಯೋ.ಪಾ) 
ಮೊದಲಾಗೊಡೆಯವನೋದಿ ಯಗ್ಯಜುಸ್ಸಾಮಾಥರ್ವಣ 
ವೇದಂಗಳಂ ಸ್ವರವರ್ಣಭೇದದಿಂದಂ ಮಂತ್ರ ಸಹಿತ ಪಾಳಿ 
ಪದಕ್ರಮ ಜಟೆ ಭೇದದಿಂದಂ ಶತಸೂತ್ರ ಮೊದಲಾಗೆಲ್ಲಮಂ 
ಯಥಾಕ್ರಮದಿಂದುಚ್ಚರಿಸಿ ಪದಿನೆಂಟು ಪುರಾಣಂಗಳುಂ ಪದಿನೆಂಟು 
ದಧೌರ್ಮಸಂಹತಿಗಳುಂ ಮೀಮಾಂಸಾ ನ್ಮಾಯ 
ಸೂತ್ರಮಿವೆಲ್ಲಮನೋದಿ ಕ್ರಿಯಾಕಾರಕ ಸಂಬಂಧದಿಂದೆಲ್ಲಮಂ 
ವಕ್ಪಾಣಿಸಿ ತೋಟ್‌ದೊಡರಸಂ ಮೊದಲಾಗಿ (ಗದ್ಧಬಂಧ ಮತ್ತು 
ಪಠ್ಯಕ್ರಮ ವಿಷಯಗಳ ನಿರೂಪಣೆಯ ಕ್ರಮವನ್ನು ನೋಡಿದರೆ 
ಡಿ.ಎಲ್‌ಎನ್‌. ಪಾಠವೇ ಸರಿಯೆಂದು ತೋರುತ್ತದೆ.) 


"89೦ / HOOKER 


೨೫. 'ಪೀಪಂದಿ 


೧೩೦. 


೧೩೧. 
೧೩೨. 


೧೩೩. 
೧೩೪. 


ವಿಸ್ತರಂ ಪೇಟ್ಟ್ದು 


. ಮಿಥ್ಮಾತ್ವಾ 
, ಆಯುಷ್ಯಮನೊಡೆಯರ್‌ ದೇವರಾಗಿ 
. ಮುನ್ನಿದಾನಂ ಕಾರಣಮಾಗಿ (ಯೋ.ಪಾ) 


ಯಾರುಂ ಕೊಳಲಾಅದಿರ್ದ್ದಡೆ ರತ್ನಕಂಬಳಂಗಳಂ ಕೊಂಡು 


ಯಶೋಭದ್ರೆಗೆ ತೋಜ್‌ದೊಡೆ ಲಕ್ಸದೀನಾರಂಗಳಂ ಕೊಟ್ಟು 


ರತ್ನಕಂಬಂಗಳಂ ಕೊಂಡು ತನ್ನ ಸೊಸೆಯರ್‌ ಮೂವತ್ತಿರ್ವ್ವರ್ಗ್ಗಂ 
ಮೂವತ್ತೆರಡು ತೊಡು ಚಮ್ಮಾವುಗೆಯಂ ಮಾಡಿಸಿ ಕೊಟ್ಟು 
ಸುಖದಿಂದಿರ್ದಳ್‌ ಅದನರಸಂ ಕೇಳ್ದು 


ನೇತ್ರವಟ್ಟೆ ಚೀನ ದುಕೂಲಾದಿ (ಯೋ.ಪಾ) 


ಮಣಿಗಣ ನಿಬದ್ದಮಪ್ಪ (ಯೋ.ಪಾ) 
ಶಿ | 


ಮಹಾ ಪ್ರಾಸಾದಮಂ ಪೊಕ್ಕು (ಯೋ.ಪಾ) 
ಕರಂ ಸಾಧು 


೧೨೫. 
ಖಿ 
ಉಕ 
೧೨೮. 
೧೨೯. 


೧೩೦. 


. ನೇತ್ರವಟ್ಟು ದುಕೂಲ ಚೀನಾದಿ 
. ಮಣಿಭದ್ರಮಪ್ಪ (ಗಣನಿಬದ್ದ' ಎಂಬುದು ಡಿ.ಎಲ್‌.ಎನ್‌ 


ಪೇಪಂದಿ (ಯೋ.ಪಾ) 

ಸವಿಸ್ತರಂ ಪೇಟ್ದು (ಯೋ.ಪಾ) 

ಮಿಥ್ಮಾತ್ವ (ಯೋ.ಪಾ.) 
ಆಯುಷ್ಯಮನೊಡೆಯರಾಗಿ ದೇವರಾಗಿ (ಯೋ.ಪಾ) 
ನ್ನಿದಾನಂ ಕಾರಣಮಾಗಿ 


ಯಾರುಂ ಕೊಳಲಾಜದಿರ್ದೊಡೆ ರತ್ನಕಂಬಂಗಳಂ ಕೊಂಡು 
ಪೋಗಿಯಶೋಭದ್ರೆಗೆ ತೋಟ್‌ದೊಡೆ ಲಕ್ಷದೀನಾಂರಂಗಳಂ 
ಕೊಟ್ಟು ರತ್ನಕಂಬಳಂಗಳ್‌ ಕೊಂಡೋರಂದಟೊಳಂ ನಾಲ್ಕು 
ಖಂಡಮಾಗೆ ಮೂವತ್ತೆರಡು ಖಂಡಂಗಳಂ ಮಾಡಿ 
ಮೂವತ್ತಿರ್ವ್ವರ್‌ ಸೊಸೆವಿರ್ಕ್ಕಳ್ಗೆ ಪಚ್ಚುಗೊಟ್ಟೊಡವರುಂ 
ತಂತಮ್ಮ ಕೆರ್ಪುಗಳೊಳ್‌ ತಗುಳ್ಹಿದರೆಂಬ ಮಾತನರಸಂ ಕೇಳ್ದು 
(ಯೋ.ಪಾ) 


ಕ್ರಿ 


ಆವೃತ್ತಿಯ ಅಡಿಟಿಪ್ಪಣಿಯಲ್ಲಿದೆ) 


. ಪ್ರಾಸಾದಮಂ ಪ್ರೊಕ್ಕು 
. ಕರಂ ಸಾದು (ಯೋ.ಪಾ) 


ಆಣಣ೨ೀ££ ಬಬೀೀಂಣ / ಎ೧೦ 


೧೩೫. 
೧೩೬. 


೧೩೭. 
೧೩೮. 
೧೩೯. 
. ತೆಗೆದಂತಪ್ಪ 
೧೪೧. 


೧೪೨. 
೧೪೩. 


೧೪೪. 


ಪ್ರತ್ಯಕ್ಷ ಕಾಮದೇವನನಪ್ಪಿಕೊಂಡು 
ಕಟಿವಮನಲುಗಿಸುವುದುಮಂ 


ಕಣ್ಣೀರ್ಗಳ್‌ ಬಪ್ಪುದುಮಂ (ಯೋ.ಪಾ) 
ಕೇಳಿಗಳೀತಂಗೆ 
ಛಿದ್ರದ್ವಾರ 


ಕಂಡಾಶ್ನರ್ಕ್ಯಭೂತನಾಗಿ 


ಕೊಟ್ಟಾಗಳವಂ ತೊಟ್ಟುಟ್ಟು (ಯೋ.ಪಾ) 
ಕಟಿಪ್ರದೇಶ ರೋಗಕ್ಕಂ (ಯೋ.ಪಾ) 


ಈ ತಂಗಿವು (ಯೋ. ಪಾ) 


೧೩೫. 
೧೩೬. 


೧೩೭. 
೧೩೮. 
೧೩೯. 
೧೪೦. 
೧೪೧. 


೧೪೨. 
೧೪೩. 


೧೪೪. 


ಪ್ರತ್ಯಕ್ಷ ಕಾಮದೇವನನಪ್ಪಿಕೊಳ್ವಂತಪ್ಪಿಕೊಂಡು (ಯೋ.ಪಾ) 
ಕಟಿವಮನಲುಗಿಸುವುದುಮಂ (ಕಟಿಯನಲುಗಿಸಿವುದುಮಂ 
ಎಂಬುದು ಯೋಗ್ಕ್ಯಪಾಠವಾಗಿರಬಹುದು) 

'ಜಚಛಜ' ಪ್ರತಿಗಳಲ್ಲಿ 'ಯನಲು' ಎಂಬ ಪಾಠವಿದ್ದು 
ಡಿ.ಎಲ್‌.ಎನ್‌. ಅದನ್ನು ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 
ಕಣ್ಣೀರ್ಗಳ್‌ ಸುರಿವುದುಮಂ ' 

ಕಂಡೀಗಳೀತಂಗೆ (ಯೋ.ಪಾ) 

ಛಿದ್ರಕದ್ವಾರ (ಯೋ.ಪಾ) 

ತೆಚಿದಂತಪ್ಪ (ಯೋ.ಪಾ) 

ಕಂಡು ಮಹಾಶ್ನರ್ಮಭೂತನಾಗಿ (ಡಾ' ಎಂಬುದು 'ಖಘಚಛಜ' 
ಪ್ರತಿಗಳಲ್ಲಿದ್ದು ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿದೆ. ಆದರೆ 
'ಮಹಾಶ್ಚರ್ಯಭೂತನಾಗಿ' ಎಂಬ ಪಾಠವು ಇಲ್ಲಿಯ ಸಂದರ್ಭಕ್ಕೆ 
ಹೆಚ್ಚು ಹೊಂದಿಕೆಯಾಗುತ್ತದೆ. 

ಕೊಟ್ಟಾಗವಂ ತೊಟ್ಟುಟ್ಟು 

ಕಟಿಪ್ರದೇಶ ಭಾಗಕ್ಕಂ ((ಶದರೋ' ಎಂಬುದು 'ಘಚಛಜ' 
ಪ್ರತಿಗಳಲ್ಲಿರುವದನ್ನು ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ 
ತಿಳಿಸಿದ್ದಾರೆ. 

ಆತಂಗಿವು 


೬೧೦ / HOUR 


೧೫೧. 


೧೫೨. 
೧೫೩. 
೧೫೪. . 


ಭ್ರಾತರಪ್ಪ (ಮುದ್ರಣದೋಷ 
ಅ ನ 
ಚತುರ್ಮಿಶಿ 
ನಡಪಾಡದೊಳಗಿರ್ದು 


ವಿರಬಹುದು) 
ದು(ಯೋ.ಪಾ) 


ಪಲಕಾಲಂ.ನೆಗಟೌ್‌ಲ್‌ (ಮುದ್ರಣ ದೋಷವಿರಬಹುದು). 


ಮೃತಕ ಸೆಲೆ 
ಬನ್ನಿಂ ಬಾ ಪೋಪಂ 


ಗಳ್‌ (ಯೋ. ಪಾ) 


ಪೂಜಿಸಿದ ದಿವ್ಮ ವಸ್ತುಗಳ್‌ 
ಸಿದ್ದಾಯತನಮಾದುದು (ಮು. ದೋಷವಿರಬಹುದು) 


೧೫೨. 
೧೫೫. 
೧೫೪. 


ಭ್ರಾತರರಪ್ಪ (ಯೋ. ಪಾ) 

ಆಯುಷ್ಯ ಪ್ರಮಾಣಮನಖಾಿದು 

ಚತುರ್ದಶಿ (ಯೋ. ಪಾ) 

ನಡಪಾಡದೊಳಗಣಡಂಗಿರ್ದ್ದು (ಯೋ.ಪಾ) 

ಪಲಕಾಲಂ ನೆಗಟಲ್‌ (ಯೋ. ಪಾ) 

ಮೃತಕ ಸೆಜ್ಜೆ (ಯೋ. ಪಾ) 

ಬನ್ನಿಂ ಪೋಪಂ (ಯೋ.ಪಾ) 'ಖ' ಪ್ರತಿಯಲ್ಲಿ 'ಬನ್ನಿಂ ಬಾ 
ಪೋಪಂ' ಎಂಬ ಪಾಠವಿರುವುದನ್ನು ಡಿ.ಎಲ್‌.ಎನ್‌. 
ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 

ಮೆಲ್ಬಂ (ಯೋ.ಪಾ) 

ಪೂಜಿಸಿದ ವಸ್ತುಗಳ್‌ 

ಸಿದ್ದಾಯತನಮಾದುದು (ಯೋ.ಪಾ) 


ಆಣಣೀಟ€ ಉದೀಂಣ / ಇಣಲ 


೨. ಸುಕೌಶಳ ಸಾ ಶಮಿಯ ಕಥೆ 


ಪೆಣ್ಷುಲಿಯಿಂದಂ ತಿನೆಬಿಟ್ಟೊನಾಗಿಯುಂ 

ಈ ಎರಡೂ ಪಾಠಗಳಿಗಿಂತ ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ 
ಕೊಟ್ಟಿರುವ ತಿನೆಪಡುತಿರ್ದೊನಾಗಿಯುಂ ಎಂಬ ಘಚಛ 
ಪ್ರತಿಗಳಲ್ಲಿರುವ ಪಾಠ ಇಲ್ಲಿ ಹೆಚ್ಚು ಯೋಗ್ಯವೆನಿಸುತ್ತ ದೆ. 
ಇಂದ್ರನೊಳೋರಂತಪ್ಪ 

'ಇಂದ್ರನೊಲೋರಂತಪ್ಪ' ಎಂಬ ಪಾಠ ಇಲ್ಲಿ 
ಹೊಂದಿಕೆಯಾಗುತ್ತದೆ. 

ಗುರುಭತ್ತೋ (ಯೋ. ಪಾ?) 

ಡಿ.ಎಲ್‌.ಎನ್‌. ಆವೃತ್ತಿಯಲ್ಲಿರುವ'ಜೀವವಿದ್ದ' ಎಂಬ ಪಾಠಕ್ಕಿಂತ 
ಹಂಪನಾ ಅವರು ಕೊಟ್ಟಿರುವ 'ಜೀವರೂಪ' ಎಂಬ ಪಾಠವು 
ಹೆಚ್ಚ ಯೋಗ್ಯವೆನಿಸುತ್ತದೆ. 'ಜೀವರೂಪ' ಎಂಬುದು 
ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿದೆ (ಕ.ಖ.ಗ ಪ್ರತಿಗಳಲ್ಲಿದೆ) 
ಪಲವು ಕಾಲಮನುಭವಿಸುತ್ತುಂ (ಯೋ. ಪಾ) 
ಪ್ರಮೋದಕೋದ್ಕಾವವನ (ವ ಇದ್ದುದು 'ನ' ಆಗಬೇಕು). 


(” 


೨. ಸುಕೌಶಳ ಸ್ವಾಮಿಯ ಕಥೆ 


ತಿನೆ ಬ[ರ್ದಿ]ದೊಳನಾಗಿಯುಂ (ಯೋ.ಪಾ) 


ಇಂದ್ರನೊಳೋರಂತಪ್ಪ 


ಗುರುಭಕ್ತೋ 
ಜೀವವಿದ್ದಮಿಂತುಟತಿಶಿಯವೌೈಂದರ ಸ'ನಾಕೆಯ 
ರೂಪಿಂಗಚ್ಚರಿವಟ್ಟು ಪೊಗಟೆ 


ಪಲಕಾಲುವನುಭವಿಸುತ್ತಿರೆ 
ಪ್ರಮದೋದ್ಕಾನವನ (ಯೋ.ಪಾ.) 


ಇಲ / ಓಂಣಇಇಂಣ 


[೨ 


ಲಿ, 


೨. 


ದೀಕ್ಷಾಪ್ರಸಾದಂ ಭಟಾರಾ ಎಂದು ಬೇಡಿ (ಇಲ್ಲಿ 'ಗೆಯ್ಕಿಂ' 
ಎಂಬುದು ಬರಬೇಕು. 

ಗಂಧಾರ ಪಾಂಡ್ಕ (ಯೋ.ಪಾ) 

'ಗಂದಾರ' ಎಂಬ ಪಾಠವು 'ಛ' ಪ್ರತಿಯಲ್ಲಿದ್ದು ಡಿ.ಎಲ್‌.ಎನ್‌. 
ಅದನ್ನು ಅಡಿಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. 


ಪರನಿಯವಿದೆ 


ನೀಡುಂ ಸ್ವೇಚ್ಛೆಯಿಂ ಕ್ರೀಡಿಸುತ್ತುಂ ಮುುಗುತ್ತಂ ಮೂಡುತ್ತಂ 
ತಡಂ ಬಂದು (ಯೋ.ಪಾ) 


ಚಂದನ ಮಲಯಪರ್ವತದ ತುತ್ತ ತುದಿಯಂ ಪರಿದೆಯ್ದಿ ಬಿರ್ದುದಾ 


'ಮಲಯವತಿ ಶತಖಂಡಮಾಗಿ ಸತ್ತತ್ತದಅ ಸತ್ತುದಂ 


ಸ್ಮ 


'ಎಮ್ಮರಸಿ (ಯೋ.ಪಾ?) 


೧೦. 


6 


ಪಿ 


ದೀಕ್ಷಾಪ್ರಸಾದಂ ಗೆಯ್ಕಿಂ ಭಟಾರಂ ಎಂದು ಬೇಡಿ (ಯೋ.ಪಾ) 


ಸುಂದರಪಾಂಡ್ಕ 


ಪರದಿಯವಿಧಿ (ಯೋ. ಪಾ) 

ನೀಡುಂ ಕ್ರೀಡಿಸುತ್ತಂ ತಡಂ ಒಂದು (ಡಿ.ಎಲ್‌.ಎನ್‌. ರಲ್ಲಿ 
ಪಾಠಭಾಗ ಕೈಬಿಟ್ಟು ಹೋಗಿದೆ. 

'*ಮಾಡುತಂ ಮುಳುಗುತ್ತಂ' ಎಂಬ ಪಾಠವು 'ಘಚಛ' 
ಪ್ರತಿಗಳಲ್ಲಿರುವುದನ್ನು ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ 
ಕೊಟ್ಟಿದ್ದಾರೆ. 

ಚಂದನಮಲಯ ಪರ್ವತದ ತುತ್ತ ತುದಿಯಂ ಬೇಗಂ 
ಪರಿದಡರ್ದಂತಲ್ಲಿಂದಂ ತನ್ನನಿಕ್ಕಿ ಮಲಯವತಿ ಶತಖಂಡಮಾಗಿ 
ಬಿಟ್ಲು ಸತ್ತತ್ತದಜ ಸತ್ತುದಂ (ಡಿ.ಎಲ್‌.ಎನ್‌. ಹೆಚ್ಚು 


ಆಜಾ 


' ಯೋಗ್ಯವೆನಿಸುತ್ತದೆ.) 


ಆದಿ 


ಎಮ್ಮ ಸೆಟ್ಟಿತಿ 


೨2೫6೨೮೦೩ ಉದೀ೦ಣ / NRC 


೧೪. 
೧೫. 


೧೬. 
೧೭. 


ಬೆಸಲೆಯಾದರಾರುಮಟ್‌ಯದೆ ನೆಲಮನೆಯೊಳಿರ್ಪ್ರಳೆಂದು 
ಪೇಟ್ಟೊಡಲ್ಲಿಯೋರ್ವ್ವಂ 


ಕೂಸನವಕ್ತನಂ ಬಿಸುಟೆಂತು ತಪಂಬಟ್ಟಂ 
ವಾಹಳಿಯುಮಾನೆಯನೇಖುವ (ಯೋ.ಪಾ) 

ಡಿ.ಎಲ್‌.ಎನ್‌. ಅವರು 'ಘಚಛ' ಪ್ರತಿಗಳಲ್ಲಿ 'ಡಲುಂ ವೈಹಾಳಿ' 
ಎಂಬ ಪಾಠವಿರುವುದಾಗಿ ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 
ಆದಾಗ್ಯೂ ತಾವು 'ತಳಿಯುಮ್‌' ಎಂಬ ಪಾಠವನ್ನು ಬಳಸಿದ್ದಾರೆ. 
ಅರ್ಥಸ್ಪಷ್ಟತೆಯ ದೃಷ್ಟಿಯಿಂದ ಹಂಪನಾ ಆವೃತ್ತಿಯ ಪಾಠವೇ 
ಸರಿಯೆನ್ನಿಸುತ್ತದೆ. (ವಾಹಳಿ - ವೈಹಾಳಿ, ಕುದುರೆ ಸವಾರಿ) 
ಗವಾಕ್ಷಜಾಲಾನ್ಮತೆದಿಂದಂ 

ಅಪೂರ್ವ ರೂಪು ಮುನ್ನೆಂದುಂ ಕಂಡರಿಯೆನೆಂದು 


೧೩. 


೧೪. 
೧೫. 


೧೬. 
೧೭. 


ಬೆಸಲೆಯಾದಳ್‌ ಕಿರುಂಡೆನಗಂ ಪೆತ್ತಳಾರುಮನಟ್‌ಯಲೀಯದೆ 
ನೆಲಮನೆಯೊಳಡಂಗಿರ್ಪೊಳೆಂದು ಪೇಟ್ಮೊಡಾ 
ಮಾತನಲ್ಲಿಯೋರ್ವಂ (ಯೋ.ಪಾ) 'ಕಿರುಂಡೆನಗಂ' ಎಂಬುದರ 
ಅರ್ಥ ಸ್ಪಷ್ಟವಾಗುವುದಿಲ್ಲ. 'ಮಗನಂ ಪೆ' ಎಂಬುದು 'ಛ" 
ಪ್ರತಿಯಲ್ಲಿದ್ದು ಈ ಪಾಠವು 'ತಿರುಂಡಿ ಮಗನಂ ಪೆತ್ತ ಛ್‌' 
ಎಂದಿರಬಹುದೆ ? ಎಂದು ಡಿ.ಎಲ್‌.ಎನ್‌. ತರ್ಕಿಸಿದ್ದಾರೆ. 
ಕೂಸಂ ಸಿಸುವನವ್ಮಕ್ತನಂ ಬಿಸುಟ್ಟೆಂತು ತಪಂಬಟ್ಟೆ (ಯೋ.ಪಾ.) 
ತೇಫಿಯುಮಾನೆಯನೇುವ 


ಗವಾಕ್ಷಜಾಲಾಂತರದೊಳ್‌ (ಯೋ.ಪಾ) 

ಅಪೂರ್ವ ರೂಪರಿನ್ನರನೆಂದುಂ ಕಂಡಲ್‌ಯೆನೆಂದು (ಯೋ.ಪಾ) 
`ರೂಪರಿನ್ನ ನ್ನರನೆಂದುಂ' ಇದ್ದಿರಬಹುದೆ? (ಇನ್ನನ್ನರನ್‌ 
=ಇಂಥವರನ್ನು) 


೨೧೦ / ದಿಂಇಇಣಂಣ 


೧೮. 


೧೯. 
೨೦. : 


೨೧. 


ಹು ಬು 
೨೩. 


ಈತನಂಗಡಿಯಲವಟು ಪೆಜುಕಿ ತಿಂದು 

'ಗದಿಯಲವಟು ಪೆಜುಕಿ ತಿಂ....... ' ಎಂಬುದು 'ಕಖ' 
ಪ್ರತಿಗಳಲ್ಲಿರುವಾಗಿ ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ 
ತಿಳಿಸಿದ್ದಾರೆ. ಈ ಎರಡೂ ಪಾಠಗಳ ಅರ್ಥ ಅಸ್ಪಷ್ಟವಾಗಿದೆ. 
ಕೋವಣ ಕಪ್ಪಡಂ 

ಕೊಳದ ಪುಲ್ಲಂ ತೊಟೆವಂತನಿತುಮಂ 

ಅರ್ಡದ ದೃಷ್ಟಿಯಿಂದ ಈ ಎರಡೂ ರೂಪಗಳು 
ಸಮಾನವೆನಿಸುತ್ತವೆ. ಆದರೆ 'ಘಚಛ' ಪ್ರತಿಗಳಲ್ಲಿ 'ಳೆದ' ಎಂಬ 
ಪಾಠವಿರುವುದನ್ನು ನೋಡಿದರೆ ಇದು 'ಕೊಳೆದ (ಕೊಳೆತ) ಪುಲ್ಲಂ' 
ಯಾಕಾಗಿರಬಾರದು ಎನ್ನಿಸುತ್ತದೆ. (ಕೊಳೆತ ಹುಲ್ಲನ್ನು ಬಿಸಾಡಿದಂತೆ 
ಆತ ಮೂವತ್ತೆರಡು ಕೋಟಿ ಕಸವರವನ್ನು ತೊರೆದನೆಂಬ ಅರ್ಥ 
ಇದರಿಂದ ಪ್ರಾಪ್ತವಾಗುತ್ತದೆ. 

ತಪಂಬಟ್ಟಾತನನೇಳಿಸಿ (ಯೋ. ಪಾ) (ಏಳಿಸಿ ಎಏಡಿಸಿ?) (ಏಡಿಸಿ 


ಕಾಡಿತ್ತು ಶಿವನ ಡಂಗುರ - ಎಂಬ ಪ್ರಯೋಗ) 


ಇನ್ನಾರೋಗಿಸಲ್ಕೇಖಿಮೆಂದು ನುಡಿದೊಡೆ 

ಪನಿಪುಲ್ಲ ಸಂಜೆ 

ಬಾಳೆಂಬುದು ಹುಲ್ಲಿನ ಮೇಲಿನ ಮಂಜುಹನಿಯಿದ್ದ ಹಾಗೆ, 
ಸೂರ್ಕಾಸ್ತವಿದ್ದ ಹಾಗೆ ಎಂಬ ಹೋಲಿಕೆಗಳು ಇಲ್ಲಿವೆ. 
'ಪನಿಪುಲ್ಲಸಂಜೆ' ಎಂಬಲ್ಲಿ ಈ ಅರ್ಥ ಸಿಗುವುದಿಲ್ಲ ಕಾರಣ 
'ಮುಗಿಲ' ಎಂಬುದನ್ನು ಸೇರಿಸೊಳ್ಳಬೇಕು. 


೧೮. 


೧೯. 
೨೦. 


ವಿಧ್‌, 


೨೨. 
೨೩. 


ಈತನಂಗಡಿಯಲವಡಂ ಪೆಜುಕಿ ತಿಂದು 


ಕೋವಣಕ್ಕಪ್ಪೊಡಂ (ಯೋ.ಪಾ) | 
ಕೊಳದ ಪುಲ್ಲದರ್ಕ್ಶಂ ತೊಟಿವಂತನಿತುಮಂ 


ತಪಂಬಟ್ಟಾತನನಿಳಿಸಿ 


ಇನ್ನಾರೋಗಿಸಲ್ವೇಟಖ್ಕಿಂ ಏಲ್‌ (ಯೋ.ಪಾ) 
ಪನಿಪುಲ್ಲ ಮುಗಿಲ ಸಂಜೆ (ಯೋ.ಪಾ) 


ಊಣಣ೨ೀಟ$€ ಆಉದೀಂಧ / ೦೨೦ 


೨೪. 


೨೫. 


ಶುಭಪರಿಣಾಮದೊಳ್‌ ಕೂಡಿ ಮುಡಿಪಿ ಸೌಧರ್ಮಕಲ್ಪದೊಳ್‌ 
ಪುಟ್ಟಿತ್ತು ಸುಕೌಶಲಸ್ವಾಮಿರಿಷಿಯುಂ ತಿರಿಕೋಪಸರ್ಗ್ಗ ಮಂ 
ಸೈರಿಸಿ...... 

ಪುಟ್ಟತ್ತು ಎಂಬುದರ ನಂತರ ಇರಬೇಕಾಗಿದ್ದ ಒಂದಿಷ್ಟು ಪಾಠವು 
(ಡಿ.ಎಲ್‌.ಎನ್‌. ಆವೃತ್ತಿಯಲ್ಲಿದೆ) ಹಂಪನಾ ಆವೃತ್ತಿಯಲ್ಲಿ 
ಕೈಬಿಟ್ಟು ಹೋಗಿರುವಂತಿದೆ. ಬಹುಶಃ ಹಂಪನಾ ಅವರು ಬಳಸಿದ 
ಪ್ರತಿಯ ಪ್ರತಿಕಾರನೇ ಈ ಭಾಗವನ್ನು ಬಿಟ್ಟಿರುವಂತೆ ತೋರುತ್ತದೆ. 
ಈ ಭಾಗವು 'ಕಖಗ' ಪ್ರತಿಗಳಲ್ಲಿ ಇಲ್ಲವೆಂಬುದನ್ನು 
ಡಿ.ಎಲ್‌.ಎನ್‌. ಅವರು ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. ಇದನ್ನು 
ನೋಡಿದರೆ ಹಂಪನಾ ಅವರು ಬಳಸಿದ ಪ್ರತಿಯ ಪ್ರತಿಕಾರನು 
'ಕಖಗ' ಈ ಮೂರರಲ್ಲಿ ಯಾವುದೋ ಒಂದನ್ನು ನೋಡಿ ಪ್ರತಿ 
ಮಾಡಿಕೊಂಡಿರಬಹುದು ಎನ್ನಿಸುತ್ತದೆ. 

ಪದ್ಮಾವತಿ ಕಂತಿಯರ್‌ ಕಂತಿಯರಾಗಿ ತಪಂಬಟ್ಟು ಗ್ರೋಗ್ರ 
ತಪಶ್ಚರಣಂಗೈದು ............. 

ಇಲ್ಲಿ ತಪಂಬಟ್ಟು ಎಂಬುದರ ನಂತರ ಇರಬೇಕಾಗಿದ್ದ ಒಂದಿಷ್ಟು 
ಪಾಠವು ಹಂಪನಾ ಆವೃತ್ತಿಯಲ್ಲಿಲ್ಲ. ಅದು ಡಿ.ಎಲ್‌.ಇನ್‌. 
ಆವೃತ್ತಿಯಲ್ಲಿದೆ. ಆ ಭಾಗವನ್ನಿಲ್ಲಿ ಸೇರಿಸಿಕೊಳ್ಳಬೇಕು. ಈ 
ಭಾಗವು ಕಖಗ ಪ್ರತಿಗಳಲ್ಲಿ ಇಲ್ಲವೆಂಬುದನ್ನು ಡಿ.ಎಲ್‌.ಎನ್‌. 
ಅವರು ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. ಹಂಪನಾ ಅವರು ಬಳಸಿದ 
ಪ್ರತಿಯ ಪ್ರತಿಕಾರನಿಂದಾಗಿ ಈ ಭಾಗ ಕೈತಪ್ಪಿ ಹೋಗಿರಬಹುದು. 


ಬ 


೨೫. 


ಶುಭ ಪರಿಣಾಮದೊಳ್‌ ಕೂಡಿ ಮುಡಿಪಿ ಸೌಧರ್ಮ ಕಲ್ಪದೊಳ್‌ 
ಪುಟ್ಟಿತ್ತು ಸಿದ್ದಾರ್ಥರಿಸಿಯರುಂ ಸಮ್ಮಗ್ಹರ್ಶನ ಜ್ಞಾನಚಾರಿತ್ರಂಗಳಂ 
ಸಾಧಿಸಿ ಕರ್ಮಕ್ಷಯಂಗೈದು ಮೋಕ್ಸಮನೆಯ್ದಿದರ್‌ ಸುಕೌಶಳ 
ಸ್ವಾಮಿಯುಂ ತಿರಿಕೋಪಸರ್ಗಮಂ ಸೈರಿಸಿ......... 


ಪದ್ಮಾವತಿ ಕಂತಿಯರ್‌ ಕಂತಿಯರಾಗಿ ತಪಂಬಟ್ಟು 
ಸಮಾಧಿಮರಣದಿಂದಂ ಮುಡುಪಿ ಸೌಧರ್ಮಂ ಮೊದಲಾಗೊಡೆಯ 
ದೇವಲೋಕದೊಳ್‌ ಪುಟ್ಟಿದರಿತ್ತ ಗಂಧಭಾಜನಮುನಿಯುಂ 
ದ್ವಾದಶಾಂಗಚತುರ್ದಶ ಪೂರ್ವಪ್ಪಾಗಮಮೆಲ್ಲಮಂ ಕಲ್ಲು 
ಪಲಕಾಲಮು k 

ಹ 


೦೨೦ / ಓಂಇಇಣ೧ಣ 


೩. ಗಜಕುಮಾರನ ಕಥ 


ಗಾಹ | ಸಮಂಖೀಳಾ ಭೋ ಇದ 

ಪಿಡಿದುಕೊಂಡು ಒಬರ್ಕೆಮಾತಂಗಾತನ 
ತನ್ನಿಚ್ಚೆಯಿಂದಂಮೆಳೆದುಮೊಟ್ಟಯಿಸೆಯುಂ ಬಾಟುತ್ತಿರೆ'ಯುಯ್ತು' 
ಎಂಬುದು 'ಖಚಛ' ಪ್ರತಿಗಳಲ್ಲಿಲ್ಲದಿರುವುದನ್ನು ಡಿ.ಎಲ್‌.ಎನ್‌. 


: ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 


ಪೇಟ್ವಲ್ಲಿಯಗಮ್ಮಾಗಮ್ಮಗಮನಂ ಗೆಯ್ದೊಡಂ (ಯೋ.ಪಾ) 


ಸಜ್ಜನಂಗಳೊಳ್‌ ಬರ್ದಾತಂಯೆಯ್ದುವ ದುರ್ಗತಿ ಗಳೊಳಪ್ಪ 


ದುಃಖಂಗಳಂ 
ಇಲ್ಲಿ 'ಸಜ್ಜನ'ಎಂಬುದರ ಅರ್ಥ ಸರಿ ಹೊಂದುತ್ತದೆಯೆ? 
ನಾಭಿವರೆಗಂ ಪಂದೊವಲ್ರುಲುಗಿದು 


ಏಕಹಸ್ತಪ್ರಮಾಣನಹಮಿಂದ್ರ ದೇವನಾದೊಂ 
ಈ ಭಾಗದಲ್ಲಿ ಇರಬೇಕಾದ ಪಾಠವು ಇಲ್ಲ. ಅದು ಡಿ.ಎಲ್‌.ಎನ್‌. 


ಲೆವೃತ್ತಿಯಲ್ಲಿದೆ. ಈ ಪಾಠವು'ಕಖಗ ಪ್ರತಿಗಳಲ್ಲಿ ಇಲ್ಲದಿರುವುದನ್ನು 


ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. ಹಂಪನಾ ಅವರು 


ಬಳಸಿದ ಪ್ರತಿಕಾರನು 'ಕಖಗ'ಗಳಲ್ಲಿ ಯಾವುದೋ ಒಂದು ಪ್ರತಿಯನ್ನು 


ಬಳಸಿಕೊಂಡಿರಬಹುದೆಂಬುದಕ್ಕೆ ಇದು ಇನ್ನೊಂದು ಆಧಾರನೆನ್ನಿಸುತ್ತದೆ. 


[೨ 


೩. ಗಜಕುಮಾರನ ಕಥೆ 


ಸಮಂ ಖೀಲಾಭಾ ಇದ 

ಕಡೂರ ಬರ್ಕುಮಾತಂಗೆಯಾತನ ಚ ಪಾ) 
ತನ್ನಿಚ್ಚೆಯಿಂದಂ ಮೊಚೆದು ಮೊಟ್ಟಯಿಸಿಯುಯ್ದು ಬಾಲುತ್ತಿ ರೆ 

(ಯೋ.ಪಾ) 


ಪೇಟ್ವಿಲ್ಲಿಯಗಮ್ಮಾಗನಮಂ ಗೆಯ್ತೊಡಂ 
ಸಜ್ಜನಂಗಳೊಳ್‌ ಬರ್ದೊಡಮೆಯ್ದುವ ದುರ್ಗತಿಗಳೊಳಪ್ಪ 
ದುಃಖಂಗಳಂ 
ಇದು 'ದುಜ್ಜನ' ಎಂದಿರಬಹುದು. (ಅರ್ಥದ ದೃಷ್ಟಿಯಿಂದ) 
ನಾಭಿವರೆಗಂ ವಿದಾರಿಸಿ ಪಂದೊವಲ್‌ ಪೊರೆತಾಪಿನೆಗಂ 
(ಯೋ.ಪಾ) 
ಏಕಹಸ್ತಪ್ರಮಾಣನುಂ ಪುಂಡರೀಕ 
ವರ್ಣಂಗಳನೊಡೆಯೊನಹಮಿಂದ್ರದೇವನಾಗಿ ಪುಟ್ಟಿದೊಂ 

ಹ 


ಅಣಣ ೨9 ಅಉದೀಂಧಿ / 63೦ 


೪, ಸನತ್ಕುಮಾರ ಚಕ್ರವರ್ತಿಯ ಕಥ 


ಪಟ್ಟವಾರ ತುರಂಗಮೆಂಬ ದುಷ್ಟಾಶ್ವಮಂ 

'ವಾರತುರಗ' ಎಂಬ ಪಾಠವು 'ಗ' ಪ್ರತಿಯಲ್ಲಿರುವುದಾಗಿ 
ಅಡಿಟಿಪ್ಪಣಿಯಲ್ಲಿ ತಿಳಿಸಿರುವ ಡಿ.ಎಲ್‌.ಎನ್‌. ಅವರು ಮತ್ತೆ 
'ವಾರಮರಗ' ಎಂಬ ಪಾಠವನ್ನು ಬಳಸಿರುವುದನ್ನು ನೋಡಿದರೆ 
'ಮರಗ' ಎಂಬ ಹೆಸರಿನ ಕುದುರೆ ಎಂಬ ಅರ್ಥ ಬರುತ್ತದೆ. 
ಹಂಪನಾ ಬಳಸಿದ 'ತುರಗ', 'ದುಷ್ಟಾಶ್ಚ' ಎಂಬಲ್ಲಿ ತುರಗ ಅಶ್ವ 
ಎರಡೂ ಒಂದೇ ಅರ್ಥ ಕೊಡುತ್ತವೆ. 
ಲಕ್ಷ್ಮೀಗೃಹಮೆಂಬುದ್ಕಾನವನಮಧ್ಯಸ್ಥಮಪ್ಪ ವಾಹಳಿಗೆಗೆ 
ಕ್ರೀಡಿಸಲ್ವೇಡಿ ಸಲ್ವೊಂ ಆ ದುಷ್ಟಾಶ್ವಮಂ ಕೊಸೆಗೊಳೆ 
ಗಾಳಿಯಿಂದಂ ........... ಮಹಾಟವಿಯಂ ಪೊಕ್ಕೋಡಿತ್ತು ಇತ್ತ 
(ಯೋ. ಪಾ) 

ಹಂಪನಾ ಆವೃತ್ತಿಯಲ್ಲಿರುವ 'ವಾಹಳಿಗೆಗೆ ಕ್ರೀಡಿಸಲ್ವೇಡಿ' ಎಂಬ 
ಭಾಗವು ಡಿ.ಎಲ್‌.ಎನ್‌. ಆವೃತ್ತಿಯಲ್ಲಿ ಬಂದಿಲ್ಲ. ಆ ಪಾಠ 
ಇಲ್ಲಿ ಬೇಕೆನಿಸುತ್ತದೆ. ಗಾಳಿಯಂತೆ ಓಡಿತ್ತು ಎಂಬರ್ಥ ಹಂಪನಾ 
ಆವೃತ್ತಿಯಿಂದ ದೊರೆಯುತ್ತದೆ. ವೇಗದಿಂದ ಅಡವಿಯಲ್ಲಿ 
ಹೊಕ್ಕೊಡೆ ಇತ್ತ ಎಂಬ ಅರ್ಥ ಡಿ.ಎಲ್‌.ಎನ್‌. ಪ್ರತಿಯಿಂದ 
ದೊರೆಯುತ್ತದೆ 'ಇತ್ತ' ಎಂಬ ಹೆಚ್ಚುವರಿ ಪಾಠ ಹಂಪನಾ 
ಆವೃತ್ತಿಯಲ್ಲಿ ಬಂದಿರುವಂತಿದೆ. 


ಪಟ್ಟ 


೪, ಸನತ್ಕುಮಾರ ಚಕ್ರವರ್ತಿಯ ಕಥೆ 


ವಾರಮರಗಮೆಂಬ ದುಷ್ಟಾಶ್ವಮಂ (ಯೋ.ಪಾ) 


ತೆ 


ಲಕ್ಷ್ಮೀಗೃಹಮೆಂಬುದ್ಕಾನವನದ ಮಧ್ಯಸ್ಥಮಪ್ಪ ಸ್ಥಲದೊಳ್‌ 
ಸಲ್ಪನಾ ದುಷ್ಟಾಶ್ವಮಂ ಕೊಸೆಗೊಳೆ ಗಾಳಿಯಿಂದಂ ಬೇಗಮಾಗಿ 
.... ಮಹಾಟವಿಯಂ ಪೊಕ್ಕೊಡಿತ್ತ 


"783೦ / ಓಂಣಇಇಂ 


9೨ 


ನೋಡಿ ನಾಡೆ ಗೆಂಟು ಪೋಗಿ (ಯೋ.ಪಾ) 

ಹಂಪನಾ ಅವರದು ಸರಿಯಾದ ಪಾಠ. 'ಗೆಟ್ಟು' ಎಂಬುದು 'ಗೆಂಟು' 
ಆಗಿದ್ದಿರಬಹುದೇ? ಎಂದು ಡಿ.ಎಲ್‌.ಎನ್‌. ತರ್ಕಿಸಿದ್ದರು. 
ಪೋಪ ದೆಸೆಯರಿಯದೆ (ಯೋ.ಪಾ.) 


"ಪರಿವಾರ ಜನಂಗಳ್‌ (ಯೋ.ಪಾ) 
` 'ಕಖಗ' ಪ್ರತಿಗಳಲ್ಲಿ 'ಪರಿವಾರ' ಎಂಬ ಪಾಠವಿರುವುದಾಗಿ 


ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 
ದಿವೈಸ್ತ್ರೀಜನಂಗಳ್‌ ಅಪಾಹಟದಿಂ ಚಾಮರಮಿಕ್ಕೆ 
ನಿದ್ರಾಸುಖದೋಷಿಯಿರ್ದೊಂ (ಯೋಪಾ) 
ಶಿಳಾತಳದ ಮೇಗೆ ನಿದ್ರೆಗೆಯ್ದನಾಗಳ್‌ 
ತ್ರಸ್ತಾಭೀತನಾಗಿ 

ಮಂತ್ರಿಯ ಪ್ರಯೋಗದಿಂದಂ 

ಕುಸುಮಂ ಬಾಣನ ಬಿಲ್ಲ ಬಲ್ಮೆ (ಮು. ದೋ) 
ತನ್ನಿಂ ತಾನಾಅವನ್ನಂ 

ಪ್ರಸಾದನಾದಿಗಳಂ (ಮುದ್ರಣ ದೋಷವಿರಬಹುದು) 
ಮತ್ತೆಯಾತನುಪದೇಶದಿಂದಂ (ಯೋಪಾ) 
ಕೆಲರಂಜಿ ತ್ರಸ್ತಾಭೀತರಾಗಿ ಓಡಿದರ್ಕೆಲರ್‌ 
ನರಕತಿರಿಕಾದಿಗಳೊಳ್‌ 


ಕಟ ಬಂ "ಬ್ರ ಯೆ 


ನೋಡಿ ನಾಡೆಗೆಟ್ಟು ಪೋಗಿ 


ಪೋದ ದೆಸೆಯನರಿಯದೆ 
ಪರಿಜನಂಗಳ್‌ 


ದಿವ, ಸ್ತ್ರೀ ಜನಂಗಳ್‌ ವಿಲಾಸದಿಂ ಚಾಮರಮಿಕ್ಕೆ (ಯೋ.ಪಾ) 
ನಿದ್ರಾಸುಖಮಂ ಪೆಜದೊನಾ 

ಶಿಳಾತಳದ ಮೇಗೆ ಪಟ್ಟಿರ್ದನಾಗಳ್‌(ಯೋ.ಪಾ) 
ತ್ರಸ್ತಾಭೀತನಾಗಿ (ಯೋ.ಪಾ) 

ಮಂತ್ರ ಪ್ರಯೋಗದಿಂದಂ (ಯೋ.ಪಾ) 

ಕುಸುಮ ಬಾಣನ ಬಿಲ್ಲಲ್ಮೆ (ಯೋ.ಪಾ) 
ತಣ್ಣಿತ್ತಾಗಿಯಾಜುವನ್ನಗಂ (ಯೋ.ಪಾ) 

ಪ್ರಸಾಧನಾದಿಗಳಂ (ಯೋ.ಪಾ) 

ಮತ್ತೆಯಾತನು ಪ್ರದೇಶದಿಂ (ಮುದ್ರಣದೋಷವಿರಬಹುದು) 
ಕೆಲರಂಜಿ ತ್ರಸ್ತಾಭಿಭೂತರಾಗಿಯೋಗಿ ಕೆಲರ್‌ (ಯೋ.ಪಾ) 
ತಿರೃಜ್ನರಕಾದಿಗಳೊಳ್‌ 


ಸ 


ಅಣಣ ೨ ((ಬೀ೧ಣ / ಹಿ೨೦ 


ಸಔ 


೨೦. 


೨೨. 
೨೪. 


೨೪. 


ಎರಡೂ ಪಾಠಗಳು ಒಂದೇ ಅರ್ಡ ಕೊಡುತ್ತವೆ. 
'ನರಕತಿರಿಕಾದಿಗಳೊಳ್‌' ಎಂಬುದು 'ಕಗ' ಪ್ರತಿಗಳಲ್ಲಿರುವುದಾಗಿ 
ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 

ಸೋರಾಮಣಿ ಎಂಬ ನಾಟಕಮಂ 

ವರ್ಧಮಾನಮೆಂಬ ನೋಂಪಿಯಂ 

'ಕಗ' ಪ್ರತಿಗಳಲ್ಲಿ 'ಯಾಯಲ ವರ್ಧಮಾನ' ಎಂಬ 
ಪಾಠವಿರುವುದಾಗಿ ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ 
ತಿಳಿಸಿದ್ದಾರೆ. 

ಭೋಗೋಪಭೋಗಾ$ ಭವದ್‌ (ಯೋ.ಪಾ) 

ಗಾಹೆ || ಸ್ಫುಟಮಾತ್ಮನಸ್ಸಮುದಿತ 

ಗಾಹೆ (ಮಧ್ಮೇ೨ಪ್ಕಂತೇ ಖಳೋಂತಕಃ 

ಗಾಹೆ || ಇತಿ ಚಕ್ರಸ್ಮ ಸಂಬ್ರಾಂತಿ 

ಉಗುಟಿ ಸೀವರಂಗಳ್‌ 

ಮರ್ದು ಬಾಯಟ್ಟೆಪೊ ಡೆಮಗಾಗ (ಮುದ್ರಣ 
ದೋಷವಿರಬಹುದು) 


“ಕುತ್ತಮಂ ಕಿಡಿಸಲಾಮಾಜೆಮಾ 


೧೬. 
೧೭. 


೧೮. 
೧೯. 
೨೦. 
೨೧. 


೨೩. 


ಎ 


ಸೌದಾಮಿನಿ ಎಂಬ ನಾಟಕಮಂ (ಯೋ. ಪಾ) 
ಆಚಾಮ್ಲವರ್ಧಮಾನಮೆಂಬ ನೋಂಪಿಯಂ (ಯೋ.ಪಾ) 


ಭೋಗೋಪಭೋಗಾ ವಪುಃ 
ಸ್ಫುಟಮಾತ್ಮನಸ್ಸಮುದಿತೋ (ಯೋ. ಪಾ) 
ಮಧ್ಯೇಪ್ಕಂತೇ ಖಳಾಂತಕಃ (ಯೋ.ಪಾ) 

ಇತಿ ಚಕ್ರೈಕ ಸಂಭ್ರಾಂತಿ (ಯೋ.ಪಾ) 

ಉಗುಟ ಸೀಕರಂಗಳ್‌ (ಯೋ.ಪಾ) 

ಮರ್ದು ಬಾಟ್ರೈೆಯಪ್ಪೊಡೆಮಗಾಮೆ (ಯೋ.ಪಾ) 


ಕುತ್ತಮಂ ಕಿಡಿಸಲ್ಕಾಮಾಚೆಮಾ(ಯೋ.ಪಾ) 


830೦ / ಓಿಂಇಂಂ 


9೨ 


೫. ಅಣ್ಣಿಕಾಪುತ್ರನ ಕಥ 


ಗಾಹೆ |! ಅಣ್ಣಿಯಾಪುತ್ತೋ (ಯೋ.ಪಾ) 

'ಅಣ್ಣಿಕಾ' ಎಂಬ ಪಾಠವು 'ಸ' ಪ್ರತಿಯಲ್ಲಿರುವುದನ್ನು 
ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 
ಅದೆಂತೆಂದೊಡೆ ಮಗಧೆಯೆಂಬುದು ನಾಡಲ್ಲಿ 


ಪಠ್ಯದ ಈ ಭಾಗ ಹಂಪನಾ ಆವೃತ್ತಿಯಲ್ಲಿ ಕೈಬಿಟ್ಟು ಹೋಗಿದ್ದು 
ಅದನ್ನು ಸೇರಿಸಿಕೊಳ್ಳುವುದು ಸೂಕ್ತ. 


ದಮಸೂರಿಗಳೆಂಬ 

ಇಬ್ಬರೂ ವಿದ್ವಾಂಸರಲ್ಲಿ 'ದಮಸೂರಿಗಳೆಂಬ' ಎಂಬುದು 
ಸಮಾನಪಾಠವಾಗಿದ. 'ಘ' ಪ್ರತಿಯಲ್ಲಿ 'ದಮದರ' ಎಂಬ, 'ಚ' 
ಪ್ರತಿಯಲ್ಲಿ 'ದಮವರ' ಎಂಬ ಮತ್ತು 'ಛ' ಪ್ರತಿಯಲ್ಲಿ 'ಯಮಧರ' 
ಎಂಬ ಪಾಠವಿರುವುದಾಗಿ ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ 


ತಿಳಿಸಿದ್ದಾರೆ. ಇದನ್ನು ನೋಡಿದರೆ 'ಯಮಧರಸೂರಿ' ಎಂಬುದು ' 


ಮೂಲಪಾಠವಾಗಿದ್ದಿತೆಂದು ತರ್ಕ ಮಾಡಬಹುದಾಗಿದೆ. 


ಬುದ್ಧಿನೊಡೆಯೊಂ (ಇದು ಮುದ್ರಣ ದೋಷವಾಗಿರಬಹುದು) 


$೪೨ 


py 


NS 


೫. ಅಣ್ಣಿಕಾಪುತ್ರನ ಕಥ 
ಣಿ 
[ಏಣಿಯಾ]। ಪುತ್ತೋ 
ಅದೆಂತೆಂದೊಡೆ ಈ ಜಂಬೂದ್ವೀಪದ ಭರತಕ್ಷೇತ್ರದೊಳ್‌ 
ಮಗಧೆಯೆಂಬುದು ನಾಡಲ್ಲಿ 


ದಮಸೂರಿಗಳೆಂಬ 


ಬುದ್ದಿಯನೊಡೆಯೊಂ (ಯೋ.ಪಾ.) 


ಇ2ಣಣ೨೬೫9€ ಉಯೀ೧ಣ೧ / ಇ೨೦ 


೬. ಭದ್ರಬಾಹು ಭಟಾರರ ಕಥೆ 


ಗಾಹೆ ॥ತಿಗಿಂಚ್ಛಾಐಪಿ ಪಡಿವಣ್ಣೋ 
ಪುಂಡ್ರವರ್ಧಮೆಂಬುದು (ಇದು ಮುದ್ರಣ 
ದೋಷವಾಗಿರಬಹುದು) 

* 'ಪೊಟಲೊಳ್‌ ನೆಗಟ್ಸಿ ನೆಗಟ್ಟ ಪಂಡಿತರ್ಕಳೊಡನೆ 
ಬಾದಂಗೆಯ್ದವರಂ ಗೆಲ್ಲು ದಶದೆಸೆಗಳೊಳೆಲ್ಲಂ ನಿನ್ನ ಪಾಂಡಿತ್ಯದ 
ಯಶಂ ಪರಪಿ ನಿನ್ನನಾಮೊಡಗೊಂಡು ಬಂದುದಕ್ಕೆ' ಎಂಬ ಭಾಗದ 
ನಂತರ ತಾಯಂದೆಯುಮಂ ಕಂಡು' 'ಪೊಟಲೊಳ್‌ ನೆಗಲ್ಹ 
ಪಂಡಿತರ್ಕ್ಕಳೊಡನೆ ಬಾದಂಗೆಯ್ದು ಗೆಲ್ಲು ದಶ ದಿಶೆಗಳೆಲ್ಲಂ 
ತನ್ನ ಪಾಂಡಿತ್ಯದ ಯಶಮಂ ಪರಪಿ' ಎಂಬ ಪಾಠವು 
ಪುನರಾವರ್ತನೆಗೊಂಡಿದೆ ಅದನ್ನು ಕೈಬಿಡಬೇಕು. 
ತಾಯ್ತಂದೆಗಂ ಸಂತೋಷಂ ಮಾಡಿ ಅವರನೊಡಂಬಡಿಸಿ 
(ಯೋ.ಪಾ.) 


೨ ಭಿ 


೬. ಭದ್ರಬಾಹು ಭಟಾರರ ಕಥೆ 
ಗಾಹೆ ॥ ತಿಗಿಂಚ್ಛಾಐ ಪಡಿವಣ್ಣೋ 


ಪುಂಡ್ರವರ್ಧನಮೆಂಬುದು (ಯೋ.ಪಾ) 


ಆ ೧ ೧ ಯ ಜಾ ೧ ಛಾ ಬ ಜಾ ಬಾ ಊ ಜಾ ಜಾ 


ತಾಯ್ತಂದೆಗಂ ಸಂತೋಷಂ ಮಾಡಿಯವರುಂ ಬಿಡಿಸಿಯೊಡಂಬಡಿಸಿ 


730೦ / ದಓಿಂಣಇಇಣ೧ಣ 


{> 


ಶ್ಲೋಕ ॥ ಸಾಳಿಕೂರಂ ಚ ಮಸಿಂ ಘೃತಂ 

'ಕಟಮೆಯ ಕೂಳಂ' ಎಂಬುದು ಮೂಲಪಾಠವಾಗಿದ್ದಿರಬಹುದು. 

'ಶಾಲಿ', 'ಸಾಳಿ' ಎಂಬುದು ಕಟವೆಯ 

ಸಂವಾದಿರೂಪಗಳಾಗಿರಬಹುದು. 'ಸಾಳಿ' ಎಂಬುದು ಭತ್ತದ 

ಒಂದು ತಳಿಯಾಗಿದೆ. 'ಮತಿಂ' ಎಂಬುದು ತಪ್ಪಾಗಿ 'ಮಸಿಂ' 

ಎಂದಾಗಿರಬಹುದು. ಶ್ರೇಷ್ಠವಾದ ಅಕ್ಕಿಯ ಅನ್ನ, ತೊವೈ ಮತ್ತು 
ತುಪ್ಪವನ್ನು ಉಣಲಿಕ್ಕಿ ಕುಮಾರನನ್ನು ಬುದ್ದಿವಂತನನ್ನಾಗಿ ಮಾಡಿರಿ 


ಎಂಬುದು ಇಲ್ಲಿಯ ಅರ್ಥ. 'ಅಧ್ಯಾಪಯೇತ್‌' ಎಂಬುದನ್ನು 
ವಾಚಕನು 'ಅಂಧಾಪಯೇತ್‌' ಎಂದು ತಪ್ಪಾಗಿ ವಾಚಿಸಿದುದನ್ನು 


ಇಲ್ಲಿ ಹೇಳಲಾಗಿದೆ. ರಾಜನ ಓಲೆಯ ಮೂಲಪಾಠವನ್ನು ಕವಿ 
ಇಲ್ಲಿ ಕೊಟ್ಟಿಲ್ಲ. 
ಕೆಲದೂರುಗಳಂ ನಾಲ್ವೆಡೆಯುಮಂ 


RAS (ಯೋ.ಪಾ.) 


ಚ ಛ' ಪ್ರತಿಗಳಲ್ಲಿ 'ಗಲಿಗಳ' ಎಂಬ ಪಾಠವಿದೆಯೆಂದು ಡಿ. 
Mi ಏನ್‌. ತಿಳಿಸಿದ್ದಾರೆ. 
ಮ್ಮೊಳ್‌ ಪೊಜಸಾರ್ದು ಪೆಜಪಿಂಗಿ ಪೋಪುದುಮಂ 


ತ್ನ 


GL 


58 


( 


ಶಾಲಿಂ ಕೂರಂ ಚ ಮತಿಂ ಘೃತಂ 


s 


ಕೆಲದೂರ್ಗಳುಮಂ ನಾಲ್ಲಳ 
ಕಡುಗಡ್ಕಿಯವಪ್ಪ 


೦ (ಯೋ.ಪಾ.) 


C 


ತಮ್ಮೊಳ್‌ ಪೋರಲ್‌ ಸಾರ್ದು ಪೆಜಪಿಂಗಿ ಪೋದುದುಮಂ 
(ಯೋ.ಪಾ.) 


ಆಣಣ೨ೀಟಂ ೧ಬೀ೧ಣ / ೧3 


೧೨. 


ಬೇಜೆಯೋದುಗಳ್‌ ಪಲವಕ್ಕುಂ (ಯೋ.ಪಾ.) 

ಸದ್ದರ್ಮದ ಕ್ಷೇತ್ರದಲ್ಲಿ ಬೇರೆ ಓದುಗಳು (ಬೇರೆ ಶಾಸ್ತ್ರಗಳು?) 
ಹುಟ್ಟಿಕೊಳ್ಳುತ್ತವೆಯೆಂಬ ಅರ್ಥ ಹಂಪನಾ ಆವೃತ್ತಿಯಲ್ಲಿ 
ಹೊರಡುತ್ತದೆ. ಈ ಮೊದಲಿನ ಸದ್ದರ್ಮದ ಬೆಳೆಯ ನಡುವೆ 
ಹುಲ್ಲುಗಳು (ಕೀಳುಜಾತಿಗಳು) ಬೆಳೆಯುತ್ತವೆ ಎಂಬ ಅರ್ಥ 
ಡಿ.ಎಲ್‌.ಎನ್‌. ಪಾಠದಿಂದ ಹೊರಡುತ್ತದೆ. ಇಲ್ಲಿ ಹಂಪನಾ 
ಪಾಠವೇ ಹೆಚ್ಚು ಸೂಕ್ತವೆನಿಸುತ್ತದೆ. ಆದರೆ ಘಚಛ 
ಪ್ರತಿಗಳಲ್ಲಿರುವ 'ಮಾರ್ಗಂ' ಎಂಬ ಪಾಠ ಇಲ್ಲಿ ಇದ್ದಿರಬಹುದೆ? 
ಕುಂದಿಯುಪದೇಶತನು ಮಾತ್ರಮೆ ನಿಲ್ಕುಂ 

ಎರಡೂ ಕಡೆ 'ತನುಮಾತ್ರಮೆ' ಎಂಬ ಪಾಠವಿದೆಯಾದರೂ, 
'ಘಚಛ ಪ್ರತಿಗಳಲ್ಲಿದೆಯೆಂದು ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ 
ತಿಳಿಸಿರುವ 'ತನ್ಮಾತ್ರಮೆಯಿಂ' ಎಂಬ ಪಾಠ ಇಲ್ಲಿ 
ಹೊಂದಿಕೆಯಾಗುತ್ತದೆಯೆಂಬುದು ನಮ್ಮ ಅಭಿಪ್ರಾಯ. ಕೇವಲ 
ಅಲ್ಪ ಪ್ರಮಾಣದ ಧರ್ಮ ಮಾತ್ರ ಉಳಿಯುತ್ತದೆಯೆಂಬ ಭಾವ 
ಇಲ್ಲಿರುವಂತೆ ತೋರುತ್ತದೆ. 

ನಟ್ಟನಡುವಾದಮೊಣಗಿದ ನೀರನೊಡೆಯ ಕೆಚೆಯಂ ಕಂಡುದಲಟ್‌ಂ 
ಮಧ್ಯದೇಶದೊಳಿನ್ನ ನೆಗಟ್ಟೆಯಾಗದು 


ಈ ಎರಡರ ಅರ್ಥ ಅಸ್ಪಷ್ಟವಾಗಿದೆ. 'ಮಧ್ಯದೇಶದ ಒಳ್ಳು ಇನ್ನು 


ನೆಗಟ್ಟೆಯಾಗದು' ಎಂದಿದ್ದಿರಬಹುದೆ? 


೯. 


೧೦. 


೧೧. 
೧೨. 


ಬೆಳೆಯೊಳ್‌ ಪುಲ್ಲಳ್‌ ಪಲವಕ್ಕುಂ 


ಕುಂದಿಯುಪದೇಶ ತನುಮಾತ್ರಮೆ ನಿಲ್ಕುಂ 


ನೀರಿಲ್ಲದೆ'ಕೆರೆಯ ನಡುವಂ ಕಂಡುದಜ್‌ಂ (ಯೋ.ಪಾ) 
ಮಧ್ಯದೇಶದೊಳ್‌ ಪಿನ್ನ ನೆಗಟ್ಟೆಯಾಗದು 


೨೨೦ / ದಓಿಂಇಂಂ 


) 


೧೮, 


ಸಮುದ್ರವೇಳೆ ತನ್ನ ಮರ್ಕಾದೆಯಂ ಮಿಕ್ಕು ಪರಿದುದಂ 
'ಕಗ'ಪ್ರತಿಗಳಲ್ಲಿರುವ ಪಾಠವೇ ಹಂಪನಾ ಆವೃತ್ತಿಯಲ್ಲಿದೆ. 
ಸತ್ಯಮುಂ ಬಲಮುಂ 

ಅನೃತಂಗತಾಃ ಕತದನೇ ಲೋಭಂಗತಾಃ ಸ್ವಾರ್ಥಿವಾಃ 


' ಪುತ್ರಸ್ಕಾಪಿನ ವಿಶ್ವಸಂತಿಪಿತರಃ ಕಷ್ಟಂ ಯುಗಂ ವರ್ತತೇ ॥ 


ಇಕ್ಲಿ ಒಂದಿರುವ ಎರಡೂ ಶ್ಲೋಕಗಳು ಬೇರೆ ಬೇರೆಯೆಂದು 


ತೋರುತ್ತದೆ. 


ನಿರ್ವೀರ್ಯಾ ಪೃಥಿವೀ ನಿರೌಷಧಿರಸಾ ನೀಚಾ ಮಹತ್ತ್ವಂ.ಗತಾಃ 


ರಾಜಾನೋರ್ಥಪರಾ ನಧರ್ಮನಿರತಾ ವಿಪಾ ವಿಕರ್ಮಸ್ಲಿತಾಃ॥ 
ಗ ೪ ರು 


ಈ ಶ್ಲೋಕವು ಡಿ.ಎಲ್‌.ಎನ್‌. ಅವರಲ್ಲಿ ಈ ಭಾಗದಲ್ಲಿನ 


ಮೂರನೆಯ ಶ್ಲೋಕವಾಗಿ ಬಂದಿದೆ. ಹಂಪನಾ ಅವರಲ್ಲಿ. 


ಎರಡನೆಯ ಶ್ಲೋಕವಾಗಿ ಬಂದಿದೆ. 


ಭಾರ್ಯಾಭರ್ತರಿ ..... ಎಂಬ ಶ್ಲೋಕವು ಡಿ.ಎಲ್‌.ಎನ್‌, . 
{ ಬಿ (a) 


ಅವರಲ್ಲಿ ಈ ಭಾಗದಲ್ಲಿನ ಮೂರನೆಯ ವೃತ್ತದ 
ಉತ್ತರಾರ್ಧವಾಗಿ ಬಂದಿದೆ. 
ಈ ಶ್ಲೋಕ ಹಂಪನಾ ಆವೃತ್ತಿಯಲ್ಲಿ ಇಲ್ಲ. ಇದು ಸೇರಬೇಕು. 


೧೩. 


೧೪. 
೧೫. 


೧೭. 


೧೮. 


ಸಮುದ್ರಂ ಮೇಚೆದಪ್ಪುವುದಂ (ಯೋ.ಪಾ) 


ಸತ್ಕಮುಂ ಮನೋಬಲಮುಂ (ಯೋ.ಪಾ) 
ಅನೃತವಚನೇ ನಿತ್ಕಭ್ಕಾಸಃ ಖಲೇಷು ವಿದಗ್ನತಾ 
ಗುಣವತಿ ಜನೇ ವೈರಾಬುದ್ದಿಃ ಖಲೇಷ್ವತಿಗೌರವಂ | 


ನಿರ್ವೀರ್ಯಾ ಪೃಥಿವೀಗತೌಷಧಿರಸಾ ನೀಚಾ ಮಹತ್ವಂ ಗತಾ! 
ರಾಜಾನೋರ್ಥಂಪರಾಃ ಕುಧರ್ಮನಿರತಾ ವಿಪ್ರಾ ವಿಕರ್ಮಸ್ಥಿತಾಃ॥ 


ಯತಿಶು ನಿಯತಂ ವಾಕ್ಚಾರುಷ್ಕಂ ವಿಪತ್ತಿಷು ಚ ಕ್ರಿಯಾ 
ಕಲಿಯುಗ ಮಹಾರಾಜಸ್ಕೇತಾನಿ ರಾಜವಿಭೂತಯಃ॥ 


ಆಣಣ೨ಊ9 ಬೀ೧೧ / ೦೦6 


ಕ್‌ 
uJ 
೯ 


೨೦. 


lb ಗ್ರ 
P 1 


lo 


ಚ 


ಈ ಶ್ಲೋಕ ಹಂಪನಾ ಆವೃತ್ತಿಯಲ್ಲಿ ಇಲ್ಲ. ಇದು ಸೇರಬೇಕು. 


ಈ ಶ್ಲೋಕ ಹಂಪನಾ ಆವೃತ್ತಿಯಲ್ಲಿ ಇಲ್ಲ. ಇದು ಸೇರಬೇಕು. 


ಅಬ್ಬಾ ನೀಮುಮೊರ್ವ್ವರೆಯಾಮುಮೊರ್ವರ 
ಪೆಜರಾರಾನುಮಿಲ್ಲಿಂತು (ಯೋ.ಪಾ) 

'ನೀಮುಮೊರ್ವ್ವರೆ ಆಮುಮೊರ್ವರೆ' ಎಂಬ ಪಾಠವು 'ಗಘ,ಚ,ಛ 
ಪ್ರತಿಗಳಲ್ಲಿದ್ದು ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. 


ಮಾನಸರ ಬರವುಂ ಪೋಗುವಂತೆ ಕಂಡು 
ಪೋಟಲಂ ಕಂಡಮಿಲ್ಲೆಂದು (ಮುದ್ರಣ ದೋಷವಿರಬಹುದು) 
ತಿಮುಳನಾಟ್ಗೆ 


ಡಿ.ಎಲ್‌.ಎನ್‌. ಆವೃತ್ತಿಯಲ್ಲೂ 'ತಿಮುಳನಾಟ್ಗೆ' ಎಂದೇ ಇದೆ. 
ಆದರೆ ಅವರು ಅಡಿಟಿಪ್ಪಣೆಯಲ್ಲಿ ಕೊಟ್ಟಿರುವ 'ಛ' ಪ್ರತಿಯ 
'ದ್ರವಿಳ ನಾಡಿಂಗೆ' ಎಂಬ ಪಾಠವನ್ನು ಇಲ್ಲಿ ಬಳಸಬಹುದು. 
(ತಿಮುಳ -ದ್ರವಿಳ) 

ಕೆಮ್ಮಗೆಂದಿರೆಂದೊಡೆ (ಮುದ್ರಣ ದೋಷವಿರಬಹುದು) 
ನಾಮುಂ ಸಂಕ್ಷೇಶಂಬಡದಿರಿಂದಿನ 


lo 
O 


೨೧. 


ಬ 
೨೩. 
೨೪. 


೨೫. 


ದೇವಾಶ, ಕ ಲಯಂಗತಾಃ ಕರಭವಲ್ಲೌಲ್ಕಂ ಗತಾಃ ಪಾರ್ಥಿವಾಃ 
ಏನ ವಿಶ್ವ; ಸಂತಿ ಪಿತಿರಃ ಕಷ್ಟ ೦ಯುಗಂ ವರ್ತತೇ॥ 


ಮಾನಸರ ಬರುವುಮಂ ಪೋಗುಮಂ (ಯೋ.ಪಾ) 
ಪೊಟಲಂ ಕಂಡೆಮಿಲ್ಲೆಂದು (ಯೋ. ಪಾ) 
ತಿಮುಳನಾಲ್ಗೆ 


ಕೆಮ್ಮನೇಕೆಮ್ಮಂ ತಾಗಿದಪಿರೆಂದೊಡೆ (ಯೋ.ಪಾ) 
ನೀಮುಂ ಸಂಕ್ಷೇಶಂಬಡದಿರಿಂದಿನ (ಯೋ.ಪಾ) (ಅರ್ಥವ್ಮತ್ಕಾಸ) 


೦೦೯ / ಓಿಂಇಇಣ 


ಅಪ್ತ 


ಎ 


೩೦. 
೩೧. 


೩೩. 


೩೪, 


ಇವರಿಂಬುಕೆಯ್ವಮೆಂದಿರ್ದೊಡೆ 
ದೇವರಂ ಬಂದಿಸಲೆರ್ದೊಡನಿಬರುಂ 
ಭಟಾರಾ ಲವಟುಗಳ ಕೈಯೊಳ್‌ ಪಗಲುಣಲುಮಡಲುಂ ಪೆಜಲಾಗ 


ಪಸವು ಗಟೌವನ್ನಗಂ (ಕ » ಗ) (ಮುದ್ರಣ ದೋಷ) 
ಮಹಾದೇವಿ ವಿಶ್ವಾಮಿನಿಯೆಂಬೊಳ್‌ (ಕಖಗ ಪ್ರತಿಗಳಲ್ಲಿ 'ವಿಶ್ವಾ' 
ಎಂಬ ಪಾಠವಿರುವುದಾಗಿ ಡಿ.ಎಲ್‌.ಎನ್‌ ತಿಳಿಸಿದ್ದಾರೆ.) 
(ಯೋ.ಪಾ) 

ಬಲೌಕ್ಕೆ ಸಯ್ತುಟ್ಟುಕೊಂಡಿರಿ. 

ಇದು 'ಪಾಖಿಯಂ' ಎಂದಿರಬಹುದು. 

ಕಥೆಯಂ ಪೇಟ್ಲು ಪೆಜರುಂ 


ಕ್ಮ 
ಭವ್ಮರ್ಕಳುಂ ಪಸಿವಿಂದಂ ಮುಡಿಪಿ 

(ಹಂಪನಾ ಆವೃತ್ತಿಯಲ್ಲಿ ಇಲ್ಲಿಯ ಪಾಠ ಕೈಬಿಟ್ಟು ಹೋಗಿದೆ. 
ಅದು ಇಲ್ಲಿ ಸೇರಬೇಕು) 


ಅಲ್ವ 


೨೮. 


೨೯. 


೩೦. 


೩೧. 


೩೩. 


೩೪, 


ಇವರೆಂಬುದನಿಂಬುಕೆಯ್ವಮೆಂದಿರ್ದೊಡೆ (ಯೋ.ಪಾ) 
(ಅರ್ಥವ್ಮತ್ಕಾಸ) | 

ದೇವರಂ ಬಂದಿಸವೇಟ್ಟೊಡನಿಬರುಂ (ಯೋ.ಪಾ) 
ಡಿ.ಎಲ್‌.ಎನ್‌. ರಲ್ಲಿಯೂ ಇದೇ ಪಾಠವಿದ್ದುಅರ್ಡ್‌ 
ಸ್ಪಷ್ಟವಾಗುವುದಿಲ್ಲ. ಅವರು ಅಡಿಟಿಪ್ಪಣಿಯಲ್ಲಿ ಕೊಟ್ಟಿರುವ 
ಪಾಠಗಳಲ್ಲಿ ಒಂದನ್ನು ಹೊಂದಿಸಿಕೊಳ್ಳಲೂ ಆಗುವುದಿಲ್ಲ. 
ಪಸವು ಕಟೌ್‌ವನ್ನೆಗಂ (ಯೋ.ಪಾ) 

ಮಹಾದೇವಿ ಸ್ವಾಮಿನಿಯೆಂಬೊಳ್‌ 


ಪೌ್‌ಯಂ ಸಯ್ತುಟ್ಟುಕೊಂಡಿರಿ. 


'-ಕಥಪೇಟ್ದುದು. ಇದು ಡಿ.ಎಲ್‌.ಎನ್‌. ಅಡಿಟಿಪ್ಪಣೆಯಲ್ಲಿ 


ಕೊಟ್ಟಿರುವ 'ಕಹೆಯಂ ಕೇಳ್ದು ಪೆಜರುಂ' ಆಗಿರಬಹುದು. 
(ಯೋ.ಪಾ) | 
ಭವ್ಮರ್ಕಳುಂ ಪಸಿವುಂ ನೀಲಟ್ಕೆ ಮೊದಲಾಗೊಡೆಯ 
ಪರೀಷಹಂಗಳಂ ಸೈರಿಸಿ ಸಮಾಧಿ ಮರಣದಿಂ ಮುಡಿಪಿ. 


ಆಣ ೨೮೨೩ ದೀ೧ಣ / ೯೦೯ 


ಬಿ 


೫ ೪೫ ಓಟ 


398895೧೧೯0 


೭. ಲಲಿತ ಘಟೆಯ ಕಥೆ 


ಬುದ್ದಿ ಯನೊಡೆಯರ್‌ (ಯೋ.ಪಾ) 


ಭಟಾರರಾಯತಿಯಂ ತೊಟ್ಟಂತೆ 

ತಗುಖಿರ್ದೊಡಂ 

ಗಾಹೆ ॥ ಮಿಸ್ಸೇಣ ಮಾಣುಸಂ ಜಂ ತಂ ದೊಣ್ಣಂಪಿ 
ಕಾಂತಂಗಳಿಂದಿಟ್ಟಿಗಳಿಂದಂ 


ಪೆಂಗುರು ಕಾರಂಡ ಮೊದಲಾಗೊಡೆಯ 

ರೋಗ ಶೋಕಂಗಳಂ (ಯೋ.ಪಾ) 

ದೇವಳೋಯಂತು 

ಪ್ರಾಗಲ್ಬ್ಯವಶಿತ್ವ 

ಉಚ್ಛ್ಯಾಸ ನಿಶ್ಚಾಸಮಪ್ಪ (ಯೋ.ಪಾ) 

ಮೂತ್ರ ಪುರೀಷಂಗಳುಂ ಗಳ್ಹಮುಂ 

ಪರಿಗ್ರಹ ಸನ್ನೆಗಳು (ಯೋ.ಪಾ) ('ಸನ್ನಿ' ಇರಬಹುದೆ?) 
ತನ್ನಿಂದೆಯಾದುದಂತಪ್ಪ 
ತಲೆಗಳಿಂದರ್ಚಿಸಲ್‌ ಪೆಜದಾಗಳೆಮ್ಮ ಗೆಯ್ದ 
ಮಡುವಿನೊಳಿಕ್ಕಿ ತಿಕ್ಕಿದೊಡೆ (ಮುದ್ರಣದೋಷ?) 


ಜಿ ೪೫ ಓಟ ಭಿ 


೭. ಲಲಿತ ಘಟೆಯ ಕಥ 


ಬುದ್ದಿಯನೊಡೆಯದು (ಮುದ್ರಣದೋಪವಿರಬಹುದು) 
ಭಟಾರರಾಯತಿಯಿಂ ತೊಟ್ಟನೆ (ಯೋ.ಪಾ) 
ತಗೇಖಿರ್ದೊರಂ(ಯೋ.ಪಾ) 

ಮಿಸ್ಸೇಣ ಮಾಣುಸತ್ತಂ ದೊಣ್ಣಂಪಿ 
ಕೊಂತಂಗಳಿಂದಮಿಟ್ಟಿಗೆಗಳಿಂದಂ 

(ಕೊಂತ - ಒಂದು ಆಯುಧ) (ಯೋ.ಪಾ) 

ಪೆಂಗುರು ಕಾರಂಡ ಮಾಂದೆ ಮೊದಲಾಗೊಡೆಯ (ಯೋ.ಪಾ) 
ರಾಗ ಶೋಕಂಗಳುಂ - (ಮಾಂದೆ ಇ ಒಂದು ಪಕ್ಷಿ?) 
ದೇವಳೋಯಮ್ದ್ಹಿ 

ಪ್ರಾಗಲ್ಬ್ಯಮೀಶಿತ್ವ ವಶಿತ್ವ (ಯೋ.ಪಾ) 
ಶ್ವಾಸನಿಶ್ಚಾಸಂಗಳು 

ಮೂತ್ರ ಪುರೀಷಂಗಳುಂ ಗಂಡಕಕ್ಷಾ(ಯೋ.ಪಾ) 
ಪರಿಗ್ರಹಂಗಳುಂ 

ತನ್ನಿಂ ತಾನಾದುದಂತಪ್ಪ (ಯೋ.ಪಾ)" 
ತಲೆಗಳಿಂದರ್ಚ್ಚಸದಾಗಳೆಮ್ಮ (ಯೋ.ಪಾ) 
ಮಡುವಿನೊಳಿಕ್ಕಿದೊಡೆ (ಯೋ.ಪಾ) 


"೦೯ / ಓಂಇಇ೧ಣ 


ಆ ಹಜಜ ಚಿ ಟಿ ಭಿ 


ಆ. ಧರ್ಮಥೋಹಷ ಭಟಾರರ ಕಥೆ ಆ. ಧರ್ಮಥೋಹಷ ಭಟಾರರ ಕಥೆ 


ಗಾಹ || ಶಾಸ್ತೃವಾಚನಮನಂ ಕೋವಾ ಗತಿನಿರ್ವೃತಿಃ ೧... ಗಾಹೆ | ಶಾಸ್ತ್ರ ವಾಚನಮತಿಃ ಕಾವಾ ಗತಿನಿರ್ವೃತಿಃ 
ಕವಚೋ ಧ್ಯಾನಾತಿ ತೀಕ್ಷಾಯುಧಃ ೨... ಕವಚೋ ನಾತೀವ ತೀಕ್ಷಾಯುಧಃ 

ಧರ್ಮಮಹಾನ್ರಪೋ ಬುಧಘಟೈೆಃ ಸ್ವರ್ಮೋಕ್ಸವೃತ್ತಿಪದಃ ೩.  ಧರ್ಮಮಹಾನಪೋ ಬುಧಭಟೈೆಃ ಸ್ವರ್ಮೋಕ್ಪವೃತ್ತಿಪ್ರದಃ 
ಧರ್ಮಾರ್ಥ ಕಾಮ ಮೋಕ್ಲೇಷು ೪. ಧರ್ಮಾರ್ಥ ಕಾಮ ಮೋಕ್ಷಾಣಾಂ 

ಯಸ್ಮೈತೋಷಪಿ ನ ವಿದೃತೇ ೫... ಯಸ್ಮೈ ಕೋಪಪಿ ನ ವಿದ್ಯತೇ 

ಗಾಹ || ಪಚ್ಛಾತ್ತಾವೇಣ ವೇಪತ್ತಾ ೬... ಗಾಹೆ॥ ಪಚ್ಚತಾವೇಣ ವೇವಂತೋ 


ಆಣಣ೨೫೨9$ ೦ಬೀ೧ಣ / ಹಿ೦€೯ 


೯. ಸಿರಿದಿಣ್ಣನೆಂಬ ರಿಸಿಯ ಕಥೆ 


ಸಿರಿದಿಣ್ಣರೆಂಬ ರಿಷಿಯ ಕತೆ (ಶೀರ್ಷಿಕೆ) (ಯೋ.ಪಾ) 
ಸಿರಿದಿಣ್ಣನೆಂಬ ರಿಷಿಯ ಕಥೆಯಂ ಪೇಳ್ವೆಂ (ಯೋ.ಪಾ) 
'ಘಚವ ಪ್ರತಿಗಳಲ್ಲಿ 'ನೆಂಬ ರುಷಿಯರ' ಎಂಬ ಪಾಠವಿರುವುದಾಗಿ 
ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 
ಅದೆಂತೆಂದೊಡೆ।|ಅಂಗೆಯೆಂಬುದು ನಾಡು 

ಹಂಪನಾ ಆವೃತ್ತಿಯಲ್ಲಿ ಒಂದಿಷ್ಟು ಪಾಠ ಕೈಬಿಟ್ಟು ಹೋಗಿದ್ದು 
ಅದನ್ನು ಸೇರಿಸಿಕೊಳ್ಳಬೇಕು. 

ಶ್ರಾವಕನಂಶುಮಂತನೆಂಬೊನರಸಂ 
ಜಿತಶತ್ರುವೆಂಬೊನರಸನಾತನರಸಿ ಇಳಾಮಹಾದೇವಿ ಯೆಂಬೊಳಾ 
ಇರ್ವ್ವಗ್ಗಂ ಮಗಳ್‌ ವಿನಯಮತಿಯೆಂಬೊಳಂತವರ್ಗ್ಗಳಿಷ್ಟ 


ಹಂಪನಾ ಪಾಠದ ಪ್ರಕಾರ ವಿನಯಮತಿಯು ರಾಜರಾಣಿಯರ 
ಮಗಳೆಂಬ ಅರ್ಥ ಬರುತ್ತದೆ. ಡಿ.ಎಲ್‌.ಎನ್‌. ಪ್ರಕಾರ 
ವಿನಯಮತಿಯು ರಾಜರಾಣಿಯರ ದಾದಿ ಎಂಬರ್ಥ ಬರುತ್ತದೆ. 
'ಕಖಗ' ಪ್ರತಿಗಳಲ್ಲಿ 'ಇರ್ವ್ವರ್ಗ್ಗಂ ಮಗಳ್‌' ಎಂಬ 
ಪಾಠವಿದ್ದುದಾಗಿ ಡಿ.ಎಲ್‌.ಎನ್‌. ತಿಳಿಸಿದ್ದಾರೆ. ಹಂಪನಾ ಅವರು 


೯. ಸಿರಿದಿಣ್ಣನೆಂಬ ಭಟ್ಟಾರರ ಕಥ 


ಸಿರಿದಿಣ್ಣನೆಂಬ ಭಟ್ಟಾರರ ಕಥೆ 
ಸಿರಿದಿಣ್ಣ ಭಟಾರರ ಕಥೆಯಂ ಪೇಟ್ಟೆಂ 


ಅದೆಂತೆಂದೊಡೆ ಈ ಜಂಬೂದ್ವೀಪದ ಭ5ರತಕ್ಷೇತ್ರ 
ದೊಳಂಗಮೆಂಬುದು ನಾಡು (ಯೋ.ಪಾ) 


ಶ್ರಾವಕಂ ಸುಮಂತನೆಂಬೊನರಸನ್‌ (ಯೋ.ಪಾ) 
ಜಿತಶತ್ರುವೆಂಬೊನರಸನಾತನರಸಿಇಳಾ ಮಹಾದೇವಿಯೆಂಬೊಳಾ 
ಅರಸನ ದಾದಿ ವಿನಯಮತಿಯೆಂಬೊಳಂತವರ್ಗ್ಗಳಿಷ್ಟ ವಿಷಯ 
,..೬ (ಯೋ. ಪಾ) 


8೦೯ / ಓಂಇಇಂಣ 


ಓ6 


a Ff 


ಬಳಸಿದ ಪ್ರತಿಕಾರನು ಅದನ್ನು ಬಳಸಿಕೊಂಡಿರುವಂತೆ 
ಕಂಡುಬರುತ್ತದೆ. ಏನಿದ್ದರೂ ಕಥೆ ಮುಂದೆ ಸಾಗಿದಂತೆ ವಿನಯಮತಿ 
ದಾದಿಯೆಂಬುದು ಸ್ಪಷ್ಟವಾಗುತ್ತ ಹೋಗುತ್ತದೆ. ಕಾರಣ ಇಲ್ಲಿ 
ಡಿ.ಎಲ್‌.ಎನ್‌. ಪಾಠವೇ ಸೂಕ್ತವೆಂದು ನಿರ್ಧರಿಸಬೇಕಾಗುತ್ತದೆ. 
ಗುಜ್ಜು 

ನಾಣ್ಣೆ ಪಡುವೊಳೆಪ್ಪಂತಾಕೆ 

ದಿವಸಮುಮಷ್ಟೋಪವಾಸಂಗೆಯ್ದು ಮನೆಯೊಳೆಂಟು ದಿವಸ ಮುಂ 
ಸಹಣಮುಮರ್ಚನೆಯುಮಂ ಮಾಡಿ 

ಎರಡೂ ಪಾಠಗಳಲ್ಲಿ ಅರ್ಥವೃತ್ಯ್ಕಾಸವಿದೆ. 

ಶ್ರಮಮಂ ಸೇವೆಯುಮಂ 

ಕಂಡಿಳಾ ಮಹಾದೇವಿ ಮಕ್ಕಳಂ ಬೇಡಿ 

ಇರುಳಾ ಮಹಾದೇವಿಗೆ (ಮುದ್ರಣದೋಷವಿರಬಹುದು) 
ಮಾವನಂ (ಯೋ.ಪಾ) 


ಡಿ 


ಪ್ರತಿಮಾಯೋಗದೊಳಿರ್ದ್ದ್ವರನ್ನೆಗಂ 
AS 


ಗುಜ್ಜಿ (ಯೋ.ಪಾ) 

ನಾಣಿಸೆ ಪಡುಪೊಳಂತಪ್ಪಾಕೆ (ಯೋ.ಪಾ) 

ದಿವಸಮಭಿಷೇಕ ಮುಮರ್ಚನೆಯು ಮುಮಷ್ಟೋಪವಾಸಮುಮಂ 
ಮಾಡಿ (ಯೋ.ಪಾ) 

ಇಲ್ಲಿ ಒಂದಿಷ್ಟು ಪಾಠ ಕೈಬಿಟ್ಟು ಹೋಗಿದೆ. 

ಶ್ರಮಮುಂ ಸೇದೆಯುಮಂ (ಯೋ.ಪಾ) 

ಕಂಡಿಳಾ ಮಹಾದೇವಿ ಅಪುತ್ರಿಕೆ ಮಕ್ಕಳಂ ಬೇಡಿ (ಯೋ.ಪಾ) 
ಇಳಾಮಹಾದೇವಿಗೆ (ಯೋ.ಪಾ) 

ಮಾವನವರಂ 

ಪ್ರತಿಮಾಯೋಗದೊಳ್‌ ನಿಂದರ್‌ ಅನ್ನೆಗಂ. (ಯೋ.ಪಾ) 


ಆಣಣ೨ೀಟ9 ೧ಬೀ೧ಣ / ಇಂಧ 


೧೦. ವೃಷಭಸೇನ ಭಟ್ಟಾರರ ಕಥೆ 


ಗಾಹೆ |! ಆದವಂ ಚ ಅದಿ ಉಣ್ಣಂ 

ಸೊಕ್ಕಾನೆಯನೇರಿ (ಯೋ.ಪಾ) 

(ಘಚಛ - ಗಳಲ್ಲಿ 'ಸೊರ್ಕಾ' ಎಂಬ ಪಾಠವಿದೆ) 
ಪೋದೊಡತ್ತಡರಸನುಂ (ಯೋ.ಪಾ) 
ಬಾವಿಯುಂಟದಲಅಡಿಯೊಳ್‌ 

ನಿಮಗಂ ಪುಟ್ಟಿದನೆ 

'ಚಛ ಪ್ರತಿಗಳಲ್ಲಿ 'ಗೆ ಮಗಂ' ಎಂಬ ಪಾಠವಿರುವುದಾಗಿ ತಿಳಿಸಿಯೂ 
ಡಿ.ಎಲ್‌.ಎನ್‌. 'ನಿಮಗಂ ಪುಟ್ಟಿದನೆ' ಎಂದಿರುವುದು ಆಶ್ಚರ್ಯ 
'ನಿಮಗೆ ಮಗಂ ಪುಟ್ಟಿದನೆ' ಎಂಬುದು ಇಲ್ಲಿ ಬೇಕು. 
ತೆಜನಂತನಿತುಂ 


ರುಳಮಂ ಬೆಂಕಿಯುಮಂ (ಯೋ.ಪಾ) 


೧೦. ವೃಷಭಸೇನ ಭಟ್ಕಾ ರರ ಕಥ 


ಗಾಹೆ ॥ ಆದವಂ ಚ ಅತಿ ಉಣ್ಣಂ 
ಆನೆಯನೇಉಖಿ 


ವೋಯ್ರಂತರಸನುಂ 
ಬಾವಿಯುಂಟದಣ ತಡಿಯೊಳ್‌ (ಯೋ.ಪಾ) 
ನಿಮಗಂ ಪುಟ್ಟಿದನೆ 


ತೆಅನಂತನಿತುಂ 
ಇದು ತೆಅನಂತೆನಿಸುಂ ಆಗಬೇಕು. 
ರುಳಮಂ ಜಿಂಕಿಯುಮಂ (ಮುದ್ರಣ ದೋಷ?) 


706 / HORNE 


5೨ 


೧೧. ಕಾರ್ತಿಕ ಷಯ ತಥ 


ಇವರೆಲ್ಲರ 

ಅರಸನೆನಗಕ್ಕುಂ ಬಲಮೆಂದು (ಮುದ್ರಣದೋಷವಿರಬಹುದು) 
ಇದು'ವಲಂ' ಆಗಿರಬಹುದು. (ನಿಶ್ಚಯವಾಗಿ) 
ಸರವಣಮಂಬುದ್ಕಾನವನ 


೧೨. ಅಭಯಪಥೋಷ ಮುನಿಯ ಕಥೆ 
(ಶೀರ್ಷಿಕೆ) « ಅಭಯಘೋಷ ಮುನಿಯ ಕಥೆ (ಯೋ.ಪಾ) 
ಕೋಟೆಯೆಪಟ್ಟೇ ಲ್ಲಾ (ಮುದ್ರ ಇಣದೋಪವಿರಬ 
ಕಾಲಂ ಕಟ್ಟಿ ಒಂದು ಕಾಲೊಳ್‌ Page 

ಬೇನೆಯುಂ ವ್ಮಾಧಿಯುಂ ಶೀತ ವಾತೋಷ್ಣ 

(ಬೇನೆಯುಂ' ಇದು ಹಂಪನಾ ಅವರಲ್ಲಿ ಹೆಚ್ಚುವರಿ 
ಪಾಠವಾಗಿದೆ.) 


ನ 
8 


೬ ಚಿ 


೧೧. ಕಾರ್ತಿಕ ಖುಷಿಯ ಕಥೆ 


ಇವರೆಲ್ಲರ (ಇದು 'ಇವರೆಲ್ಲರ್‌' ಎಂದಾಗಬೇಕು) 
ಅರಸನೆನಗಕ್ಕುಂ ಬಲಮೆಂದು 


ಸರಮಣ ಎಂಬುದ್ಕ್ಯಾನವನ (ಇದು 'ಚ' ಪ್ರತಿಯಲ್ಲಿರುವಂತೆ 
'ಸುರವನ' ಎಂದಿರಬಹುದು.) 


೧೨. ಅಭಯಘೋಷ ಮುನಿಯ ಕಥ 


ಅಭಯಪಫೋಷರೆಂಬ ಮುನಿಯ ಕಥೆ 
ಕೊಟೆಯೆ ಪಟ್ಟೆಲ್ಲಾ (ಯೋ.ಪಾ) 


ಕಾಲಂ ಕಟ್ಟಿ ಬಳ್ಳಿಯಂ ಕೊರಲೊಳ್‌ ತಗುಳ್ಳಿಯೆಟಲೆ (ಯೋ.ಪಾ) 


ವ್ಯಾಧಿಯುಂ ಶೀತವಾತೋಷ್ಣ (ಯೋ.ಪಾ) 


ರೂಗಿ ೨3ೀಟಿಂ ಉದೀ೧ಣ೧ / ೧೦೯ 


೧. 


೨ 


೧೩. ವಿದ್ಯುಚ್ಚೋರನಂಬ ರಿಸಿಯ ಕಥ 
ಸೂರೊಳಗಿರ್ದ್ದು ರಸಿಗೆ ಸುರಿಯೆ 


ನೊಟವುಗಳ್‌ ಮುಸುಬ್‌ ಕಡಿಯೆ ತಿನ ದೇಸಿದನಾಗಿ 
ಮನೆಮನೆಯಂ ತೊಟಲ್ಲು ಪ್ರೊಟಲವರ್ಗ್ಗಲ್ಲಂ ತನ್ನಂ 
ಮೆಟೆಯುತ್ತುಂ ಮನಕ್ಕೆ ಮೆಚ್ಚಿದಾಗಳೊಳ್ಳೆಂಡಿರೊಳೊತ್ತೆಯಿಟ್ಟು 
ಬಿHೋಗೋಪ'ಬಗೋಗಿಂಗ'೪'ಂಕಸ್‌ಐ'ರ್‌'ಐ'ುಂ 
ಕೊಟ್ಟನುಭವಿಸುತ್ತಮಾರುಮಲ್‌ಯದಂತಿರ್ದು ಬಚ್ಚರ ದೂಸಿಗರ 
ನಿಯೋಗಿಗಳಗ್ಗಳಮಪ್ಪ ಸೂಳೆಯರ ಸಾಮಂತರ 
ಕಸವರಂಗಳೆಲ್ಲಮಂ ಕಳ್ಳು ..... 

ಡಿ.ಎಲ್‌.ಎನ್‌. ಅವರು 'ಮನಕ್ಕೆ ವಂದ''ಅಗ್ಗಯಿಲೆಯರಪ್ಪು ಎಂಬ 
ಪಾಠಗಳನ್ನು ಬಳಸಿದ್ದು ಇವು 'ಕಖಗ' ಪ್ರತಿಗಳಲ್ಲಿ 'ಮೆಚ್ಚಿದಾಗಳೂ' 
ಮತ್ತು 'ಅಗ್ಗಳಮಪ್ಪ' ಎಂದಿವೆ. ಹಂಪನಾ ಪಾಠದಲ್ಲಿ 
'ಮೆಚ್ಚಿದಾಗಳ್‌' ಮತ್ತು 'ಅಗ್ಗಳಮಪ್ಪ ಎಂಬ ಪಾಠಗಳು 
ಬಂದಿರುವುದನ್ನು ನೋಡಿದರೆ ಹಂಪನಾ ಬಳಸಿದ ಪ್ರತಿಯ 
ಪ್ರತಿಕಾರನು 'ಕಖಗ'ಗಳಲ್ಲಿ ಯಾವುದೋ ಒಂದು ಪ್ರತಿಯನ್ನು 
ನೋಡಿ ತನ್ನ ಪ್ರತಿಯನ್ನು ನಕಲು ಮಾಡಿಕೊಂಡಿರುವ 


ಸಾಧ್ಯವಿದಯೆಂಬುದು ಮತ್ತೊಮ್ಮೆ ಸಾಬೀತಾಗುತ್ತದೆ. 


೧೩. ವಿದ್ಯುಚ್ಚೋರನೆಂಬ ರಿಸಿಯ ಕಥ 


ಮೂಗೊಳಗರ್ದ್ದು ರಸಿಗೆ ಸುರಿಯೆ (ಯೋ.ಪಾ) (ಅರ್ಥದ 
ದೃಷ್ಟಿಯಿಂದ) | 
ನೊಟವುಗಳ್‌ ಮುಸುಖಾೌಕೊಂಡುತಿನೆ ಪೇಸಿದಸಾಗಿ (ಯೋ.ಪಾ) 
ಎ”೨ ನಿ? ಎ೨ ನ? ಯಂತ”ೂಲಲ್ಲ್ಲತಿ' ನನ್ನೆ 
ತ ೊನಿಗಗೊಂಡಿರ್ಪ್ಸದ'ನಿ' ಅಕಿ ಪತಿ ವಿಂ0ತಿು 
ಪಗಲೆಲ್ಲಮಿರ್ದಿರುಳಪ್ಪಾಗಳ್‌ ದಿವ್ಕಮಪ್ಪ ತನ್ನ ಸ್ವಾಭಾವಿಕಮಪ್ಪ 
ಮುನ್ನಿನ ರೂಪಂ ಕೈಕೊಂಡು ಪುಟ್ಟಿಗೆಯನುಟ್ಟು ಮೆಯ್ಯಂ ಪೂಸಿ 
ಪೂವಂ ಮುಡಿದು ಕರ್ಪೂರ ಸಂಮಿಶ್ರಿತಮಪ್ಪ ತಂಬುಲಂದಿನುತ್ತುಂ 
ಸೂಳೆಗೇರಿಗಳಂ ತೊಟಲ್ಲು ತನ್ನಂ ಮೆಜಚೆಯುತ್ತಂ ಮನಕ್ಕೆ 
ಎ'ಂದಿ'ಗ್ಗೆ ಳ್‌ ಗೊಳ್ಳ ಂಡಿರೊಳಿೊತಿ',ಯುನಿಟ್ಟಿ 
ಬೋಗೋಪಭೋಗಂಗಳ್ಲೆ ಕಸವರಮಂ ಕೊಟ್ಟನುಭವಿಸುತ್ತ 
ಮಾರುಮಖಾೌಯದಂತಿರ್ದು ಬಚ್ಚರ ದೂಸಿಗರ ನಿಯೋಗಿಗಳ 
ಅಗ್ಗಯಿಲೆಯರಪ್ಪ ಸೂಳೆಯರ ಸಾಮಂತರ ಕಸವರಂಗಳೆಲ್ಲಮಂ 
ಪೇ ಖ್ಯ (ಯೋ.ಪಾ) 

ಇಲ್ಲಿಯ ಪಾಠದ ಕೆಲಭಾಗವು ಹಂಪನಾ ಆವೃತ್ತಿಯಲ್ಲಿ ಇಲ್ಲ, 
ಅದನ್ನು ಸೇರಿಸಿಕೊಳ್ಳಬೇಕು. 


೨೦೯ / ದಿಂಇಇಣ 


೧೦. 
೧೧. 


೧೨. 


ತಲೆದೆಸೆಯತ್ತಲರ್ಚಿಸಿದ್ದ ಲ್ಲ 
ಗಾಹ ॥ ಅಚ್ಚಿನಿಮೀಲಣಮೆತ್ತಂ ಣತ್ಲಿ ಸುಹಂದುಃಖ 


[sx 


ಮೇವ ಅಣುಬದ್ದಾ | 
ಣಿರಯೇ ಣಿರ ಇಯಾಣಂ ಅಹೋಣಿಸಂ 
ಪಚ್ಚಮಾಣಾರಂ 


' ವಿರಸಾ ವಿಷವಂತೇ 


ಇಟ್‌ಕಿಟಿದನೊದಣ್‌ ಖೈರಂ 

ದಟ್‌ಮುಣೌ ನಿಟ್ಟೆಲ್ವನಉಿದು ನೆಜೆದೆದೆಗಳ್‌ ಬಾ 
ಯ್ದೆಜೆಯೆ ಪೊಸಪುಣ್ಗ್ಣಳೊಳ್‌ ಪೊಯ್‌ 
ಮಖಿಗುವಿನಂ ಲೋಹವಾರಿಯಂ ಮಖಜುಗಿದುದಂ ॥ 


ಪಿಡಿಕೊಲ್‌ ಕ 
ಕೊಟೆ ಕರುಳ್ಗಳಂ ೯. 
ಮಿಟ್ಟಿಗಳೊಳಿಟ್ಟು ವ (ಯೋ.ಪಾ) ೧5: 
ಪತ್ತಿಲ್ಲಮುತ್ಸಷ್ಟದಿಂದ ೧೧. 
AN 

ಇದು 'ಕಗ' ಪ್ರತಿಗಳಲ್ಲಿರುವಂತೆ 'ಪತ್ತಿಲ್ಲ ದುಷ್ಕೃತ' 
ಎಂದಿರಬಹುದು. 

ಅಣುಬ್ರತ (ಯೋ.ಪಾ) ಜ| 


ತಲೆ ದೆ ಸೆಯೊಳರ್ಚಿಸಿರ್ದ್ದ (ಯೋ.ಪಾ) 
ಅಚ್ಚಿನಿಮೀಳಣಮೆತ್ತಂ ಣತ್ಲಿ ಸುಹಂದುಃ ಖ್ಟ್ಹ 
ಮೇವ ಅಣುಬದ್ದಂ!। 

ಣಿರಯೇ ಣಿರಯಿಂಯಾಣು ಅಹಣ್ಣಿಸಂ 
ಪಚ್ಚಮಾಣಾಣಂ 

ವಿರಸಾ ವಿಷಹಂತೇ 

ಇಲಿಕಿಟೌದನೊದಡಣಾಿ (?)ಕ್ಕೆರಂ 

ದಬ್‌ಮುಬ್‌ ನಿಟ್ಟೆಲ್ಪನರಿದು ನೆಚೆನೆಡೆಗಳ್‌ ಬಾ 
ಯ್ಲೆಟೆ ಪೊಸವುಣ್ಗಳೊಳ್‌ ಪೊಯ್‌ 
ಮಖಔ'ಗುವಿನಂ ಲೋಹವಾರಿಯಂ ಮಖಬ್‌ಗುವಿನಂ ॥(ಯೋ.ಪಾ) 
ಬಡಿಕೊಲ್‌ (ಯೋ.ಪಾ) 

ಕೊಣೆ ಕುತ್ತಿ ಕುರುಳ್ಗಳೆಂ (ಯೋ.ಪಾ) 
ಮುಟ್ಟಿಗಳೊಳಿಟ್ಟು 

ಪತ್ತಿಲ್ಲಮುತ್ಸಷ್ಟದಿಂದ 


ಆನಣುಬ್ರತ (ಮುದ್ರಣ ದೋಷ) 


ಆಣಣಟ€ ಉದೀ೧ಣ / ೦೧೯ 


೧೩. 


೧೪. 


೧೭. 


೧೯. 
೨೦. 


೨೨. 
೨೩. 
೨೪. 
೨೫. 
೨೬. 


ಮುಳಿಸೆಂಡಿಯಾಡುತ್ತಿರೆ ಲೋಕವಿದೈಯನೀತಂ 

ಸಂತತಿಯಿಂ ಬಂದುದಂದು ಕತೆಯ ಪೇಟ್‌ದಿದ್ದು 

ಪೇಟ್‌ದಿದ್ದು ತದನಂತರಮಿರ್ವರೊಟ್ಟೆಯವರೋಲೆಯಂ ಕೊಂಡು 
ತಂದರಮನೆಯ ಬಾಗಿಲೊಳ್‌ 
ಪ್ರತಿಪಾಲಿಸುವರಾರುಮಿಲ್ಲೆಂದೋಲೆಯಂ 

ಪಲಂಬಟ್‌ ಪಾಗುಡಗಳಂ ಪೆರ್ಗಡೆಗಳನನವರತಂ 


ಅನ್ನೆಗಮಂತಿವ್ವರ್ಗಳಂ ಈ ಕನ್ಶಾರತ್ಮಂಗಳ್ಗೆ 


ಯಮದಂಡನುಂ ತಾನುಮಿರ್ವರುಮೊಟ್ಟೆಯನೇಲಬ್‌ 
ಎಂತಖಿಯಲಕ್ಕನ್ನೆಗಂ 

ವಸುರಮತಿ: (ಮು. ದೋ.) 

ಜ್ಞಾನೇಕ್ಷಣೋ 

ಯದಭೀಷ್ಟ (ಯೋ.ಪಾ) 


ಸರ್ವೇ ಸದಾನ್ಮಿತತಾಂ (ಅಕ್ಷರದೋಷವಿರಬಹುದು) 
ತಾನಿಂತುಟು 
ಣಿಚ್ಚಂ ಕಳಿ ಕಲುಸ ಭಾಯಣ ಮಚೊಕ್ಟಂ 


೧೮. 


೧೯. 
೨೦. 
೨೧. 
ವಿಪಿ. 
೨೩. 


೨೫. 
೨೬, 


ಮುಳಿಸೆಂಡನಾಡುತ್ತಿರ ಲೋಕನವಿದೈಯನೀತಂ (ಯೋ.ಪಾ.) 
ಸಂತತಿಯಿಂ ಬಂದುದೆಂದು ಪೇಟ್ಲಿರ್ದ (ಯೋ.ಪಾ.) 

ಪೇಳ್ಲಿರ್ದ ತದ ನಂತರಂ ಇರ್ವರ್‌ ಪರಿವೊಟ್ಟೆಯವರೋಲೆಯಂ 
ಕೊಂಡು ಬಂದರಸನ ಮನೆಯ ಬಾಗಿಲೊಳ್‌ (ಯೋ.ಪಾ.) 
ಪ್ರತಿಪಾಲಿಸುವೊರಾರುಮಿಲ್ಲೀಯೋಲೆಯಂ (ಯೋ.ಪಾ) 
ಪಲಂಬರ್‌ ಪಾಗುಡಂಗಳುಮೋಲೆಗಳುಂ ಪೆರ್ಗಡೆಗಳನನವರತಂ 
(ಯೋ.ಪಾ) 

ಇನ್ನೆಗಮಿಂತಿವರ್ಗ್ಗಳಂ ತಾಂಗಿರ್ದೆನೀ ಕನ್ಮಾರತ್ನಂಗಳ್ಗೆ 
(ಯೋ.ಪಾ) 

ಯಮದಂಡಪುರಸ್ಸರಮಿರ್ವರುಮೊಟ್ಟೆಯನೇಖೌ (ಯೋ.ಪಾ) 
ಎಂತಟ್‌ಯಲಕ್ಕುಮನ್ನೆಗಂ (ಯೋ.ಪಾ) 

ವಸುಮತಿಃ (ಯೋ.ಪಾ) 

ಜ್ಞಾನೇಕ್ಟಿಣಾಂ (7) 

ಯದಿ ಚೇಷ್ಟ | 

ಸರ್ವೇ ಸದಾನಿತ್ಮತಾಂ (ಯೋ. ಪಾ) 

ತಾನಿಂತುಟೆ 


ಣಿಚ್ಚಂ ಕಲಿ ಕಲುಸ ಭಾಜಣಮಚೊಕ್ಟಂ 


೦೦೯ / ಓಂಇಇಂ 


ಗಾಹ |! ಅಂತೋಛಾಯದದಿಟ್ಟಂ ಸಕ್ಕಿಬ್ಬಿಸ ಬರಿದಂ 
ಅಮೇಜ್ಞಹವಂ 

'ಕಖಗ' ಪ್ರತಿಗಳಲ್ಲಿ 'ಛಾಯಗ ದಿಟ್ಕ' ಎಂದು ಇರುವುದಾಗಿ 
ಡಿ.ಎಲ್‌.ಎನ್‌. ತಿಳಿಸಿದ್ದು ಹಂಪನಾ ಪ್ರತಿಯಲ್ಲಿ ಆ ಪಾಠವಿದೆ. 
ಸೇಣಾ ಸಿಂಹಾಣಂ 

ಅದ್ದಿ ಸಂಕಲ 

ಬಮ್ಮಾಣದ್ದಂ 

ತಯಪಡಿವಣ್ಣಂ. 

ಸತತ 

ಏದಾಲಿಸೇ 

ಕುಳಿಮ ಪೂದಿಏ ಅಚೊಕ್ಟೆ 

ಸಡಣಪಡಣೇ ಅಸಾರೇ 


ಹಾಬಿವ 


ಅಣುವಾವಟ ಕಾವಗಂ » 
ನೆ'ಸೇ ಫಳಾಯಿ ದುಸ್ಸಂಕಾ 

ಸೌಖ್ಯೋಹಂ ಅತ್ಮಪೂರ್ವೊ 

ಜಾತಿಕ್ಷಾಜರತೇ 

ಕ್ರೂರೋರುದುಸ್ಥಾಪದೇ 


ಬ 


ಸಿಂ 


ಗಾಹೆ || ಅಂತೋ ಬಾಹಿರದಿಟ್ಕಂ ಸಕ್ಕಿಬ್ಬಿಸ ಭರಿದಂ ತು 


ಅಮೇಜ್ಞಪುರಂ 


ಸೇಮ್ಮ ಸೀಹಾಣಂ 


ಅಟ್ಟಿ ಸಕಲ 

ಚಮ್ಮಾಣದ್ದಂ (?) 

ತಯಪಡಿ ಛಣ್ಣಂ 

ಸಂತತ 

ಏದಾರಿಸೇ 

ಕುಣಿಮ ಪೂತಿಏ ಯಚೊಕ್ಸೇ 

ಸಡಣ ಜೀ ಸಾರೇ 

ವಾಯೇವ 

ಅಣುಯಾದಿ ಕಾರಗಂ ರ 


ಣ ಸೇಸಂ ಪಲಾಯಿದುಂ ದುಸ್ಸಕ್ಕಂ 


ಸೌಖ್ಯೋಹಂ ವೇತ್ತಾಪೂರ್ವೋ 


ಜಾತಿಕ್ಷ್ಮಾಜತತೇ 
ಕ್ರೂರೋರುದುಃಶ್ವಾಪದೇ 


ೂಗಣ೨ೀಟಂ ಉದೀಂಣ / ೯೮೯ 


ವ್ಯಾಧಿಂ ವ್ಯಾದಿಭಯಾದ್ದುರಂತ 
ನಿಸ್ತಾಣ ಸುವಿಚೇತಸೋ ತ್ರಿದತೃಷಾ 
ಶಕ್ತಿರ ಪ್ರತಿಹತೋ 
ಕ್ಷಯೇಣಾಯುಷಂ 

ತಾವದೇವ ವಿದುಹಿ ಕಾಯ 

ಯಾ ದೀಪ್ತೇ 

ಕೂಪಘನನಂ 
ಮಣೆಯಿಮೆಲ್ಲಮಿದು ನಿಶ್ಶಲ್ಕಂ 


ವೇರಂ ಮಜುಂ ಣ ಕೇಣಚಿ 
ಸತಿಯರ್‌ ಸಂಗಡಂ ಪೆಂಡವಾಸದ 
ಕ್ಸಪಕ ಶ್ರೇಢಿ 


ವ್ಯಾಧಿ ವ್ಯಾಧಭಯೇದುರಂತ 


ಮಜೆಯಿಮೆಲ್ಲಮಿಂ ನಿಶ್ಯಲ್ಕಂ (ಯೋ.ಪಾ) 

ವೇರಂ ಮಜ್ಜಣ ಕೇಣಚಿ 

ಸತಿಯರ್‌ ಸಂಗಡಂ ಬರೆ ಪೆಂಡವಾಸದ (ಯೋ.ಪಾ) 
ಕ್ಸಪಕ ಶ್ರೇಣಿ (ಯೋ.ಪಾ) 


8೦೯ / ದಿಂಇಇ೧ಣ 


ಚಿ ಚಿ ೫ 


ಜೆ 


ಜಿ ಯೆ 


ap 


೧೪. ಗುರುದತ್ತ ಭಟಾರರ ಕಥೆ 


ಸಂವಳಿ ತಾಲೀವ ದೊಣ್ಣಿಮಂತಹಿ 

ತಂದೆಯುಂ ತಾಯ್ವಿರುಂ 

ಜಲಕ್ರೀಡೆಯನಾಡುತ್ತಿರ್ದ್ದಲ್ಲಿ ನಿಮ್ಮ ತಂದೆಯ ವಿಭವಮಂ 
ಅ ವಿಪ ರಾಧಿ ನರವ ರಿದ 


ಮಣ ನೇಗೆಯೆಂಬೊ ಛಾಯಿರ್ವರುಂ ಕಂಡು' ಎಂಬುದರ ವರೆಗಿನ 


ಖಾಲವ್ರ ಬಂದನಾ ಆವೃತ್ತಿಯಲ್ಲಿ ಕೈಬಿಟ್ಟು ಹೋಗಿದೆ ಇಂಥ 
ಮತ್ತೆ ಕೆಲವು ಪಾಠ ಭಾಗಗಳು ಹಂಪನಾ ಆವೃತ್ತಿಯಲ್ಲಿ ಕೈಬಿಟ್ಟು 
ಹೋಗಿರುವುದನ್ನು ನೋಡಬಹುದಾಗಿದೆ. ಇದು ಹಂಪನಾ ಬಳಸಿದ 
ಪ್ರತಿಯ ಪ್ರತಿಕಾರನ ದೋಷವೋ, ಹಂಪನಾ ಮುದ್ರಣಕ್ಕೆ 
ಸಿದ್ಧ ಪಡಿಸಿದ ದೋಷಮೋ ಅದ್ಗ"ವಾ 


ಮುದ್ರಣದೋಷವೋ ಎಂಬುದನ್ನು ಹಂಪನಾ ಅವರು ಬಳಸಿದ 


ಪೃತಿಯ 


೨ 


ಮ 


ಮಾತ್ರ ಹೇಳಬಹುದಾಗಿದೆ. 


[4 


ಮೂಲಪ್ರತಿಯನ್ನು ನೋಡಿದರೆ ಮಾ 
ಜೀವಂಗಳ ಸ್ವಭಾವಮಿಂತುಟಿ 
ನರಪಶು ನಿರತಂ 

ಪುರುಷಂ ಪಶುಂ ಹಂತಿ ಕಾಳವೃಕ: 
ಸಮಾಗಮಸ್ಸಾಮಪರೋಹಿ 
ಏಗೋ ಸ ಜಾಇಣಣಿರಯಂ ವ 


೨ ಧಿ 


99 


ಇ 


ಈ pr 


೪. ಗುರುದತ್ತ ಭಟಾರರ ಕಥೆ 


ಸಮ್ಮಲಿಥಾಳೀವ ದೊಣ್ಣಿಮಂತಮ್ಹಿ 

ತಂದೆಯುಂ ನಾಲ್ವರ್‌ ತಾಯ್ಕಿರ್ಕಳುಂ (ಯೋ. ಚ 
'ಜಲಕ್ರೀಡೆಯಾಡುತ್ತಿರ್ಪ್ಪನ್ನೆಗಂ ಭೌಮವಿಹಾರಾರ್ಡಿಂ 
ವಿಮಾನಮನೇಜಅಕ* ಪೋಗುತ್ತಿದ್ದ ವಜ್ರದಾಡನೆಂಬ 
ವಿದ್ಯಾಾದಬಿ'ರ'ನ'೨ ಎ”ವಾತಿ' ನಿ'ಎಗು ಹಾದಿೇವಿ 
ಮದನವೇಗೆಯೆಂಬೊಳಾಯಿರ್ವರುಂ ಕಂಡು ನಿಮ್ಮ ತಂದೆಯ 
ವಿಭವಮಂ- 


ಹಿ 


ಶೀವಂಗಳ ಸ್ವಭಾವಮಿಂತುಟು 


ನರಪಶುರನಿಶಂ (ಯೋ.ಪಾ) 


ಪುರುಷ ಪಶುಂ ಹಂತಿ ಕಾಲವೃಕಃ (ಯೋ.ಪಾ) 
ಸಮಾಗಮಾಃ ಸ್ವಾವಸಮಾಹಿ (ಯೋ.ಪಾ) ' 
ಏಗೋ ಸಜ್ಜಾ ಇ ಣಿರಯಂ [ವಾ] 


ಇಣಣ೨೮೨3€£ ಉದೀ೧ಣ / AUN 


೧೪. 
೧೫. 
೧೬. 


ಸ ಗೆ 


ಸ್ಯ 


ಜ್‌ ಭವ ಪರೇ 
ರಿದು ಬೇಗ ಧರ್ಮಂ ಪೇಟ್ದು 


ನೃಸನಂಗೆಯ್ದಿರ್ದ್ವೊಡೆ ಭಟಾರರ್‌ ಅನಂತವೀರ್ಯಂಗ 


ಕ 


2 


L 
ಗ 


ಸನಂ ಗೆಯ್ದಿರ್ದುದಕ್ಕೆ 
ಪಿರಿಯ ಮಂಟಪಮಂ ಮಾಡಿಸಿ (ಯೋ.ಪಾ) 

೦ಪನಾ ಪಾಠ ಸರಿಯಾಗಿದೆ. ಏಕೆಂದರೆ ಡಿ.ಎಲ್‌.ಎನ್‌. 
ಡಿಟಿಪ್ಪಣಿಯಲ್ಲಿ ಕೊಟ್ಟಿರುವ ಪ್ರಕಾರ 'ಕಗ' ಪ್ರತಿಗಳಲ್ಲಿ 'ಟ' 
ಸಮಂ ಎಂಬ ಪಾಠವಿದ್ದು i 'ಮಂಟಿಪಮಂ' ಎಂದಾಗುವುದು 


SRE 


2 


ಡಿ.ಎಲ್‌.ಎನ್‌. ಯಾವ ಪ್ರತಿಯಿಂದ ಎತ್ತಿಕೊಂಡರೋ 
ತಿಳಿಯುವುದಿಲ್ಲ. 

ಧ್ವಜಂಗಳಂ ಕಟ್ಟಿಸಿ 

ಮಹಾಮಹಿಮೆಯಂ 

ಪೂಜೆಗಳಂ ಪೊಜಮಡಿಸುತ್ತಿರೆ 

ಸನ್ಮಸಿನೇಸ್ತಿ ಮಿತಯೋ 

ಪ್ರನರಾಗಮ ವರ್ಜನಂ 

ಇಹ ಜನ್ಮಕೃತಂ ಪಾಪಂ (ಯೋ.ಪಾ?) 

ದಂಸಣಣಾಣ ಸಹಗದೊ 


ತರ್ಕ ನಿರ್ಣಯವಾಗಿದೆ. 'ಪಂದರಂ' ಎಂಬುದನ್ನು 


೧೦. 


ಫು! 
೧೩. 


೧೪. 
೧೫. 


೧೭. 
೧೮. 
೧೯. 


ಭವಿಷ್ಯಂತಿ ಪರೇ ಪರೇ 
ಪಿರಿದು ಬೇಗಂ ಧರ್ಮಮಂ ಪೇಟ್ದಿ (ಯೋ.ಪಾ) | 
ಸನ್ನಸನಂ ಗೆಯ್ದಿರ್ದೊಡದಂ ಭಟಾರರಜ್‌ದನಂತವೀರ್ಯಂಗೆ 


ಧ್ವಜಂಗಳುಮಂ ಕಟ್ಟಿಸಿ (ಯೋ.ಪಾ) 

ಮೂಜು ಪೊಲಟ್ತುಂ ಮಹಾಮಹಿಮೆಯಂ (ಯೋ.ಪಾ) 
ಪೂಜೆಗಳುಮಂ ಪೊಡೆಮಡಿಸುತ್ತಿರೆ (ಯೋ.ಪಾ) 
ಸನ್ಮಸನೇಸ್ತಿ (ಮತಿರ್ಯೋ?) (ಯೋ.ಪಾ) 
ಪುನರಾಗಮ ವರ್ಜಿತಂ (ಯೋ.ಪಾ) 

ಇಹ ಜೀವಕೃತಂ ಪಾಪಂ 

ದಂಸಣಣಾಣ ಸಮಗ್ಗೋ 


8೦೯ / ಓಂಇಂಇಂ 


ಉವ್ವೇ ಮರಣಂ ಜಾ ಈ ಮರಣಂ 

ಮರಣಂ ಅತಿಮತಿಸ್ಸ (ಯೋ.ಪಾ ಎಂದು ತೋರುತ್ತದೆ) 
ಛಿಂದ ಇ ಜಾದೀ ಸದಾಣಿ 

ಸಂಸಾರ ಚಿಕ್ಕವಾಳಂ 

ಆಹಾರಣಮಿತ್ತಂ (ಮುದ್ರಣ ದೋಷವಿರಬಹುದು) 
ಅಗ್ಲಿಂ ಲವಣ ಸಮುದ್ದೋ 


ಷ್ಟ 
ಣಇ ಜ ಜೀವೋ ಸಕ್ಕೋ 


ಅಗ್ಲೀವ ಇಂಧ ಣಾ ಇಂ ತಣ್ಣಾದೇ ಹೊಂತಿ ಸೇ ಭೋಗಾ 
ತೃಷಾರ್ತಂ 

ತೃಷಾರ್ಶೈರಧಿಕರ ತೃಷಾರ್ತೆ 

ಯದ್ಮಪಿ ಸಿ ಸೇವ್ಯಮಾನೋ 

ಕಿಂಪಾಕ ಫಲಾದನುವದ್‌ ಭವಂತಿ 

ಗುರ್ದುಂ ಪೊರ್ದಿದ ಚಾತುರಂಗ ಬಲಮುಂ 


ಇಲ್ಲಿ ಇಬ್ಬರಲ್ಲೂ 'ಗುರ್ದುಂ' ಎಂಬ ಪಾಠವಿದೆ. ಆಃ 


ಮೂಲದಲ್ಲಿ 'ದುರ್ಗಂ' ಎಂದಿರಬೇಕು. ಪದ್ಮದಲ್ಲಿ ವರ್ಣಿತವಾದ 
ಇತರ ವಿಷಯಗಳ ಆಧಾರದಿಂದ ಇದನ್ನು ನಿರ್ಣಯಿಸಲು 
ಸಾಧ್ಯವಿದೆ. ತಮ್ಮ ಅಡಿಟಿಪ್ಪಣಿಯಲ್ಲಿ ಡಿ.ಎಲ್‌.ಎನ್‌. ಅವರು 


'ಕಖಗ' ಪ್ರತಿಯಲ್ಲಿ 'ದುರ್ಗ್ಗಂ' ಎಂಬ ಪಾಠವಿರುವುದನ್ನು 


ತಿಳಿಸಿದ್ದಾರೆ. ಆದರೂ ತಾವು 'ಗುರ್ದುಂ' ಎಂಬ ಪಾಠವನ್ನು 


ಒಳಸಿದ್ದಾರೆ. ಇದು ಆಶ್ಚರ್ಯದ ಸಂಗತಿಯಾಗಿದೆ. 


೨೧. 
೨೨. 
೨೩. 
೨೪. 
೨೫. 
೨೬. 
೨೭. 
೨೮. 


[ಪು ವೇ ಮರಣಂ ಜಾ ಈ ಮರಣಂ 

ಮರಣಂ ಅಣುಮಲಿಸ್ಸಂ 

ಛಿಂದ ಇಜಾ ಈ ಸದಾಣಿ 

ಸಂಸಾರ ಚಕ್ಕವಾಳಮ್ದ್ಹಿ (ಯೋ.ಪಾ) 

ಆಹಾರಣಿಮಿತ್ತಂ (ಯೋ.ಪಾ) 

ಅಗ್ಲೀ ಲವಣಸಮುದ್ದೋ 

ಣ ಇಮೋ ಜೀವೋಸಕ್ಕೋ 

ಅಗ್ಲೀವ ಇಂಧಣಾ ಇಂ ತಣ್ಣಂ ದೀವಂತಿ ಸೇ ಭೋಗಾ 

ತೃ ಷಾರ್ತಾನ್‌ 

ತೃಷಾರ್ತೈರಧಿಕತರ ತೃಷಾರ್ತಾನ್‌ 

ಯದ್ಮಪಿ ನಿಷೇವೃಮಾಣಾ 

ಕಿಂ ಪಾಕ ಫಲಾಶನವದ್ಬವಂತಿ 

ಗುರ್ದುಂ ಪೊರ್ದಿದ ಚಾತುರಂಗ ಬಲಮುಂ 

ಗುರ್ದುಂ = ಶಕ್ತಿ ಬಲ, ಶತ್ರುಗಳನ್ನು ಗುದ್ದಿ ನಾಶಮಾಡಬಲ್ಲ 
ಚತುರಂಗ ಬಲ ಎಂಬರ್ಥದಲ್ಲಿ ತಕ್ಕಮಟ್ಟಿಗೆ 'ಗುರ್ದುಂ' ಎಂಬ 
ಪಾಠವೂ ಹೊಂದಿಕೆಯಾಗುತ್ತದೆ. 'ದುರ್ಗಂ' ಎಂಬುದನ್ನು 
ಸ್ವೀಕರಿಸಬೇಕೆಂದರೆ ಆಗಲೇ 'ಕೋಂಟೆಯುಂ' ಎಂಬ ಶಬ್ದ ಅಲ್ಲಿ 
ಬಂದಿದೆ ! 


ಆಣಣೂೂ€ ೧ದೀಂಣ / ಇರ 


೩೮, 
೩೫. 
೩೬, 
೩೭. 
೩೮, 
೩೯. 
೪೦. 


೪೧, 
೪.೨. 


೩೮, 


ಲಲ, 
೪೫ 


ಕರ್ಮ ನಿಶ್ರಾವಣೆ 

ಪೆಜದಿಲ್ಲೆ ನಗೆ (ಮುದ್ರಣದೋಷ ವಿರಬಹುದು) 
ಪಳಾಳಮನೋಜೆಗೀ ನಮಃಸ್ಕಾರಮೆ ಸಾಲ್ಲುಂ 

ವಿಸಯಸುಹ (ಯೋ.ಪಾ) 

ಖಯಕರಣಂ ಸವ್ವ ಜೀವಾಣಂ 

ಸಮಾಹಿಮರಣಂ ಪಿ ಬೆಜ್ಜ ಜದಿಜೀವೋ 

ಭವಗ್ಗ ಹಣೇ ಣಿವ್ವಾಣಮಣುತ್ತರಂ 

ರುೂಯಂ ಜೋಣಿಯ ಮಿಯಮ್ಹಿ 

ಏ ಯಕ್ಕೇಣ ವಿಸುದ್ದೋ ತೋ ಹೋಹಿ ಸುಮೋಕ್ಟ ಸುಹಭಾಈ 
ಗುರುಮೂಲೇ ಯತಿನಿಚಿತೇ 

ಸದ್ಭೋಷೇ (ಮುದ್ರಣದೋಷವಿರಬಹುದು) 

ಭವನವಾಸಿಗ ಲೋಕದೊಳ್‌ ಮೂಜು ಪಳಿತೋಪಮಾಯುಷ್ಕ್ಯ 
(ಯೋ.ಪಾ.) 

'ಘಚಛ' ಪ್ರತಿಗಳಲ್ಲಿ 'ಮೂ' ಎಂಬ ಪಾಠವಿರುವುದನ್ನು 
ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 'ಮೂ'ಎಂಬುದು 
ಹಂಪನಾ ಆವತ್ತಿಯಲ್ಲಿದೆ. ಹಸ್ತಪ್ರತಿಗಳ ಸಂಖ್ಕಾಬಲದಿಂದ 
ಪಾಠವನ್ನು ನಿರ್ಣಯಿಸುವುದಾದರೆ ಹಂಪನಾ ಪಾಠ ಸರಿಯೆಂದು 
ಹೇಳಬೇಕಾಗುತ್ತದೆ. 


೩೮, 
೩೫. 
೩೬. 
೩೭. 
೩೮. 
೩೯. 
೪೦. 
೪೧, 
ಹ 
೪೩, 
ಅಲ, 
೪೫. 


ಕರ್ಮವಿಶ್ರಾವಣೆ (ಯೋ.ಪಾ) 

ಪೆಅತಿಲ್ಲೆನಗೆ (ಯೋ.ಪಾ) 

ಪಲಾಲಮನೊಲ್ಲೆ ನಿನ್‌ ನಮಸ್ಕಾರಮೆ ಸಾಲ್ಗುಂ(ಯೋ.ಪಾ) 
ವಿಸಯಸುವ 

ಸುಹಕರಣಂ ಸಿವ್ವಜೀವಾಣಂ 

ಸಮಾಹಿಮರಣಂ [ಮರೇಜ್ವ] ಜದಿ ಜೀವೋ 

ಭವಗ್ಗಹಣೇ ಣಿವ್ವಾಣ ಮತ್ತರಂ 

ರಭಾಯಂ ಜೋಣಿಯಮಿ ಯಮ್ಮಿ 


ಏ ಅಗ್ಲೇಣ ವಿಸುದ್ದೋ ತೋ ಹೋಹಿಸಿ ಮೋಕ್ಸ ಸುಹಭಾಈ. 


ಗುರುಮೂಲೇ ಯ ತಿನಿಕಟೇ (ಯೋ.ಪಾ) 
ಸದ್ದೋಷೇ (ಯೋ.ಪಾ) 
ಭವನವಾಸಿಗಲೋಕದೊಳ್‌ ನೂಲು ಪಳಿತೋಪಮಾಯುಷ್ಯ 


20೯ / ಓಂಇಇಂ 


ಪೊಲ್ಲಗತಿಯೊಳ್‌ ಪುಟ್ಟಿದುದುಮಂ ಕಂಡು ಮನುಷ್ಯ ಜನ್ಮದ 
ದುರ್ಲಬತ್ವಮುಮಂ ಶರೀರದಶುಚಿತ್ತಮುಮಂ 
ಭಬೋಗೋಪಭೋಗಂಗಳಪ್ಪನಿತ್ಮತ್ತಮುಮಂ ಮನದೊಳ್‌ 
ಬಗೆದು. 

'ಶರೀರದಶುಚಿತ್ವಮುಮಂ' ಎಂಬುದು ಹಂಪನಾ ಆವೃತ್ತಿಯಲ್ಲಿರುವ 
ಹಚ್ಚಿನ ಪಾಠ. ಇದನ್ನು ಡಿ.ಎಲ್‌.ಎನ್‌. ಕೈಬಿಟ್ಟಿರುವರೋ 
ಅಥವಾ ಹಂಪನಾ ಪ್ರತಿಯಲ್ಲಿ ಇದು ಹೆಚ್ಚುವರಿಯಾಗಿ 
ಸೇರಿಕೊಂಡಿದೆಯೋ ಎಂಬುದನ್ನು ಮೂಲಪ್ರತಿಗಳ 
ಅವಗಾಹನೆಯಿಂದ ಮಾತ್ರ ಗುರುತಿಸಬಹುದು. 

ಕ್ಷಮಾಂ ತ್ಮಜ ಮಳಂ 

ಪ್ರಖ್ಯಾಪಯ ಪ್ರಶ್ರಯಂ ಸ್ವಾನ್‌ ಗುಣಾನ್‌ 

ಸ್ವಾನ್‌ ಗುಣಾನ್‌' ಎಂಬುದು ಹಂಪನಾ ಅವರಲ್ಲಿರುವ ಹೆಚ್ಚಿನ 
ಪಾಠ. 

ಮೈತ್ರೀಂ ಪಾಲಯ 

 ವಿಮಾನಮನೇಜ್‌ ಪೋದೊಡಾತಂ (ಕಖಗ' ಗಳಲ್ಲಿ 'ದೊಡಾತಂ' 
ಎಂದಿದೆ) 

ಸವಿಳಾಭರಣನೆಂಬ (ಯೋ.ಪಾ) 

ಕೊಲಲ್‌ ಬಂದೊಡಂಜಿ 


ಕೀರ್ತಿಂ ಪಾಲಯ 
ಾನಮನೇಣಕಶಿ ಪೋಪಾಗಳ್‌ (ಯೋ.ಪಾ) 


ಸಲಿಧಾಭರಣನೆಂಬ | | 
ಕೊಲಲ್‌ ಬಗದೊಡಂಜಿ (ಯೋ.ಪಾ) 


ಅಆ೨ಣ೧ಣ೨೮೦೩೩ ಉಉಮೀಂಔ / ೧೦೯ 


೫೩. 


೫೪. 


೫೬. 


ಸ ಕ್ಷ 


೬೦. 


೬೧. 
೬.೨. 


ಬನ್ನಿಮೆಂದೊಡೆ (ಯೋ.ಪಾ) 

ವಾಸ್ತವವಾಗಿ ಇದು “ಬನ್ನಿಮೆಂದು ಪೇಟ್ಟೊಡೆ' ಇದ್ದಿರಬಹುದು 
ಬಲಂಗಳಿಂದಮೇಕಜ್ಜಮೇನೆಂದು 

ನಿಮ್ಮರಸಂಗಿಂತೆಂದು ಪೇಲೌಂ 

ಚಾತುರ್ದಂತ ಬಲಂ 

ಹಂಪನಾ ಬಳಸಿದ ಪಾಠವು 'ಘುಚಛ' ಪ್ರತಿಗಳಲ್ಲಿದ್ದು 
ಡಿ.ಎಲ್‌.ಎನ್‌. ಅದನ್ನು ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 
ಪಲವು ದಿವಸಂ ಕಾದೆ ಗುರುದತ್ತ ನೃಪತಿಯ 


ಖಂಡಿಸಿ ನೆಲದೊಳ್‌ ಬಿರ್ದುದಂ 

ಕನ್ನೆಮಾಡ 

ಚವುಕಿಗೆಯ ಮೇಗೆ 

ಎರಡೂ ಕಡೆ ಬಂದಿರುವ 'ಚವುಕಿಗೆ' ಎಂಬ ಪಾಠಕ್ಕಿಂತ 'ಘಚಛ' 
ಪ್ರತಿಗಳಲ್ಲಿದೆಯೆಂದು ಡಿ.ಎಲ್‌.ಎನ್‌. ತಿಳಿಸಿರುವ 'ಚವುಪಳಿಗೆ' 
ಎಂಬ ಪಾಠವು ಹೆಚ್ಚು ಯೋಗ್ಯವೆಂದು ತೋರುತ್ತದೆ. 
ನಡಪಾಡುತ್ತಿರ್ದ್ವಾಕೆಯ ಮುಂದೆ 

ಈ ಕಯ್ಕನೊಡೆಯಾತಂ (ಯೋ.ಪಾ) 


೫೪. 
೫೫. 
೫೬. 


೫೭. 


೫೮. 


ರ್ಜ. 
೬೦. 


೬೧, 
ಸ್ರಿ). 


ಬನ್ನಿಪೇಂದೊಡೆ 


ಬಲಂಗಳಿಂ ಕಜ್ಜಮೇನೆಂದು (ಯೋ.ಪಾ) 
ನಿಮ್ಮರಸಂಗೆ ಪೇಟೌಂ (ಯೋಗ್ಯಪಾಠ ನಿರ್ಣಯಿಸುವುದು ಕಷ್ಟ) 
ಚಾತುರ್ವಲಂ ಬೆರಸು (ಯೋ.ಪಾ.) ` 


ಪಲವುಂ ದಿವಸಂ ಕಾದೆ ಒಂದು ದಿವಸಂ ಗುರುದತ್ತ ನೃಪತಿಯ 
(ಯೋ.ಪಾ) 

ಖಂಡಿಸೆಪಟ್ಟುದಾಗಿ ನೆಲದೊಳ್‌ ಬಿರ್ದ್ದುದಂ (ಯೋ.ಪಾ) 
ಕನ್ಯಾಮಾಡ (ಯೋ.ಪಾ) 

ಚವುಕಿಗೆಯ ಮೇಗೆ 


ನಡಪಾಡುತ್ತಿರ್ದ್ದಳ ಮುಂದೆ (ಯೋ.ಪಾ) 
ಈ ತಳಮನೊಡೆಯಾತಂ 


೨೦೯ / ನಿಂ೧%ಬಂ 


AS 
೯. 


ಜಿ 


'ಘಚಛ' ಪ್ರತಿಗಳಲ್ಲಿ 'ಕಯ್ಯ' ಎಂಬ ಪಾಠವಿರುವುದನ್ನು 
ಡಿ.ಎಲ್‌.ಎನ್‌. ತಿಳಿಸಿರುವರಾದರೂ ತಾವು ಮಾತ್ರ 'ತಳ' ಎಂಬ 
ಪಾಠವನ್ನು ಬಳಸಿದ್ದಾರೆ. 

ಪಲವುಮನೊಟ್ಟಯಿಸಿ 

ನಮ್ಮರಸನುಂ ತನ್ನುಳ್ಳ 


`ನಿಂದಿಂತೆರಡುಂ 


ಮಾನಸರ ಸತ್ತುದರ್ಕೆ 

'ಮಾನಸರ' ಎಂಬುದು 'ಖಗಚಭಛ'ಪ್ರತಿಗಳಲ್ಲಿದ್ದು ಅದಕ್ಕಿಂತ 
'ಪದಾತಿ' ಎಂಬುದೇ ಹೆಚ್ಚು ಸೂಕ್ತ. 

ತನ್ನ ಮೆಯ್ಕಲ್ಲದಾಗಳೀಗಳೆ ತಪಂಬಡುವೆನ್‌ 

ಬೆಸಗೊಂಡೊಡೆ ಪೇಟ್ಲೊಡೆ 


'ಪೇಳ್ಹೊಡೆ ಎಂಬುದು ಹಂಪನಾ ಅವರಲ್ಲಿರುವ ಹೆಚ್ಚುವರಿ ಪಾಠ 


ಅದು ಇಲ್ಲಿ ಅನಗತ್ಕ. 


ಪರವೊವೌಪೂಟಲನಾಳ್ವೊಂ (ಮುದ್ರಣ ದೋಷವಿರಬಹುದು.) 


ಪೊಟಲಂ ಪೊಲಮಟ್ಟೊಡವರ 
ಇದು ಘಚಛ ಪ್ರತಿಗಳಲ್ಲಿರುವ ದೋಲಂಗಂಗೊಟ್ಟಿರ್ದೊಡವರ 
ಎಂಬ ಪಾಠವಿರಬೇಕು 


೬ಡಿ. 
ಆ, 
೬೫. 


ಆರ 


ಪಲವುಮನಿಬೌ್‌ದೊಟ್ಟಯಿಸಿ (ಯೋ.ಪಾ) 
ನಿಮ್ಮರಸಂ ತನ್ನುಳ್ಳ (ಯೋ.ಪಾ) 
ನಿಂದನಿಂತೆರಡುಂ (ಯೋ.ಪಾ) 

ಪದಾತಿ ಸತ್ತುರ್ದಕ್ಕೆ 


ತಮ್ಮ ಮೆಚ್ಚಲ್ಲದಾಗಳೀಗಳೆ ತಪಂಬಡುವೆನ್‌ (ಯೋ.ಪಾ.) 
ಬೆಸಗೊಂಡೊಡೆ (ಯೋ.ಪಾ) 


ಚಂಪಾಪುರಮನಾಳ್ವೊಂ (ಯೋ.ಪಾ.) 
ಪೂಟಲಂ ಪೊಜಮಟ್ಟಡವರ 


ಉಊಣಣ೨ಟ9 ಉದೀಂಣ / ೦೯೯ 


ಕಃ 
೭೩. 


೭೪. 
೭೫. 
೭೬. 
೭ಪಿ 
೭೮. 


ನೀಂ ಗರ್ಬದೊಳಿರೆ ಬಯಕೆಯೆಲ್ಲಾ ಜೀವಂಗಳಂ 
ದಯೆಗೆಯ್ದಂತಿರೆ ಅದನರಸಂ ಕೇಳ್ದು ತನ್ನ ಪೊಟಲೊಳಂ 
ನಾಡೊಳಂ ಆರಪ್ಪೊಡಂ ಜೀವಂಗಳಂ ಕೊಲ್ಲದಂತು ಗೋಸನೆ 


ಗಳಯಿಸದನದು ಕಾರಣದಿಂ (ಸ'ಇದು 
ಮುದ್ರಣದೋಷವಿರಬಹುದು. 


ಛ' ಪ್ರತಿಯಲ್ಲಿ 'ಳಂ ಪೊ' ಎಂಬ ಪಾಠವಿರುವುದನ್ನು 
ಡಿ.ಎಲ್‌.ಎನ್‌ ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದು 
'ಗೋಸನೆಗಳೆಯಿಸಿದನದು' ಎಂಬುದರ ಬದಲು 'ಗೋಸನೆಗಳಂ 
ಪೊಯ್ಸಿದನದು' ಎಂದಾಗಬೇಕಿತ್ತು. ಇದನ್ನು ಇಬ್ಬರೂ 
ಸಂಪಾದಕರು ಗಮನಿಸಿದಂತಿಲ್ಲ. 
ಪಲ್ಲಿಖೇಡಮೆಂಬೂರನೆಯ್ದುವರೆಡೆಯೊಳ್‌ 

ಯತ್ರಾಸ್ತಮಿತ ವಾಸಿಗಳೆಲ್ಲಿ ನೇಸರ್ಪಟ್ಟಿತ್ತಲ್ಲಿಯೆ 
ಕೇಡವಜಪ್ಪುದರಿಂದೂರ ಪೊಟಲೊಳ್‌ 

ಕೂಟಂ ತಪ್ಪುದಂ 

ವಿಜಾಣದೋ ಸಮಣೋ 

ಛಿಣ್ಣೇವ ಭಿಣ್ಣೇವ ಖ ಇದೇವ 

ದುಣ್ಣಾಲೋಗಾ 

ತಿಣ್ಣಂ ಬೋಸಸ್ಸದ ಭಾಮೇಣ 


೭೧). 


೭೨. 
೭೩. 


೭೪. 
೭೫. 
೭೬. 
ವಿದಿ 
೭.೮. 


ಶ್ರೀಮತಿಯ ಗರ್ಭದೊಳ್‌ ನೆಲಸಿರೆ ಆಕೆಗೆಲ್ಲಾ ಜೀವಂಗಳಂ 
ದಯೆಗೆಯ್ವ ಬಯಕೆಯಾದುದರಸಂ ಕೇಳ್ದು ತನ್ನ ಪೊಟಲೊಳಂ 
ನಾಡೊಳಮಾರಪೊ ಡಂ ಜೀವಂಗಳಂ ಕೊಲ್ಲದಂತು 
ಗೋಸನೆಗಳೆಯಿಸಿದನದು ಕಾರಣದಿಂ ಸ 

ಹಂಪನಾ ಪಾಠಕ್ಕಿಂತ ಡಿ.ಎಲ್‌.ಎನ್‌. ಪಾಠದ ಅರ್ಥ ಹೆಚ್ಚು 
ಸ್ಫುಟವಾಗಿದೆ. 


ಪಲ್ಲಿಖೇಡಮೆಂಬೂರ ನೆಯ್ದುವನ್ನೆಗಮೆಡೆಯೊಳ್‌ (ಯೋ.ಪಾ) 
ಯತ್ರಾಸ್ತಮಿತ ವಾಸಿಗಳೆಲ್ಲಿ ನೇಸರ್ಪಟ್ಟಿತ್ತಲ್ಲಿಯೆ 
ನಿಲ್ಬರಪ್ಪುದಖಿಂದೂರ ಪೊಜಪೊಟಲ ಪೊಲದೊಳ್‌ (ಯೋ.ಪಾ) 
ಕೂಲಂ ತರ್ಪ್ಪದಂ (ಯೋ.ಪಾ) 

ವಿಜಾಣಗಾ ಸಮಣಾ . 

-ತಿಣ್ಣೆವ ಚಿಣ್ಣೆವಕ್ಟಯಿ ಇದೇವ 

ದುಣ್ಣಾರೋಗಾ 

ತಿಣ್ಣಂ ಚೋ ಸುಸದಭಾವೇಣ 


೦೯೯ / ದಿಂಇಇ೧ಣ 


೭೯. 
೮೦. 


೮೨. 
೮೩. 
೮೪. ' 
೮೫. 
೮೬. 
೮೭. 
೮೮. 
೮೯. 
೯೦. 


₹೧. 
(ಶು. 


೯೩. 


೯೪, 
₹೯೫. 


ರೂಣೇಣ 
ಸಂಜೋಗ ವಿಪ್ಪಜೋಗೇ 
ಸಮತಾ ಸಾಮಾಯಿಗಂ 
ಘಂಟೇಹಿ 
ಸಮವಸರಣದೊಳ್‌ 
ಚಾತುರ್ವರ್ಣ ಶ್ರಮಣ ಸಂಘಮುಂ (ಯೋ.ಪಾ) 
ಬಳಸಿಯುಂ ಬಂದು ಧರ್ಮಮಂ (ಯೋ.ಪಾ) 
ವೀರ್ಮದೊಳ್‌ ಕೊಡಿ (ಮುದ್ರಣ ದೋಷವಿರಬಹುದು) 
ಪೇಯ ರಜಮಜರ ಮಧುರಂ 
ಅಣೋವಮಂ ಪತ್ರೋ 
ಅಬ್ಬಾಬಾಧ ಮಣಂತಮಣಾಗಯ 
ಯತ್ರಾಸ್ತಮಿತ ವಾಸಿಯೆಲ್ಲಿ ನೇರ್ಪಟ್ಟಿತ್ತಡೊಡಲ್ಲಿಯೆ 
ಕೆಡವಣಪ್ಪದಣ?ಂ | 
ಸೂರ್ಕೆ ತೂಂಕಡಿಸಿ (ಮುದ್ರಣ ದೋಷವಿರಬಹುದು) 
ಜನಂಗಳನೆರ್ವ್ವಟ್ಟಿ 
N 


ಬೇಗೆಗಿಚ್ಚು ತಗುಟ್ಟೊಡೆ 
ಪೊಕ್ಕೊಡೆಯದಂ ಕಂಡು 
ಪಿರಿದು ತಡೆದೊಡೆ 


ರಖಾನಣೇಣ 

ರಂಜೋಗ ವಿಪ್ಪಜೋಗೇ 

ಸಮದಾ ಸಾಮಾಯಿಗಂ 

ಪುಂಟಿಹ 

ಸಮವಸರಣ ಕೋಷ್ಕಂಗಳೊಳ್‌ (ಯೋ.ಪಾ) 

ಚಾತುರ್ವರ್ಣ ಸಂಘಮುಂ | 

ಬಳಸಿಯುಂ ಬಂಧು ಧರ್ಮಮಂ (ಮುದ್ರಣ ದೋಷವಿರಬಹುದು) 
ವೀರೃದೊಳ್‌ ಕೂಡಿ 

ಅರುಜಮಮರಣಂ ಮಧುರಂ 

ಅಣೋವಮಂ ಪತ್ತಾ 

ಅವ್ವಾಬಾಧಮಂಣತಂ ಅಣಗಾರಾ 

ಯತ್ರಾತ್ಸಮಿತ ವಾಸಿಯೆಲ್ಲಿ ನೇಸರ್ಪಟ್ಟೊಡಲ್ಲಿಯೆ 
ನಿಲ್ಪರಪ್ಪುದಜ್‌ೌಂ (ಯೋ.ಪಾ) 

ಸೂರ್ಕಿ ತೂಂಕಡಿಂದಿರುಳ್‌ (ಯೋ.ಪಾ) 

ಜನಂಗಳನೆಬ್ಬಟ್ಟಿ (ಯೋ.ಪಾ) 


'ಕಗ' ಪ್ರತಿಗಳಲ್ಲೂ 'ರ್ಬ್ಬ'ಇದೆ. 


ಕಾಟ್ಕ್‌ಚ್ಚು ತಗುಟ್ಟೊಡೆ (ಯೋ.ಪಾ) 


`ಪೊಕ್ಕೊಡದಂ ಕಂಡು (ಯೋ.ಪಾ) . 


ಪಿರಿದು ಬೇಗಂ ತಡೆದಳ್‌ (ಯೋ.ಪಾ) 


ಆಣ ೨೮೦9೩ ಯೀ೧ಣ / CEE 


ಪಿ. 


೯೮. 


£86, 


Pout 
೩೮4 


9, 
(೧) 


೧೦೧. 
೧೦೨. 
೧೦೩. 
೦೪. ಆಯುಷ್ಕಾಂತದೊಳ್‌ ಸಹಸ್ರಾರ ಸಲ್ಪದೊಳ್‌ ಪದಿನೆಂಟು 


ವಾ ಯಾ 
\s 


೧೦೫. 
. ದಂತಪುರಮೆಂಬ ಪೊಳಲೊಳೊಂದು ದಿವಸಂ ಕರುಮಾಡದ 


ಆಕಾಶಕ್ಕೆ ವೋಗದು (ಲಿಪಿಕಾರನ ದೋಷವಿರಬಹುದು) 
ನೋಬ್ಬಿನ್ನೆಗಂ 

ಎನಗುಪಕಾರಿಯಯ್‌ (ಯೋ.ಪಾ) 

ನಿನಗಾಂ ಬೆಸಕೆಯ್ದೆಂ ನಿನಗೆಂತಪ್ಪೊಡೊಂದು ಬೆಸನಂ ಪೇಟೆಂದೊಡೆ 


. ವಿದ್ಮೆಗಳಿಂದಂ 


ಪೊತ್ತಾಟೆ (ಯೋ. ಪಾ) 
ಕಿಚ್ಚಿನೊಳ್‌ ಬೆಂದು ಸತ್ತ (ಯೋ.ಪಾ) 
ಸತ್ತು ವೆಂತರದೇವನಾಗಿ ಪುಟ್ಟಿಮಾಯುಷ್ಕಾಂತದೊಳ್‌ 


ಹಂಪನಾ ಆವೃತ್ತಿಯಲ್ಲಿ ಒಂದಿಷ್ಟು ಪಾಠ ಹಿಂದುಮುಂದಾಗಿ 
ಬಂದಿದೆ. 
ಅಲ್ಲಿಂದಂ ಬಂದಿಲ್ಲಿ 


ಮೇಗಣ ನೆಲೆಯೊಳಿರ್ದ್ದರಸಂ ಪಡುವಣ ಬೆಟ್ಟದ 
ಮೇಗೆಕಸ್ಲಿರಯೋಗಂಗೊಂಡು ಕಲ್ನೆಲೆನಿಂದರನ್ನೆಗಂ ಆ 
ಪೊಟಲನಾಳ್ವೊಂ ನರಸಿಂಹನೆಂಬರಸನಾತನ ಮಹಾದೇವಿ....... 
ಹಂಪನಾ ಅವರಲ್ಲಿ ಒಂದಿಷ್ಟು ಪಾಠ ಹಿಂದು ಮುಂದಾಗಿದೆ. 
ಇದು ಲಿಪಿಕಾರನ ಪ್ರಮಾದವಾಗಿರಬಹುದು. 


ಕೆ 
೮೭ 
೯೮. 


೧೦೦. 
೧೦೧. 
೧೦೨. 
೧೦೩, 
೧೦೮೪. 


೧೦೫. 
೧೦೬. 


ಆಕಾಶಕ್ಕೊಗೆದು (ಯೋ.ಪಾ) 

ನೋಟ್ಪಾಗಳ್‌ (ಯೋ.ಪಾ) 

ಎನಗುಪಕಾರಿಯಮ್‌ (ಮುದ್ರಣ ದೋಷವಿರಬಹುದು) 
ನಿನಗಾಂ ಬೆಸಕೆಯ್ದೆ ನೆನಗೇನಪ್ಪೊಡಮೊಂದು ಬೆಸನಂ ಜಾ 
(ಯೋ.ಪಾ) 

ವಿದ್ಮೆಗಳಿಂದಮೆ (ಯೋ. ಪಾ) 

ಪೊಟ್ರಡೆ 

ಕಿರ್ಚಿನೊಳ್‌ ಸತ 

ಸತ್ತು ವೃಂತರದೇವಾಗಿಯಾಯುಷ್ಕಾಂತದೊಳ್‌ (ಯೋ.ಪಾ) 
ಆಯುಷ್ಯ ೦ತಿ'ದಿ' ಳ್‌ ಪ” ದಿನಿ'ಂಟ) 
ಸಾಗರೋಪಮಾಯುಷ್ಯಮನೊಡೆಯ ಸಹಸ್ರಾರ ಕಲ್ಪದೊಳ್‌ 


ಅಲ್ಲಿಂ ಬಂದೀಗಳ್‌ (ಯೋ.ಪಾ) 

ದಂತಪುರಮೆಂಬ ಪೊಟಲ ಪಡುವಣ ಬೆಟ್ಟದ 
ಮೇಗೇಕಸ್ಲಿರಯೋಗಂಗೊಂಡು ಕಲ್ಲೆಲೆ ನಿಂದರನ್ನೆಗಂ ಆ 
ಪೊಟಲನಾಳ್ವೊಂ ನರಸಿಂಹನೆಂಬರಸನಾತನ ಮಹಾದೇವಿ 
ವಸುಮತಿಯೆಂಬೊಳಾಯಿರ್ವ್ವರ್ಗ್ಗಂ ಮಗಂ ನರಪಾಳನೆಂಬೊಂ 
ಮಂತ್ರಿ ಬುದ್ದಿದಾಸನೆಂಬೊನಂತವರ್ಗ್ಗಳ್ವೆರಸೊಂದು ದಿವಸಂ 
ಕರುಮಾಡದ ಮೇಗಣ ನೆಲೆಯೊಳಿರ್ದ್ದರಸಂ (ಯೋ.ಪಾ) 


ಇ೯೯ / ದಿಂಇಇಣ 


೧೦೮. 
೧೦೯. 
OO. 
೧೧೧. 


, ಆತನುಮಂತೆಗೆಯ್ದೆನೆಂದು ರಿಷಿಯರ್‌ ಚರಿಗೆವೋದರ್‌ 


'ಪೋಗೆಯಾ' ಎಂಬ ಶಬ್ದ ಹಂಪನಾ ಪಾಠದಲ್ಲಿ ಕೈಬಿಟ್ಟು 
ಹೋಗಿದೆ. 
ಚರಿಗೆವುತ್ತಿರ್ದ (ಮುದ್ರಣದೋಷವಿರಬಹುದು.) 


 ಚರಿಗೆ ಮಾಡಲೇಕೆ ಪೋದಪಿರೆಂದೊಡೆ 


ಪೂಜಿಸುವುದಂ ಕಂಡು 
ಪಾಪೆಮಿಂತಲ್ಲದೆ ಪೋಗದೆಂದು 


೧೦೭. 


೧೦೮. 
೧೦೯. 
೨೧೦. 
ON. 


ಆತನುಮಂತೆಗೆಯ್ದೆನೆಂದು ಪೋಗೆಯಾ ರಿಷಿಯರ್‌ (ಯೋ.ಪಾ) 


ಚರಿಗೆವುಗುತ್ತಿರ್ದ್ದ (ಯೋ.ಪಾ) 

ಏಕೆ ಚರಿಗೆ ಮಾಡಲ್‌ ಪೋದಪಿರೆಂದೊಡೆ (ಯೋ.ಪಾ) 
ಪೂಜಿಸಿದುದುಮಂ ಕಂಡು (ಯೋ.ಪಾ) 
ಪಾಪಮಿಂತಲ್ಲದೆ ನೀಗದೆಂದು (ಯೋ.ಪಾ) 


ಬೂತ ದೀ೧ಣ / ACS 


೨ ಬಿ 


ಜಿ 


 p 


ಭೃ 


(” 


[ 


Arf 


೧೫ ಚಿಲಾತ ಪುತ್ರನ ಕಥೆ 


ಗಾಹೆ |! ಚಿಳಾದ ಪುತ್ತೋ 

ನೀರೂಡಿ ಮಿಸಿಸಿ ಕಟ್ಟೆ (ಯೋ.ಪಾ) 

'ಖಚ'ಗಳಲ್ಲಿ ಮಿಸಿಸಿ ಎಂಬ ಪಾಠವಿದೆ. 

ಕಳೆದೊಡಲ್ಲಿ 

ಕನ್ನೆಯರ್ಕ್ಕಳುಂ ಸಖೀಜನಂಗಳುಂ ಕಾಪಿನವರುಂ ಬೆರಸು 
(ಯೋ.ಪಾ) 

'ಘಚಛ'ಗಳಲ್ಲಿ *ಸಖೀ ಜನಂಗಳುಂ ಎಂದಿದ್ದು ಅದು ಹಂಪನಾ 
ಪಾಠದಲ್ಲಿ ಸೇರಿಕೊಂಡಿದೆ. 

ನೀನಲ್ಲದೆನಗುಲೌ್‌ದ ಪರಪುರುಷರ್‌ (ಯೋ.ಪಾ) 


'ಖ' ಪ್ರತಿಯಲ್ಲಿ '*ಪರ' ಇದ್ದು, ಅದು ಹಂಪನಾ ಪಾಠದಲ್ಲಿ 


ಸೇರಿಕೊಂಡಿದೆ. 

ಬರೆದು (ಯೋ. ಪಾ) 

'ಬಗೆದು' ಎಂಬುದು ಬೇಕಿಲ್ಲ. 

ಚವುರಿಗಳುಮಂ 

ಬಿಟ್ಟಿರ್ದ್ದನ್ನೆಗಂ( ಇದರ ಹಿಂದೆ 'ಬೀಡಂ' ಎಂಬುದು ಬೇಕು) 


ಬಿಟ್ಟಿರ್ದ್ದಲ್ಲಿಗೆ 


೧೫ ಚಿಲಾತ ಪುತ್ರನ ಕಥ 


ಗಾಹೆ || ಚಿಲಾತ ಪ್ರತ್ತೋ 
ನೀರೂಡಿ ಮೈದೊಳೆದು ಕಟ್ಟಿ 


ಕಳೆಯೆಪಟ್ಟೊನಾಗಿ (ಯೋ.ಪಾ) 
ಕನ್ನೆಯರ್ಕಳುಂ ಕಾಪಿನವರುಂ ಬೆರಸು 


ನೀನಲ್ಲದೆನಗುಟಿದ ಪುರುಷರ್‌ 


ಬಗೆದು ಬರೆದು 


ಚಮರಿಗಳುಮಂ(ಯೋ.ಪಾ) 
ಬೀಡಂ ಬಿಟ್ಟಿರ್ದನನ್ನೆಗಂ (ಯೋ.ಪಾ) 
ಬಿಟ್ಟಿರ್ದೂರ್ಗೆ 


8೯೯ / SONNE 


೧೦. 


೧೫. 


ಊರಂ ಪೊಜಮಟ್ಟು, 

ಪತ್ತುಂ ತೆಅದ ಕಲ್ಪವೃಕ್ಸಂಗಳ್‌ (ಯೋ.ಪಾ) 

'ಘಚಛ ಪ್ರತಿಗಳಲ್ಲಿ '*ಕಲ್ಪ' ಎಂಬ ಪಾಠವಿದ್ದು ಅದು ಹಂಪನಾ 
ಪ್ರತಿಯಲ್ಲಿ ಸೇರಿದೆ. 'ಕಲ್ಪವೃಕ್ಸ' ಎಂಬ ರೂಪವೇ ಹೆಚ್ಚು ಯೋಗ್ಯ. 
ರಾಜಾರ್ಹ 
ಬಿಟ್ಟೊಡಾವ್‌ನೋೊರ್ನ್‌೦ಜದೌಣ್ಣುವಸಾತನ್‌ಕ್ಕುಂ 
(ಮುದ್ರಣದೋಷವಿರಬಹುದು) 

ರಾಜ್ಯಚಿಹ್ನಂಗಳಂ ಪುಡಿಕೆಯುಮಂ ಕೈಕೊಳ್ಳುಮಾತಂ 
ಇವರಿಬ್ಬರ ಪಾಠಕ್ಕಿಂತ ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ 
ತಿಳಿಸಿರುವ 'ಚ" ಪ್ರತಿಯ 'ಭೇರಿಯಂ ದಳಿಗೆಯುಮಂ' ಎಂಬ 
ಪಾಠವು ಹಚ್ಚು ಯೋಗ್ಯವೆಂದು ತೋರುತ್ತದೆ. 
ಜೇನಸಾಲೆಯಮಂ 


NU 
ರೋರುಗಮೆಂಬ ಪೊಟಲ (ಯೋ.ಪಾ) 

'ಘಚಛ' ಪ್ರತಿಗಳಲ್ಲಿ 'ರೋರುಗಪುರ' ಎಂಬ ಪಾಠವಿದೆ. 
ಉದ್ದಾಯನ 


೧೧. 


ಫಿ. 


೧೩. 


೧೪, 


ಪಗ 


ಊರಿಂ ಪೊಜಮಟ್ಟು, (ಯೋ.ಪಾ) 
ಪತ್ತುಂ ತೆಐದ ವೃಕ್ಸಂಗಳ್‌ 


ರಾಜ್ಕಾರ್ಹ (ಯೋ.ಪಾ) 
ಬಿಟ್ಟೊಡಾವನೊರ್ವನಂಜದುಣ್ಣುಮಾತನಕ್ಕುಂ (ಯೋ.ಪಾ) 


ರಾಜ್ಯಚಿಹ್ನಂಗಳಂ ಕೈಕೊಳ್ಳುಮಾತಂ 


ಜಯನಶಾಲೆಯುಮಂ (ಯೋ.ಪಾ.) ಏ 
ಚ ಛ' ಪ್ರತಿಗಳಲ್ಲಿ 'ಜೈವಣ ಸಾಲೆ' ಎಂಬ ಪಾಠವಿದೆ. 
(ಜಯನಶಾಲೆ - ಆಯುಧಾಗಾರ) 

ಮಾರುಗಮೆಂಬ ಪೊಟಲನಾಲ್ವ 


[4 


ಒದ್ದಾಯನ (ಯೋ.ಪಾ.) 


ಇಣ೨ು€ ದೀ೧ಣ / ಇಂ 


೧೮. 


೧೯. 


"ಶಿಕ 


೨೨. 


ಪರಿವಾರದೆಜತನಿಗರ 

ಎರಡೂ ಅರ್ಥಗಳು ಅಸ್ಪಷ್ಟವಾಗಿವೆ. 'ಖ'ಪ್ರತಿಯಲ್ಲಿ 
'ಸರಿವಾರದೆರತನಿಗರ' ಎಂಬ ಪಾಠವಿದೆ. ಅದು ಮೂಲದಲ್ಲಿ 
ಸಪರಿವಾರ ಬೆರೆಶೇರಣಿಗರ'ವಾಗಿದ್ದು ಏರಣಿಗರ, ಪಾರ್ವರ, 
ಪರದರ ಒಳ್ಳೆಂಡಿರನ್ನು ಆತ ಕೂಡಿದ ಎಂದು ಅರ್ಥೈಸಬಹುದು. 
ನಿವೃತ್ತಿಗೆಯ್ದು ಪ್ರಾಯೋಪಗಮನ ಮರಣದಿಂ ಕಾಯೋತ್ಸರ್ಗಂ 
ಗೆಯ್ದಿರ್ದ್ದನನ್ನೆಗಂ ..... 


ಬಲಂ ಕುದಿದು ಬಂದು 

ಮೆಯ್ಕೆಲ್ಲಮನುರ್ಚಿ ಇಲಿ ಸಟ್ಟುಗದಂತೆ ಬಳಸಿಯುಂ 
'ಇಲಿ' ಹಂಪನಾ ಅವರಲ್ಲಿನ ಹೆಚ್ಚಿನ ಪಾಠವಾಗಿದೆ. 
ಸನ್ಮಸನಂ ಗೆಯ್ದ (ಯೋ.ಪಾ) 


೧೮. 


೨೦. 
೨೧. 
ಮು 


ಪರಿವಾರದೆಅತನಿಗರ 


ನಿವೃತ್ತಿಗೆಯ್ದು ಚಿಲಾತಪುತ್ರಂ ತಪಂಬಟ್ಟು ಕಾರ್ಯೋತ್ಸರ್ಗಂ 
ಗೆಯ್ದಿದೊರ್‌ (ಯೋ.ಪಾ) 
ಹಂಪನಾ ಅವರಲ್ಲಿ ಒಂದಿಷ್ಟು ಪಾಠ ಕೈಬಿಟ್ಟು ಹೋಗಿದೆ. 
ಬಲಂ ಕೇಳ್ದು ಬಂದು (ಯೋ.ಪಾ) 
ಮೆಯ್ಕೆಲಮನುರ್ಚಿಯುಂ ಸಟ್ಟುಗದಂತೆ ಬಳಸಿಯುಂ(ಯೋ.ಪಾ) 
ಸನ್ಯಸನಂ ಗೆಯ್ದ 

೫ 


756 / ಓಂಇಇಂ 


p ಛ್‌ ಜಲಲ 


೧೬. ದಂಡಕನಂಬ ರಿಸಿಯ ಕಥ 


ಅಗಣಿತ್ತಾ -ಉಪಮೆಗಳಿದನಾಗಿಯುಂ 

'ಕ-ಗ' ಪ್ರತಿಗಳಲ್ಲಿ ರುವ'ಉಪಮೆಗಳಿದನಾಗಿಯುಂ' ಎಂಬ ಪಾಠವು 
ಹಂಪನಾ ಪ್ರತಿಯಲ್ಲಿದೆ. ಆದರೆ ಅರ್ಥದ ದೃಷ್ಟಿಯಿಂದ 
ಡಿ.ಎಲ್‌.ಎನ್‌. ಪಾಠವೇ ಯೋಗ್ಯವೆಂದು ತೋರುತ್ತದೆ. 


` ಅದರಿಂದಾತಂಗೆ ಪುಟ್ಟಿದೊಡೆ (ಯೋ.ಪಾ) 


'ಘಚಭಛ' ಪ್ರತಿಗಳಲ್ಲಿರುವ 'ಪುಟ್ಟಿದೊಡೆ' ಎಂಬುದು ಹಂಪನಾ 


'ಪಾಠದಲ್ಲಿದ್ದು ಅರ್ಥದ ದೃಷ್ಟಿಯಿಂದ ಅದು ಯೋಗ್ಯವ್ನಿಸುತ್ತದೆ. 


ಸೋಪಾನ ಪಂಕ್ತಿಗಳನೇಅ* ಗಂಧ ಕುಟಿ ಪ್ರಾಸಾದಮಂ 
ತ್ರಿಪ್ರದಕ್ಷಿಣಂಗೆಯ್ದು 

ಭವಮುಮಂ 

ಬೆಜ್ಜರಂ (ಯೋ.ಪಾ) (ಘ ಛ ಪ್ರತಿಗಳಲ್ಲಿದೆ) 


ನರಕದ (ಯೋ.ಪಾ) 
ನಿಟಳ್‌ಸಿ ಯಾರಾನುಂ ಚರಿಗೆ ಮಾಡಿದೊಡಪೊ ಡಂ 


ಛರ್ದಿಯಕ್ಕುಂ (ಯೋ.ಪಾ) 
'ಕಖಗ' ಪ್ರತಿಗಳಲ್ಲಿ 'ನಿಟ್‌ಸಿ ಯಾರನುಂ ಚರಿಗೆ ಮಾಡಿಸಿದ 
(ದೊ)ರಪ್ಪೊಡಂ' ಎಂದಿದೆ. 


೧ (ಗ್‌ ಕ 


೧೬. ದಂಡಕನೆಂಬ ರಿಸಿಯ ಕಥೆ 


ಆಗಣಿತ್ತಾ ಬಗೆಯದೆ (ಯೋ.ಪಾ) 


ಅದರಿಂದಾತಂಗೆ ತಾಯುಂ ತಂದೆಯುಂ 


ಸೋಪಾನ ಪಂಕ್ತಿಗಳಿಂದೊಪ್ಪುವುದನೇಜ್‌ ಗಂಧ ಕುಟಿ 
ಪ್ರಾಸಾದಮಂ ತ್ರಿಪ್ರದಕ್ಷಿಣಂ ಗೆಯ್ದು (ಯೋ.ಪಾ) 
ಭವಮೇನೆಂದು (ಯೋ.ಪಾ) 

ವೈದ್ಯರಂ 

ನರಕದೆ (ಅಕ್ಷರ ದೋಷವಿರಬಹುದು) 

ಮೂಖಟ್‌ತ್ತು ನಿಬ್‌ಸಿದೊಡಂ ಛರ್ದಿಯಕ್ಕುಂ 


ಇಣಣ೨9೩ ಬೀ೧ಣ / ೧೯೯ 


೧೦. 


೧೨. 
೧೩. 


೧೫K. 


ಮಾಡಿದುಂಡೆಗಳಂ ಪದಿನಾಜು ಸಾಸಿರ್ವರಸಿಯರ್ಕ್ಯಳ 
ಮನೆಗಳೊಳ್‌ 

ಪಕ್ಕದೆ ಜಯನಂ 

ಮುಳಿಸಂ ಭಾವಿಸಿ 

ಪ್ರಾಯಶ್ಚಿತ್ತಮಂ ಸಿಂಹವಿಕ್ರೀಡಿತಮೆಂಬ 

ಬಾಳ್ಕೆಯಲ್ತು ಎನ್ನದೇವೆನೆಂದಬ್‌ದು 

ಮುನ್ನನೇಕವಾರಂ ದಂಡಕನಿಂದಂ ಪಲವುಂ ದಂಡಣೆಗಳ 
ಸಜ್ಜಾಯಗಿರಿ 

ಕಾಖ್ಕಿಚ್ಚು ಬಳಸಿಯುಂ ತಗುಟ್ಲು 


೧೦. 


೧೨. 
೧೩. 
೧೪. 
೧೫. 


ಮಾಡಿದುಂಡೆಗಳಂ ಪಿಟ್ಟಿನೊಳ್‌ ಸಾಸಿರ್ವರರಸಿಯರ 
ಮನೆಗಳೊಳ್‌ (ಯೋ.ಪಾ) 

ಪಕ್ಕದೆ ವೈದ್ಯ ಜಯನಂ (ಯೋ.ಪಾ) 

ಮುಳಿಸಂ ತಳೆದು (ಯೋ.ಪಾ) 

ಪ್ರಾಯಶ್ಚಿತ್ತಮಂ ಕೊಂಡು ಸಿಂಹನಿಷ್ಕ್ರೀಡಿತಮೆಂಬ (ಯೋ.ಪಾ) 
ಬಾಟ್ಟೆಯಲೆನ್ನದೇವೆನೆಂದು ಸಲೆ (ಯೋ.ಪಾ) 

ದಂಡಕನಿಂದ ಪಲವು ಸೂಟ್‌ದಂಡಣೆಗಳ (ಯೋ.ಪಾ.) 
ಸಜ್ಜಾತಗಿರಿ (ಯೋ.ಪಾ) 

ಕಾಲಕ್ಕಿಚ್ಚು ಮೂವಳಸಂ ಬಳಸಿಯುಂ (ಯೋ.ಪಾ) 


೨೯೯ / HOOKER 


lo 


a ೪ ( ಜೆ ಕ ಈ 


ಟ್ಟ 


ಡೆ 


೧೭. ಮಹೇಂದ್ರದತ್ತಾಚಾರ್ಯರ್‌ ಮೊದಲಾದ 


ಅಯ್ದೂರ್ವರ್‌ ರಿಸಿಯರ್ಕಳ ಕಥೆ 


ಗಾಹೆ ॥ ಪವಣ್ಣೋ 

ಭರತಕ್ಷೇತ್ರದೊಳ್‌ ಪೂರ್ವದೇಶದೊಳ್‌ ಸಾವಸ್ತಿಯೆಂಬುದು 
(ಯೋ.ಪಾ) (ಕಖಗ ಪ್ರತಿಗಳಲ್ಲಿದೆ) 

ವ್ಯಾಳಕನೆಂಬ ಮಂತ್ರಿ 


ಅರಸುಮಕ್ಕಳ್‌ 

ಅವರೋದುವ ಕ್ಷೇತ್ರದ ಬಳಸಿಯುಂ 
ಸುಮ್ಮಗಿರ್ದಂ 

ದಮ್ಮಮುಂ ' 


ಭಂಡಾರದ ಮನೆಯೊಳ್‌ ಕನ್ನಮನಿಕ್ಕಿ ಭಂಡಾರದ ಮನೆಯೊಳ್‌ 
ಕಳವು ಪೋದುದೆಂದು | 

ಬಸದಿವರೆಗಂ ದಮ್ಮಮಂ ಪೊನ್ನುಮೊಗುತ್ತಂ ಪೋದುವೆಂದು 
ಹಂಪನಾ ಆವೃತ್ತಿಯಲ್ಲಿ ಒಂದಿಷ್ಟು ಪಾಠ ಕೈಬಿಟ್ಟು ಹೋಗಿದೆ. 
ಬೂತಿಂಗೆ ದ್ರವಮಂ ಕೊಟ್ಟವನ ತಲೆಗಿರಿಸಿ 


ನಮೋಸ್ತು ನಮೋಸ್ತು ಇದೇನೆಂದು (ಯೋ.ಪಾ) 


[೨ 


» PF ssp 


(0 ~ 
9] 


೧೦. 


೧೨೧. 


೧೭. ಮಹೇಂದ್ರದತ್ತಾಚಾರ್ಯರ್‌ ಮೊದಲಾದ 
ಅಯ್ದೂರ್ವರ್‌ ರಿಸಿಯರ್ಕಳ ಕಥೆ 


ಪವಣ್ಣಾ 
ಭರತಕ್ಷೇತ್ರದೊಳ್‌।ವಿದೇಹಮೆಂಬುದು ನಾಡಲ್ಲಿ 


ವ್ಮಾಳನೆಂಬಂ ಮಂತ್ರಿ (ಯೋಪಾ) 
ಅರಸುಮಕ್ಕಳೆ (ಯೋ.ಪಾ) 


ಕೂರ್ಪರನಟ್ಟೆ ಅವರೋದುವ ಕ್ಷೇತ್ರದೆ ಬಳಸಿಯುಂ(ಯೋ.ಪಾ) 


ಕೆಮ್ಮಗಿದ್ದಂ (ಯೋ.ಪಾ) 
[ದ್ರಮ್ಮಮುಂ (ಯೋ.ಪಾ) 


ಭಂಡಾರದ ಮನೆಯೊಳ್‌ ಕನ್ನಮನಿಕ್ಕಿ ಭಂಡಾರಮೆಲ್ಲಮಂ 


ಕಳ್ಳುಕೊಂಡು ಪೋದರೆಂದು (ಯೋ.ಪಾ) 


ಜ್ಞಾ 
.ಬಸದಿವರೆಗಂ ದೃಮ್ಮಮುಂ ಪೊ 


ಸಾರಬೀದಿಯಾಗಿಯುಮುಗುತ್ತುಂ ಪೋದವೆಂದು (ಯೋ.ಪಾ) 
ಬೂತಿಂಗೆದ್ರಮ್ಮ ಮಂ, ಕೊಟ್ಟೊಡಂಬಡಿಸಿ ತಲೆಯ ಕಿರಿಸಿ 


(ಯೋ.ಪಾ) 
ನಮೋಸ್ತಿದೇನೆಂದು 


ana Wn We ಪಣವ 
ed 


ರಾಣಣIOWಟL Oೀ೧R / ೦78೯ 


ನಂಬುಗೆಯಿಲ್ಲ 

ನಂಬಿಗೆಯಿಲ್ಲ ಈಗಳ್‌ 

ಮುನ್ನಾ ಕಟ್‌ದ (ಮುದ್ರಣದೊಷವಿರಬಹುದು) 
ಘನಮಾಗಿ ಬಂದರಸನುಮಂ 

ಮುತ್ತಿತ್ತ (ಮುದ್ರಣದೋಷವಿರಬಹುದು) 
ಆಯುಷ್ಯಮನೊಡೆಯ 

ಪದಿನನೆಯ್ದು (ಮುದ್ರಣದೋಷವಿರಬಹುದು) 
ಪೆರ್ವ್ವಾವಾಗಿ (ಯೋ.ಪಾ) 

ನಾರಕನಾಗಿ ಬಂದಿಲ್ಲಿ ಚೋರನಾಗಿ ಪುಟ್ಟಿ ಪಾಪಂಗೆಯ್ವು 
ಹಂಪನಾ ಅವರಲ್ಲಿ ಹೆಚ್ಚುವರಿ ಪಾಠವಿದೆ. 

ದುಃಖಂಗಳಂ ಅನಂತಾನಂತಂ ಅನುಭವಿಸಿ ನೀಡುಉಿದೆಂತಾನುಂ 
(ಯೋ.ಪಾ) 

ಭಬ್ಕರ್ಕಳುಂ 

ರಿಷಿಯರ್ಕಳುಂ 


(0 
೧೩. 
೧೪. 
೧೫. 
ಈವ್‌ 
೧೭. 
೧೮. 
೧೯. 
೨೦. 
೨೧. 


೨೨. 
೨೩. 


ನಂಬಿದೆಯಿಲ್ಲ (ಯೋ.ಪಾ) 
ನಂಬಿದೆಯಿಲ್ಲಮೀಗಳ್‌ (ಯೋ.ಪಾ) 

ಮುನ್ನ ಕಟ್‌ದ (ಯೋ.ಪಾ) 

ಘನರವದಿಂ ಬಂದರಸನುಮಂ (ಯೋ.ಪಾ.) 
ಮತ್ತಿತ್ತ (ಯೋ.ಪಾ) ; 
ಆಯುಷ್ಯಮನೊಡೆಯೊಂ (ಯೋ.ಪಾ) 
ಪದಿನಯ್ದು (ಯೋ.ಪಾ) 

ಪೆರ್ವವಾಗಿ (ಮುದ್ರಣದೋಷವಿರಬಹುದು) 
ನಾರಕವಾಗಿ ಪುಟ್ಟಿ ಸತ್ತು ಬಂದಿಲ್ಲಿ 
ದುಃಖಮನನುಭವಿಸಿ ನೀಡಜ್‌ಂದೆತ್ತಾನುಂ 
ಹಂಪನಾ ಅವರಲ್ಲಿ 'ಅನಂತಾನಂತಂ' ಎಂಬ ಹೆಚ್ಚಿನ ಪಾಠವಿದೆ 


ಭವ್ಮರ್ಕಳ್‌ (ಯೋ.ಪಾ) 
ಯಷಿಯರ್ಕಳ್‌ (ಯೋ.ಪಾ) 


ಲಇ೯ / ಓಂಇಂಂ 


೫. 


ಕಿ ಭಿ ಹ 


( 


೧೮. ಚಾಣಾಕ್ಕರಿಸಿಯ ಕಥೆ 


ಭೋಗಂಗಳನನುಭವಿಸುತ್ತಂ ಪಲವು ಕಾಲಂ ಸಲೆ 
'ಖಘಛ'ಗಳಲ್ಲಿ 'ಪಲವು ಕಾಲಂ ಸಲೆ' ಎಂಬ ಪಾಠವಿದೆ. 

ದೇವಾ ನಮ್ಮ ಸಾರಮಪ್ಪ 

ಪೂವ ಕೊಯ್ದ 

ಎಲ್ಲಾ ಎಡೆಯಲರಸಿ 

ತದ್ದುಣೈಶ್ಚಂ ವಿಭದ್ರೇ 

ಸಿಂಹಾಸನ ಮಸ್ತಕಸ್ಥಿತಂ 

'ಖಘುಛ' ಪ್ರತಿಗಳಲ್ಲಿ 'ಸಿಂಹಾಸನಾಸೀನನಾಗಿ ಎಂಬ 
ಪಾಠವಿರುವುದಾಗಿ ಡಿ.ಎಲ್‌.ಎನ್‌. ಅಡಿಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. 
ಪರಿವೃತನಾಗಿರ್ದ್ದು (ಘಛ' ಪ್ರತಿಗಳಲ್ಲಿ 'ವೃ ಇದೆ 

ಬರಸಿ (ಮುದ್ರಣ ದೊಷವಿರಬಹುದು) ' 

ಎಮ್ಮರಸನಂ ಕೊಂದವನಂ ನೀನಜ್‌ವೆಯಂಜದೆ ಪೇಟ್‌ 
ಅಲ್ಲದಾಗಳ್‌ ನಿನ್ನಂ ಕೊಲಿಸಿದಪ್ಪನೆಂದೊಡೆ ಭಯದಿಂ 
ಪಿಡಿಪೆತ್ತುಮಾತನಿಂತೆಂದು ಪೇಟ್ದಿ೦(ಯೋ.ಪಾ) 


ಗ ಹಹ ಚಿ ಓ 


೧೮. ಚಾಣಾಕ್ಯ್ಕರಿಸಿಯ ಕಥೆ 
ಭೋಗಂಗಳನನುಭವಿಸುತ್ತಿರೆಯಿರೆ(ಯೋ.ಪಾ) 


ದೇವಾ ನಿಮ್ಮ ಸಾರಮಪ್ಪ (ಯೋ.ಪಾ) 
ಪೂಗೊಯ್ವ (ಯೋ.ಪಾ) 

ಎಲ್ಲಾ ವೋಳಿಯುಮಜಖಸಿ (ಯೋ.ಪಾ) 
ತದ್ದುನೈರ್ಭದ್ರೆ ವಿಶ್ವಂ (ಯೋ.ಪಾ) 
ಸಿಂಹಾಸನಾಸೀನನಾಗಿ (ಯೋ.ಪಾ) 


ಪರಿವೇಷ್ಟಿತನಾಗಿರ್ದು (ಯೋ.ಪಾ) 

ಬರಿಸಿ (ಯೋ.ಪಾ) 

ಎಮ್ಮರಸನಂ ಕೊಂದವನಂ ನೀನಣಖಿವೆಯಂಜದೆ ಪೇಟಿಲ್ಲದಾಗಳ್‌ 
ನಿನ್ನಂ ಕೊಲಿಸಿದಪ್ಪನೆಂದೊಡೆ ಭಯಮಂ ಬೇಡಿಯಾತನಿಂತೆಂದು 
ಪೇಟ್ಟಿಂ. (ಕೊಲಿಸಿದಪ್ಪೆನೆಂದೊಡಭಯಮಂ ಬೇಡಿಯಾತನಿಂತೆಂದು 
ಪೇಟ್ದಿಂ) ಆಗಿರಬಹುದೇ? 


ಹ 


ಆಇಣಣ೨ೀಟ$ ೧ಉಯೀ೧ಣ / ೯76 - 


೧೦. 


೧೨. 
೧೩. 
೧೪. 


೧೫. 


ಮರನನೇಟ್‌ ಪೂವಂ ಕೊಯ್ವುತಂ ಕಂಡುಯೆತ್ತಾನುಮೆನ್ನಂ 
ಕಂಡೊಡೆ ಕೊಲ್ಲುಮೆಂದು 

ಆತಂಗೊಸೆದು (ಗೊಸೆದು'ಎಂಬ ಪಾಠವು'ಖಘಛೆ' ಪ್ರತಿಗಳಲ್ಲಿದೆ) 
ಕೆಲವುಂ ಬಾಡಮುಮಂ ಕೊಟ್ಟು (ಯೋ.ಪಾ) 

ಕೊಲಲ್‌ ಬಗೆದೊಡೆ 

ದಿವಸಕ್ಕಮೊಂದು ಮಲ್ಲಲ್‌ ಕೂಟುಮನೊಂದು 
ಮಲ್ಲಳಿ-ಗುಂಪು, ಮಲ್ಲಳಿಕೂಳು -ಒಂದು ಶ್ರಾವೆ ಅನ್ನ 
ನಾವಿನಿಬರುಂ ಸಾಯದೆ ಯಾವನೋರ್ವ್ವಂ ನಮ್ಮ 
ಪಗೆಯನಿಜ್‌ಯಲುಂ ನಂದವಂಶಮಂ ನಿರ್ವಂಶಂ ಮಾಡಿ 
(ಯೋ.ಪಾ) 

'ಘಛ' ಪ್ರತಿಗಳಲ್ಲಿರುವ 'ರುಮುಂ ಸಾಯದೆ ಯಾ' ಎಂಬ ಪಾಠವು 
ಹಂಪನಾ ಅವರು ಬಳಸಿದ ಪ್ರತಿಯಲ್ಲಿದೆ. 


೧೦. 


"೧೧. 
(೨ 
೧೩. 
೧೪. 


೧೫. 


ಹಂಪನಾ ಅವರಲ್ಲಿರುವ ಒಂದಿಷ್ಟು ಬಾಗ ಡಿ.ಎಲ್‌.ಎನ್‌. 
ಅವರಲ್ಲಿಲ್ಲ. 'ಖ,ಘ,ಛ ಪ್ರತಿಗಳಲ್ಲಿ 'ಡವಭಯಮಂ ಬೇಡಿಯಾ' 
ಮತ್ತು. 'ಡಾತನಭಯ ಮಂ ಬೇಡಿಯಾ (ಘ-ಛ) ಎಂಬ 
ಪಾಠಗಳಿದ್ದು ಪಾಠಗಳ ಸಂಖ್ಯಾಬಲದ ಆಧಾರದಿಂದ ಹಂಪನಾ 
ಅವರ ಪಾಠವೇ ಯೋಗ್ಯವೆನ್ನಿಸುತ್ತದೆ. 

ಮರನನೇಜ್‌ ಪೂಗೊಯ್ಯುತಿರ್ದಾಂ ಕಂಡೆತ್ತಾನುಮೆನ್ನುಮಂ 
ಕೊಲ್ಲುಮೆಂದು (ಯೋ.ಪಾ) 

ಆತಂಗೆ ಮೆಚ್ಚಿ ಬಿಚ್ಚಳಿಸಿ (ಯೋ.ಪಾ) 

ಕೆಲವು ಬಾಖಿಮಂ ಕೊಟ್ಟು 

ಕೊಲಿಸಲ್ಪಗೆದೊಡೆ (ಯೋ.ಪಾ) 

ಪ್ರತಿದಿನಕ್ಕೊಂದು ಮಲ್ಲಲ್‌ ಕೂಟುಮನೊಂದು (ಯೋ.ಪಾ) 


ನಾವಿನಿಬರುಂ ಸಾವರುಮಲ್ಲ ಬಾಬ್ವಿರುಮಲ್ಲೆಮ್ಮೊಳಾವನೊರ್ವ್ವಂ 
ನಮ್ಮ ಪಗೆಯನಿಬ್‌ಯಲುಂ ನಂದನವಂಶಮಂ ನಿರ್ಮೂಲಂ 
ಮಾಡಿ 


78೯ / SOON 


೬ 
ಉಕ 


೧೮. 
೧೯. 


೨೦. 


೨೧. 


ವ; 


೨೩. 


೨೪. 
೨೫. 
೨೬. 


ನಂದವಶಮಂ ನಿರ್ಮೂಲಂ ಕಿಡಿಸಲಾರ್ಪೈನೆಂದು 
ಉಲಟ್‌ೌದವರೆಲ್ಲಮುಣ್ಣ ದೆ ।ತ್ತರ್‌ (ಇಲ್ಲಿಯ 'ಸ' ಕೈಬಿಟ್ಟು 
ಹೋಗಿದೆ.) 

'ಘು' ಪ್ರತಿಯಲ್ಲಿ 'ದಿರ್ದು' ಎಂಬ ಪಾಠ ವಿರುವುದಾಗಿ 
ಡಿ.ಎಲ್‌.ಎನ್‌. ಅವರು ತಿಳಿಸಿದ್ದು ಈಗ ಇರುವ ಎರಡೂ 
ಪಾಠಗಳಿಗಿಂತ 'ಉಣದಿರ್ದು' ಎಂಬ ಪಾಠವೇ ಹಚ್ಚು 
ಯೋಗ್ಯವೆನ್ನಿಸುತ್ತದೆ. (ಉಣದಿರ್ದು ಸತ್ತರ್‌) 
ಪೋದುಸಬಲುಕ್ಕೆ (ಮುದ್ರಣ ದೋಷ) 
ಸನ್ಮಾನದಾನಂಗಳಿಂದಾತನಂ ಪೂಜಿಸಿ 

ಶಕಟಾಳೆಯ 

ಮಂತ್ರಿಯಾಗಿ ಕಾಮಭೋಗಂಗಳನನುಭವಿಸುತ್ತಂ 


ನೈಮಿತ್ತಿಕಂ ವಸಂತಕನೆಂಬೊಂ (ಯೋ.ಪಾ) 
ನಾಲ್ಕುಂ ದಾಡೆಗಳನುರ್ದ್ದಿ ಕಳದು 


ಮೀಮಾಂಸದಿ (ಮುದ್ರಣದೋಷವಿರಬುಹುದು) 
ನೆತ್ತರ್ವ್ವರೆ ನಟ್ಟೊಡೆ (ಯೋ.ಪಾ) 
ಮುಳಿದು ದರ್ಭೆಯನಗುಟ್ಟು 


೬, 
Es 


೧೮. 
೧೯. 
೨೦; 
೨೦: 


ಫಲು 
೨೩. 


೨೪. 


ಜಗ 


ನಂದನವಂಶಮಂ ನಿರ್ಮೂಳಿಸಲಾನಾರ್ಪನೆಂದು (ಯೋ.ಪಾ) 
ಉಟ್‌ೌದವರೆಲ್ಲ ಮುಣ್ಣಪಟ್ಟು ಸತ್ತರ್‌ 


ನ 


ಪೋದಿಂ ಬಲೌಕ್ಕೆ (ಯೋ.ಪಾ) 
ಸನ್ಮಾನದಾನಂಗಳಿಂದಾತನಂ ಸತ್ಕರಿಸಿ (ಯೋ.ಪಾ) 
ಶಕಟಾಳ (ಯೋ.ಪಾ) 

ಮಂತ್ರಿಯಾಗಿ ಇಷ್ಟವಿಷಯ ಕಾಮಭೋಗಗಂಗಳನನುಭವಿಸುತ್ತಂ 
(ಯೋ.ಪಾ) 

ನೈಮಿತ್ತಿಕಂ ಶ್ರಾವಕಂ ವಸಂತಕನೆಂಬೊಂ 

ನಾಲ್ಕುಂ ದಾಡೆಗಳನುರ್ದಿಸಿ ಕಳೆದು (ಯೋ.ಪಾ) 
(ಉರ್ದ್ದಿಸಿ ಎಉಜ್ಜಿಸಿ) 

ಮೀಮಾಂಸಾ (ಯೋ.ಪಾ) 

ನೆತ್ತರ್ವ್ವರೆ ಕೊಂಡೊಡೆ | 
ಮುಳಿದದನಗುಲ್ಹು (ಯೋ.ಪಾ) 


ಆಇಣಣ೨ೀ೫9 ಉಜೀ೧ಎಣ / A೯೬೮ 


೩.೨. 
೩೩. 
೩೪. 
೩.೫ 
೩೬. 


ಶ್ಲೋಕದರ್ಥಮಂ 

ಸಹಾಯನಂ ಪೆತ್ತೆನೆಂದು ವೊಸೆದು (ಯೋ.ಪಾ.) 

ಶಕ್ತ್ಯಾ ಸಪ್ತಸಹಸ್ರೆಲಾ (ಯೋ.ಪಾ.) 

ಚೋಳೆಗೆಯೊಳ್‌ 

ಚಾಣಾಕ್ಕಂಗಂ ಯಶೋಮತಿಗಮಿರ್ವರಿಗಮೆಂದು ನಿಸ್ರಾವಮಂ 


CG 


ಭಿಪ್ರಾಯದಿಂದಿರ್ದೊನಂ (ಯೋ.ಪಾ) 

ುಖದಿಂ ಕಾಲಂ ಸಲೆ 

ನಿಮ್ಮೆಮ್ಮ ಪದಮೆಂಬುದು 

ನಿಮ್ಮ ಬಲದಿಂದಮಾಯುಣ್ಬ 
ನಂದನನನಂದನಾಗೆ ಮಾಡುವೆಂ (ಯೋ.ಪಾ) (ನಂದನನ್‌ 
*ಅನಂದನಾಗೆ) 

ಜಾದಿನ ಸೆಲೆಗಳನುಟ್ಟು (ಪಾಠ ನಿರ್ಣಯ ದೋಷ) 
ಭಗವೇಶಮಂ ಕೈಕೊಂಡು ಮಹೋರಗಮೆಂಬ 
ತೃಷಾಭಿವೃದ್ಧಿ 

ಬಯಕೆ ಮುಗಿದಿತ್ತು 

ಚಂದ್ರಗುಪ್ತ 

ಅಲ್ಲಿಯ ವೃತ್ತಿಗರಪ್ಪರಸುಮಕ್ಕಳ್ಳೆ 


೭ 


ಶ್ಲೋಕಾರ್ಥಮಂ (ಯೋ.ಪಾ) 

ಸಖಾಯನಂ ಪೆತ್ತೆನೆಂದು ವೊಸದು 

ಶಕ್ಕಾಶಕ್ತಿ ಸಹಸ್ರೇಣ 

ಚೋಳಂಗಿಯೊಳ್‌ (ಯೋ.ಪಾ) 

ಚಾಣಾಕ್ಕಂಗಂ ಯಶೋಮತಿಗೆಂದಿರ್ವರ್ಗಂ ನಿಶ್ರಾವಮಂ 
(ಯೋ. ಪಾ) 

ಅಭಿಪ್ರಾಯದಿಂದಿರ್ಪಾತನಂ 

ಸುಖಸಂಕಥಾ ವಿನೋದದಿಂ ಕಾಲಂ ಸಲೆ (ಯೋ.ಪಾ) 
ನಿಮ್ಮೀ ಪದಮೆಂಬುದು (ಯೋ.ಪಾ) 

ನಿಮ್ಮ ಬಲದಿಂದ ಮಾಮೆಮ್ಮ (ಯೋ.ಪಾ.) 
ನಂದನನಂದನಾಗೆ ಮಾಡುವೆಂ (ನಂದನ್‌. ಅನಂದನಾಗೆ) 


ಜಾದಿನ ಸೇಲೆಗಳನುಟ್ಟು (ಯೋ.ಪಾ) 

ಭಗವಂತ ವೇಷಮಂ ಕೈಕೊಂಡು ಮಹೋದಕಮೆಂಬ (ಯೋ.ಪಾ) 
ತೃಷ್ಣಾಭಿವೃದ್ದಿ (ಯೋ.ಪಾ) 

ಬಯಕೆ ನೆಚೆದತ್ತು (ಯೋ.ಪಾ) 

ಚಂದ್ರಭುಕ್ತ (ಯೋ.ಪಾ) 

ಅಲ್ಲಿಯ ಮಂತ್ರಿಯರ್ಕಳ್ಸಮರಸು ಮಕ್ಕಳ್ಳಂ (ಯೋ.ಪಾ) 


RUC / ಓಂಇಂಂಣ 


ಅಪ್ಲಿ 
ಅಲ, 
೪೫%, 


೪೭. 
೪ಲ.. 
೪೯. 
೫೦. 


ತಳವರ್ಗಕ್ಕಮಿಂತೆಂದು ನುಡಿದಂ 
ಮಾಡಿಸುವೆನೆಂದು ಮೇಳಿಸಿಯೊಡಂಗೊಂಡು ಪೋಗಿ 
ಮರ್ದುಗಳಮಜಸುತ್ತಂ (ಯೋ.ಪಾ) 


ಬಾವಿಯಂ ಮೊಡೆನಾರ್ಪ್ಪದಂ ಕಂಡು (ಯೋ.ಪಾ) 


' ಮುಚ್ಚಿದ ಸೆಲೆ 


ಮತ್ತಾರಸದಿಂದೆನಿತಾನುಂ ರಾಶೋಪರಾಶಿ ಪೊನ್ನಂ ಮಾಡಿ 
ಮಣ್ಣಂ ತಂದು ಇಲ್ಲಿ ಮೇಗೊಟ್ಟುವರ್‌ 
ಪೊನ್ನಂ ಕುಡುವೆನೆಂದೊಡದಂ ಕೇಳ್ದು 


ಪಲವು ಕುದುರೆಗಳಂ ಕೊಂಡಾಳ್ಪಳ್ಗೆ ಕೊಟ್ಟು 
ತಾನುಂ ಸಂಜೆವರೆಗಂ ಕಾದಿ 
ಕೊಳಗುಳಂಗಳೊಳಿರ್ದಾಗಳ್‌ 


ಪಸಿದ ನಣ್ಣಿನಿಂದ 


ಕೆಯ್ಕುಂ ಬಾಯುಂ ಬೆಂದಾಗಳ್‌ 

ಆರಾರಬ್ಬು ಎಂದು 

ಮೂರ್ಪನೆ 

ನಂದನನೆಂತು ಮೂರ್ಯನೆಂದೊಡಂ (ಯೋ.ಪಾ) 


೪೩. 
ಅಲ, 
೪೫ 
೪೬. 


೪೭. 
ಅಲ. 
ರ್ರ, 
೫೦. 


ತಳವಜರ್ಕಳ ಮಿಂತೆಂದು ನುಡಿದಂ (ಯೋ.ಪಾ) 
ಮಾಡುವೆನೆಂದು ಬೋಧಿಸಿಯೊಡಗೊಂಡು ಪೋಗಿ (ಯೋ.ಪಾ) 
ಮರ್ದುಗಳನಜಸಿಸುತ್ತಂ 

ಬಾವಿಯಂ ಮೊಡೆರ್ನಾಪುದಂ ಕಂಡು (ಮುದ್ರಣ 
ದೋಷವಿರಬಹುದು) 

ಮುಚ್ಚಿದ ಶಿಲೆ (ಯೋ. ಪಾ) 

ಮತ್ತಾ ರಸದಿಂದೆನಿತಾನುಂ ಪೊನ್ನರಾಶಿಯಂ ಮಾಡಿ (ಯೋ.ಪಾ) 
ಮಣ್ಣಂ ತಂದು ಶ್ರೀಪವರ್ತದ ಮೇಗೊಟ್ಟುವರ್‌ (ಯೋ.ಪಾ) 
ಪೊನ್ನಂ ಕುಡುಪನೆಂದಾ ನಾಡೊಳ್‌ ಘೋಷಣೆಯಂ 
ಪೊಯ್ಸಿದೊಡದಂ ಕೇಳ್ದು (ಯೋ.ಪಾ) 

ಪಲವು ಕುದುರೆಗಳಂ ಕಟ್ಟಿಯಾಳ್ಗಳ್ಗೆ ಕೊಟ್ಟು (ಯೋ.ಪಾ) 
ತಾನು ನೀಡುಂ ಬೇಗಂ ಕಾದಿ (ಯೋ.ಪಾ.) 
ಕೊಳ್ಳುಳದೊಳಗಿರ್ದಾಗಳ್‌ (ಯೋ.ಪಾ) (ಕೊಳ್ಳು ಳ-ಯುದ್ದ ) 
ಪಸಿದಲಂಪಿನಿಂದ (ಯೋ.ಪಾ) 


ಕೆಯ್ಕುಂ ಬಾಯುಂ ಬೆಂದೊಡೆ (ಯೋ.ಪಾ.) 


ಅವರಾರಬ್ಬಾಯೆಂದು (ಯೋ.ಪಾ) 
ಮೂರ್ಪನೆನೆ (ಯೋ.ಪಾ) 
ನಂದನೇಂ ಮೂರ್ಯನೆಂದೊಡಂ 


RNS COCR / RATE 


೫೯. 
೬೦. 


ಕ್ರಿ 
೬ಡಿ. 
೬೪. 
೬೫. 
೬೬. 
೬೭, 
೬೮. 
ವೆ 
೭೦. 
೭೧. 


ಪ್ರತಿಪಕ್ಷಮಂ ತನಗಾಗೆ ಮಾಡಿ 
ಆರುಮಟ್‌ಯದಂತೆ ಓಡಿ ಪೋದಂ 


ಕಾಳೆಗಮಂ ಗೆಲ್ಲು ಪಾಟಲೀಪುತ್ರಮಂ ಪೊಕ್ಕು ಮಹಾಸಾಮಂತರಂ 
ಕಾಣಿಸಿಕೊಂಡರಮನೆಯಂ ಪೊಕ್ಕು ಭಂಡಾರಕ್ಕಂ ಕಾಪನಿಟ್ಟು 


ಯಶೋವ್ರತಿಗೆ 

ಚಂದ್ರಮತಿ ಮಹಾದೇವಿಗೆ ನವಮಾಸಂ ನೆಟೆದೊಡೆ 
ಕೈಯ್ಯ ತುತ್ತಂ ವಿಷಮಿಶ್ರಮೆಂದಟ್‌ಯದೆ 

ತಲೆಯಂ ಬಾಗಿಖಿದು 

ಕೂಸಂ ಪೊರಮಡಿಸಿದುದಂ ಕಂಡರಸಂ 

ಬಿಂದುಸಾರ (ಯೋ. ಪಾ) 

ಶರೀರ ಭೋಗಂಗಳಾದಂ 

ಶೀತದೊಳ್‌ ಸೇದೆಗೆಡುವರ್‌ 

ಮತ್ತಂ ಗೊಬ್ಬರದ ಕಿಚ್ಚು 

ರಿಸಿಯರ್ಗ್ಗೆಲ್ಲಂ 


೬೦. 


೬೧. 


ಎ 
೬ಡಿ, 
೬೪. 
೬೫. 
ಓಲ 
ಎ 
೬೮. 
೬೯. 
೭೦. 
೭೧. 


ಪ್ರತಿಪಕ್ಷಮಂ ತನ್ನಂತೆ ಮಾಡಿ (ಯೋ.ಪಾ) 
ಆರುಮಟ್‌ಯದಂತಿರೆ ಓಡಿ ಕೆಟ್ಟಂ (ಯೋ.ಪಾ) 


ಕಾಳೆಗಮಂ ಗೆಲ್ಲು ಪಾಟಳೀಪುತ್ರಮಂ ಪೊಕ್ಕು 
ಮಹಾಪದ್ಮನರಸಿಯರ್ಕ್ಯೃಳ್ಲೆಂ ಭಂಡಾರಕ್ಕಂ ಕಾಪನಿಟ್ಟು 


(ಯೋ.ಪಾ) 

ಯಶೋಮತಿಗೆ (ಯೋ.ಪಾ) 

ಚಂದ್ರಮತಿ ಮಹಾದೇವಿಗೆ ಗರ್ಭಮಾಗಿ (ಯೋ.ಪಾ.) 
ಕೈಯ್ಕತುತ್ತನರಸಂ ವಿಷಮಿಶ್ರಮೆಂದಜ್‌ಯದೆ (ಯೋ.ಪಾ) 
ತಲೆಯಂ ಪೋಗಿಬ್‌ದು (ಯೋ.ಪಾ) 

ಕೂಸಂ ಪೊಅಮಡಿಸುವುದಂ ಕಂಡು (ಯೋ.ಪಾ) 
ಬಿಂದುಸಾಗರ 

ಶರೀರ ಭೋಗಂಗಳೊಳಾದಂ (ಯೋ.ಪಾ) 

ಸೀತದೊಳ್‌ ಸೆಡೆಗುಂ ಸೇದೆಗಡುಎರದಬ್‌ೌಂ (ಯೋ.ಪಾ) 
ಮತ್ತೆ ಗೊಬ್ಬರದ ಕಿಚ್ಚು (ಯೋ.ಪಾ) 

ರಿಸಿಯರ್ಕಳೆಲ್ಲಂ (ಯೋ.ಪಾ) 


CRE / NOONE 


೧೯. ವೃಷಭಸೇನರೆಂಬ ರಿಸಿಯರ ಕಥೆ 


ವಿಶೇಷ : ಡಿ.ಎಲ್‌.ಎನ್‌. ಆವೃತ್ತಿಯಲ್ಲಿ ಇಲ್ಲದ “ಮತ್ತೀ 
ಭ್ರಾಜಿಷ್ಟಾರಾಧನೆಯಭಿಪ್ರಾಯದೊಳ್‌ ಪೇಟ್ಲುದು' ಎಂಬ ಪಾಠವು 
ಹಂಪನಾ ಆವೃತ್ತಿಯ ೧೯ನೆಯ ಕಥೆಯ ಶೀರ್ಷಿಕೆಯ ಮೇಲ್ಲಡೆ 
ಬಂದಿದೆ. 

ಬಂದೊಂದು ಮಠದೊಳಿರ್ದ್ದರ್‌ 

ವಿಶೇಷ : ವೃಷಭಸೇನ ರಿಸಿಯರ ಕಥೆ ಮುಗಿದ ಕೂಡಲೇ "ಈ 
ಪೇಳ್ದ ಪತ್ತೊಂಬತ್ತು ಕಥೆಗಳಂ ಶಿವಕೋಟಾಚಾರ್ಕರ್‌ ಪೇಟ್ಹಾರ್‌ 


ವಡ್ಡಾರಾಧನೆ ಸಂಪೂರ್ಣಂ" ಎಂಬ ಪಾಠವು ಡಿ.ಎಲ್‌.ಎನ್‌. 


ಆವೃತ್ತಿಯಲ್ಲಿ ಬಂದಿದೆ. ಇದನ್ನು ಹಂಪನಾ ಅವರು ಮೂರು 
ಗಾಹೆಗಳ ನಂತರ ಕೊಟ್ಟಿದ್ದಾರೆ. ಈ ಗಾಹೆಗಳನ್ನು ಡಿ.ಎಲ್‌.ಎನ್‌. 


ಅವರು ಮುಖ್ಯ ಪಾಠದಲ್ಲಿ ತೆಗೆದುಕೊಳ್ಳದೆ 


ಅಡಿಟಿಪ್ಪಣಿಯಲ್ಲಿಕೊಟ್ಟಿದ್ದರು. ಇವು'ಘ' ಪ್ರತಿಯಲ್ಲಿನ ಗಾಹೆಗಳು. 
ಹಂಪನಾ ಅವರಲ್ಲಿ ಈ ಮೂರೂ ಗಾಹೆಗಳು ಮುಖ್ಯ ಪಾಠದಲ್ಲಿ 
ಸೇರ್ಪಡೆಯಾಗಿವೆ. ಇವುಗಳ ನಂತರ 'ಈ ಪೇಟ್ತ ಪತ್ತೊಂಬತ್ತು 
ಕಥೆಗಳ್‌ ............... 'ಎಂಬುದು ಬಂದಿದೆ. ಅದರ ತರುವಾಯ 
"ಶ್ರೀ ವೀತರಾಗ ಶ್ರೀ ಪಂಚಪರಮೇಷ್ಮಿ ಶ್ರೀ ಗಣಧರಸ್ವಾಮಿಗಳ 
ಶ್ರೀಪಾದವು ಶರಣು" ಎಂಬ ವಾಕ್ಕವನ್ನು ಹಂಪನಾ ಅವರು 
ಸೇರಿಸಿದ್ದಾರೆ. (ಇದು ಬಹುಶಃ ಲಿಪಿಕಾರನ ಮಾತಾಗಿರಬಹುದು). 


೧. 


೧೯. ವೃಷಭಸೇನರೆಂಬ ರಿಸಿಯರ ಕಥೆ 


ಬಂದೊಂದು ಬಸದಿಯೊಳಿರ್ದರ್‌ (ಯೋ.ಪಾ) 


ಎಣಣ ೨೦9 ೦೧ದೀ೧ಣ / ALG 


ಕಠಿಣ ಪದಕೋಶ 
೧. ಸುಕುಮಾರ ಸ್ಟಾಮಿಯ ಕಥೆ 


ಕಡಿದಪ್ಪ -ತೀವ್ರವಾದ 

ಬಟೌ ದೊನ್‌ ಎ ಸತ್ತವನು 

ಪೊಟಲ್‌ ಎಪಟ್ಟಣ 

ಕೇಳ್ಪಿ - ಕೇಳುವುದನ್ನು 

ಕಡವರ ೬ ಬಂಗಾರ 

ಬಿಯ - ವ್ಯಯ 

ಸಪ್ತವ್ಮಸನ ಇ ಬೇಟೆ, ಜೂಜು 
ಮಾಂಸಭಕ್ಷಣೆ, ಸುರಾಪಾನ 
ವೇಶ್ಮಾಗಮನ, ಕಳ್ಳತನ, ದುರ್ವಾಕ್ಕ . 
ನೆಗಟುತ್ತ - ನಡೆದುಕೊಳ್ಳುತ್ತ 
ಕಟೌ್‌ದೊಡೆ ಎಸಾಯಲಾಗಿ 
ಒಳರಿಲ್ಲೆಂದು೨ಇದ್ದಾರೊ ಇಲ್ಲವೊ ಎಂದು 
ಬೆಸಗೊಳ್ಳು = ಕೇಳು 

ಬಲಖಿಯಟ್ಟು -ದೂತರನ್ನಟ್ಟು 

ಮಿಸಿಸು ಎಸ್ನಾನ ಮಾಡಿಸು 

ತುಡಿಸಿ -ತೊಡಿಸಿ. 

ಊಡಿಐಊಟ ಮಾಡಿಸಿ 

ಉಬ್ಬೆಗ - ದುಃಖ 

ಬೀಡು -ವಾಸಸ್ಥಾನ 

ತೀವಿ-ತುಂಬಿ 

ನೆಲನಂ ಬರೆ-ನಾಚಿಕೆಯಿಂದ ಕಾಲಿನ 
ಹೆಬ್ಬೆರಳಿನಿಂದ ನೆಲವನ್ನು ಗೀರುವುದು 
ದಾಯಿಗ ಎದಾಯಾದಿ 
ಬಲ್ಲೊಂಗಂ-ಬಲ್ಲವನಿಗೆ 
ಬಾಟು-ಬದುಕಿಗೆ ಅಗತ್ಯವಾದುದು, 
ಜೀವನಾಧಾರಜ ವಸ್ತು 


ಈ ಕಠಿಣ ಪದಕೋಶಕ್ಕಾಗಿ ಡಿ.ಎಲ್‌. ಎನ್‌. 


ಪ್ರತಿಪತ್ತಿ “ಸನ್ಮಾನ 

ಕಪ್ಪಡ -ಹರಕು ಬಟ್ಟೆ 
ಬೈಕಂದಿರಿದು -ಭಿಕ್ಷೆ ಬೇಡಿ 
ಕಲ್ಪಿಸಿಎತಿಳಿಸಿ 

ಕತಿಪಯ ಕೆಲವು 

ಇಕ್ಕು ಕೊಡು, ಮುಂದೆ ಇರಿಸು 
ಬಾಜಿಸು-ವಾಚಿಸು, ಓದು 
ಪಸರ ಸಲಿಗೆ 

ಉಕ್ಕಿ - ಸೊಕ್ಕಿನಿಂದ 
ಬಗೆದು = ಭಾವಿಸಿ 
ನೀರ್ಮಾರ್ಗ್ಗೆ- 
ಏನಾಗಬೇಕು 

ಕಲ್ವೆಂ - ಕಲಿಯುತ್ತೇವೆ 

ಅಟ್‌, - ಪ್ರೀತಿ 

ಅಲಸದೆ - ಆಲಸಿಯಾಗದೆ 
ನಿರ್ಬಂಧದಿಂದ - ಕಟ್ಟುನಿಟ್ಟಿನಿಂದ 
ಆರ್ಪು ಪೌಸಾಮರ್ಥ್ಯ 

ಓಜ ಎ ಗುರು, ಉಪಾಧ್ಕಾಯ, 

ಆಯು ಅಂಗಗಳು - ಶಿಕ್ಷಾ, ಕಲ್ಪ, ವ್ಯಾಕರಣ, 
ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಎಂಬ 
ವೇದಾಂಗಗಳು 

ಪದಿನೆಂಟು ಧರ್ಮಶಾಸ್ತ್ರಗಳು ಇಮನು, 
ಯಮ, ಗೌತಮ, ವಸಿಷ್ಠ, ಅತ್ರಿ, ದಕ್ಷ, 
ವಿಷ್ಣು, ಅಂಗಿರಸ, ಉಶನಾ, ವಾಕ್ಚತಿ, 
ವ್ಯಾಸ, ಆಪಸ್ತಂಬ, ಗೌತಮ, ಕಾತ್ಕಾಯನ, 
ನಾರದ, ಯಾಜ್ಞವಲ್ಕ್ಕ, ಪರಾಶರ, ಸಂವತ 
ಆವೃತ್ತಿಯ ನೆರವು ಪಡೆಯಲಾಗಿದೆ. 


ನೀವು ಯಾರಿಗೆ 


೨೩೬ / ಆರಾಧನಾ ಕರ್ಣಾಟಟೀಕಾ 


ಶಂಖ, ಹಾರೀತ, ಲಿಖಿತ ಇವರಿಂದ 
ಹೇಳಲ್ಪಟ್ಟ ಧರ್ಮಶಾಸ್ತ್ರಗಳು 
ಮೀಮಾಂಸಾ ಇ ವೇದಾರ್ಥದ ಬಗ್ಗೆ 
ಚರ್ಚಿಸುವ ಶಾಸ್ತ್ರ 

ನ್ಮಾಯ ವಿಸ್ತರ - ತರ್ಕ ಶಾಸ್ತ್ರ 

ಪ್ರಮಾಣ =-ಜ್ಞಾನಸ್ವರೂಪವನ್ನು 
ನಿರ್ಣಯಿಸುವ ಆದಾರ 

ಚಾಣಕ್ಕಂ -ಕೌಟಿಲ್ಕನ ಅರ್ಥಶಾಸ್ತ್ರ 
ಶಾಲಿಹೋತ್ರ=-ಶಾಲಿಹೋತ್ರ ಎಂಬ ಯಷಿ 
ರಚಿಸಿದ ಅಶ್ವಶಾಸ್ತ್ಯ 

ಪಾಳಕಾಪ್ಕ -ಪಾಲಕಾಪ್ಮ ಖುಷಿ ರಚಿಸಿದ 
ಗಜಶಾಸ್ತ್ರ 

ಹಾನಿತ -ವೈದ್ಮಶಾಸ್ತ್ರದ ಹೆಸರು? 
ಅಶ್ವಿನೀಮತ ಎಅಶ್ವಿನೀದೇವತೆಗಳೆಂಬ 
ದೇವವೈದ್ಕರಿಂದ ರಚಿತವಾದ ಗ್ರಂಥ 


ಬಾಹಲ-=(ಬಾಹ ಟಿ) ವಾಗ್ಭಟನಿಂದ': 


ರಚಿತವಾದ ಅಷ್ಟಾಂಗಹೃದಯವೆಂಬ ವೈದ್ಯ 
ಗ್ರಂಥ 

ಸುಶ್ರುತ -ಸುಶ್ರುತ, ರಚಿತ ವೈದ್ಯಗ್ರಂಥ 
ಕ್ಷಾರಪಾನೀಯ -ಲವಣ ಪಾನದ ವೈದ್ಯ 
ಆದಮಾನುಂ = ಹೆಚ್ಚಿನ, ವಿಶೇಷವಾಗಿ 
ಒಸೆದು- ಪ್ರೀತಿಯಿಂದ, ಮೆಚ್ಚಿ 

ನಾಟ್ಲೆ -ನಾಡ್ಗೆ -ನಾಡಿಗೆ 

ಎತ್ತಾನುಂ -ಎಲ್ಲಿಯಾದರೂ 

ಸಂಬಳ = ಬುತ್ತಿ 

ಬೈಕ ಎಭೈಕ್ಸ, ಭಿಕ್ಷೆ ಬೇಡುವುದು 
ಕಲೌ ಗಂಜಿ | 

ಎಜೆಯಿಸು - ಹಾಕಿಸು 

ಪರ್ವ -ಹಬ್ಬ 

ಎಂದಾನುಂ ಎಂದಾದರೂ 

ಪಗೆವರಂ - ಹಗೆಗಳನ್ನು 


ತುಟೌಲ್ಲೆಯ್ದು - ನಮಸ್ಕರಿಸಿ 
ಉಪಶ್ಲೋಕಿಸು - ಹೇಳು, ಒಪ್ಪಿಸು 
ವಕ್ಚಾಣಿಸು - ವ್ಯಾಖ್ಕಾನಿಸು 
ಪಂಡಿತಿಕ್ಕೆ -ಪಾಂಡಿತ್ಯೆ 

ಬಿಚ್ಚಳಿಸಿ ವಿಸ್ತರಿಸಿ 


ಓದು - ವಿದೆ 


ಅನರ್ಫ್ಯ - ಶ್ರೇಷ್ಠ ಬೆಲೆಬಾಳುವ 
ಸಂಜೆವಾರಿಸು - ಸಂಧ್ಯಾವಂದನೆ ಮಾಡು 
ಸೂರ್ಕನಿಗೆ ಅರ್ಫ್ಯಕೊಡುವುದು 

ಉರ್ಚಿ - ಸಡಿಲವಾಗಿ, ಜಾರಿ 
ತಾಮಖಜ್‌್‌ -ತಾವರೆ 

ಕೆಮ್ಮನೆ - ಸುಮ್ಮನೆ 

ಕಿಟಿದಂತರ ಎ ಸ್ವಲ್ಪ ಅಂತರ: 

ಭವ -ಭವ್ಮ ಜೀವಿ ` : 

ವಾರಕ - ಅಲಂಕಾರದ ವಸ್ತು 
ನೀರ್ವೆರಸು - ನೀರಿನೊಂದಿಗೆ 

ಮೇಗೆ - ಮೇಲೆ 
ತಗುಟ್ಟು-ಹೊಂದಿಕೊಂಡು, ಜೊತೆಗೂಡಿ 
ಮಾನಸ - ಮನುಷ್ಯ 

ಕಾಪು - ಕಾವಲು 

ತುರಿಪ -ಬೇಗ,ಅವಸರ 
ಆಂತರಿತ-ಮುಚ್ಚಿದ, ಒಳಗಿರುವ , 
ಕೃಪಣಕ - ಜೈನಯತಿ 

ಮಿಥ್ಕಾವಿನಯ ಎಹುಸಿವಿನಯ 

ಇಳಿಸಿ ಎ ಅವಮಾನಿಸಿ 

ಭಟ್ಟಾರಾ - ಪೂಜ್ಮರೆ, ಸ್ವಾಮಿಗಳೆ 
ಪಾರ್ವಂತಿ - ಬ್ರಾಹ್ಮಣಿತಿ 

ಕಲ್ಪಿಪ್ಪು -ಕಲಿಸು, ಹೇಳಿ ಕೊಡು 
ಏಲ್‌ಸಿ ಆರೋಪಿಸಿ, ಹತ್ತಿಸಿ 
ಆಲೋಚನೆ ಪ್ರಾಯಶ್ಚಿತ್ತದ 
ಸಂದರ್ಭದಲ್ಲಿ ಗುರುಗಳಲ್ಲಿ ತನ್ನ 


ದೋಷಗಳ ಬಗ್ಗೆ ಹೇಳಿಕೊಳ್ಳುವುದು 
ತ್ರಿಷಷ್ಠಿಶಲಾಕಾಪುರುಷರ್‌ = 24ಜನ 
ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, 
9 ಜನ ವಾಸುದೇವರು,. 9 ಜನ 
ಪ್ರತಿವಾಸುದೇವರು, 9 ಜನ ಬಲಭದ್ರರು 
ಚರಣಗ್ರಂಥ - ಜೈನ ಗೃಹಸ್ಥರ ಮತ್ತು 
ಮುನಿಗಳ ಆಚಾರಗಳನ್ನು ತಿಳಿಸುವ ಗ್ರಂಥ, 
ಲೋಗಾಣಿ = ಲೋಕಾಕರದ ಬಗ್ಗೆ 
ತಿಳಿಸುವ ಜೈನಗ್ರಂಥಗಳು 

ಸಂಗಾಣಿ ಎ ಸಪ್ತಪದಾರ್ಥಗಳ ಬಗ್ಗೆ 
ತಿಳಿಸುವ ಗ್ರಂಥಗಳು 
ದ್ರವ್ಕಾನುಯೋಗ = ಜೈನ ತತ್ವ ಶಾಸ್ತ್ರಕ್ಕೆ 
ಸಂಬಂಧಿಸಿದ ಗ್ರಂಥ 

ಎನಗೇಮುಟ್ಟು - ನನಗೆ ಯಾವ ಕಷ್ಟ, 
ನನಗೆ ಯಾವ ಲೆಕ್ಕ ? 

ಮಿಥ್ಕಾತ್ವ - ಜೈನತ್ವದ ಬಗ್ಗೆ ಅಪನಂಬಿಕೆ 
ಇನಿಸಿನಿಸು = ಸ್ವಲ್ಪ ಸ್ವಲ್ಪ 

ಪಿಂಗೆ - ಹಿಂಗಲು, ಕಡಿಮೆಯಾಗಲು 
ಅಜ್‌ತ - ತಿಳುವಳಿಕೆ, ಜ್ಞಾನ 

- ಕುಶಲಿಕೆ ಎ ಪರಿಣತಿ 

ಉಕ್ಕೆವ - ಹುಸಿ, ಕಪಟ 

ಏಕವಿಹಾರಿ - ಒಂಟಿಯಾಗಿ, ಒಂದು 
ಹೊತ್ತಿನ ಸಂಚಾರಿ 

ಗ್ರಾಮ = ೧೦೦ ರಿಂದ ೫೦೦ ಕೃಷಿಕ 
ಕುಟುಂಬಗಳ ವಾಸದ ನೆಲೆ 

ನಗರ -ರಾಜಧಾನಿ 

ಖೇಡ ೬ ಕೋಟೆ ಹೊಂದಿದ ಊರು 
ಖರ್ವಡ- ಸಣ್ಣ ಆವರಣವಿರುವ ಊರು 
ಮಡಂಬ ದೂರ ಸ್ಥಲ 

ಪತ್ತನ - (ಪಟ್ಟಣ) ಬಂಡಿ, ನಾವೆಯಲ್ಲಿ 
ಪ್ರಯಾಣಿಸಿ ತಲುಪಬಹುದಾದ ಊರು 


ಅನುಬಂಧ / ೨೩೭ 
ದ್ರೋಣಾಮುಖ = ಜಲಮಾರ್ಗ 
ಹೊಂದಿದ ಊರು 
ಚರಿಗೆ-ಭಿಕ್ಸೆ 
ತೊಳಲು - ಸಂಚರಿಸು. ಸುತ್ತಾಡು, 
ಪಡಿಗಹ ಮುಚ್ಚಂಠಾಣಂ - ಎತ್ತರವಾದ 
ಆಸನದಲ್ಲಿ ಕುಳಿತುಕೊಳ್ಳಿ 
ಏಳು ಗಣಗಳು ಶ್ರದ್ಧೆ, ಭಕ್ತಿ, ದಯೆ 
ಉದಾತ್ತ, ಶೀಲ, ಕ್ಷಮೆ, ಶೌಚ 
ಪ್ರಾಸುಕ -ಜೀವಜಂತುರಹಿತವಾದ, ಶುದ್ಧ 
ಬಡ್ಡಿಸು ಎಬಡಿಸು, ಉಣಲಿಕ್ಕು 
ಗುಡ್ಡ - ಶಿಷ್ಠ 
ಲೋಹಾಸನ - ಒಂದು ಬಗೆಯ ಆಸನ, 
ಇನಿವಿರಿದು - ಇಷ್ಟು ದೊಡ್ಡದು 
ಮಲಗ್ರಸ್ತ್ಮ - ಕೊಳಕಿನಿಂದ ಕೂಡಿದ 
ಮಿಂದು ಇ ಸ್ನಾನ ಮಾಡಿ 
ಪೂಲ್ಲದುದು ಕೆಟ್ಟದ್ದು 
ಕೊಯ ಲೆಯಧಮಾ ಕೊಯ್ದ ತಲೆಯ 
(ಎರಡು ತಲೆಯ) ನೀಚನೇ 
ಗಾಹೆ: 
ಣಿಂದಂತಂ = ನಿಂದಿಸುವವರನ್ನು 
ಸಿಳಹಂತ -ಹೂಗಳುವವರನ್ನು 
ಸತ್ತುಂ ಶತ್ರುವನ್ನು 
ಮಿತ್ತುಂ ಇ ಮಿತ್ರನನ್ನು 
ತಹೇವ « ಹಾಗೆಯೇ 
ಜೋ = ಯಾವನು 
ಸಮಭಾವಣಇ-ಸಮತೆಯಿಂದ, ಭಾವಿಸುವನೋ 
ಪೇಚ್ಚಇ- ನೋಡುವನೋ 
ಸೋಇ ಅವನು 
ಸಮಣೋ = ಶ್ರವಣ (ಜೈನಸನ್ಮಾಸಿ) 
ಸೋಯ = ಅವನೇ 
ಪವ್ವ ಇಓ - ಪರಿವ್ರಜಿತ (ವಿರಾಗಿ) 


೨೩೮ / ಆರಾಧನಾ ಕರ್ಣಾಟಟೀಕಾ 


ವೃತ್ತ: 

ವಚಸಾ ಮಾತುಗಳಿಂದ 

ಆಕೃಷ್ಣಯೇವ ಎ 
ಆಕರ್ಷಿಸಲ್ಪಟ್ಟವನಾಗಿದ್ದೇನೆಯೇ ಹೊರತು 
ನ ತು ತಾಡಿತೋಸ್ಮಿ - ನಾನು 
ಹೊಡೆಯಲ್ಪಟ್ಟವನಾಗಿಲ್ಲ 
ಸಂತಾಪಿತೋಸ್ಮಿ ನಾನು ದುಃಖಿತನಾಗಿದ್ದೇನೆ 
ತು ಆದರೆ 

ಮೇ = ನನ್ನ 

ಉತ್ತಮಾಂಗ ಇ ತಲೆ 

ನ ಹೃತು - ಅಪಹರಿಸಲ್ಪಡಲಿಲ್ಲ 

ಮಮ -ನನ್ನ 

ಪ್ರಾಣಾ - ಪ್ರಾಣ 

ಪರೈಃ: ಇತರರಿಂದ 

ಹೃತಾ - ಅಪಹರಿಸಲ್ಪಟ್ಟಿದೆ 

ನತು ಮೇ ಸಮಾಧಿಃ - ನನ್ನ ಧ್ಕಾನ 
ಸ್ಲಿತಿಯಲ್ಲ 

ಇತಿ -ಹೀಗೆಂದು 


ಆತ್ಮ ಚಿಂತನಪರಂಪರಯಾ -ಸಂತತವಾದ 


ಆತ್ಮ ಚಿಂತನೆಯಿಂದ 
ಕ್ಸಮೇತ - ಕ್ಷಮಿಸಬೇಕು 
ಕೀಜ್‌ ಎ ಒತ್ತಾಯದಿಂದ 


ಅಟಿಲು -ದುಃಖ 

ಪಟ? - ನಿಂದಿಸು 

ಅಕ್ಕುಮ - ಆಗುತ್ತದೆಯೆ? 

ಪೊಲ್ಲ ಕೆಟ್ಟ 

ಜಾರಜಾತ - ಅನೈತಿಕ ಸಂಬಂಧದಿಂದ 
ಹುಟ್ಟಿದ 

ವಿಜಾತಿ - ಅಯೋಗ್ಯ ಕುಲ, 

ಜಡಿದು - ಗದರಿಸಿ. 


ಕವರ್ದು -ಕಸಿದು 

ನಿದಾನಂಗೆಯ್ದು = ಸಂಕಲ್ಪಮಾಡಿ 

ತಿರಿ - ತೊಳಲು | 

ಅತಿಮಾನ ಗರ್ವ ಉದ್ದಟತನ, 
ಅಹಂಕಾರ 

ಪರಿಭವಿಸಿ - ಸೋಲಿಸಿ, ಅವಮಾನಿಸಿ 
ಉದುಂಬರ ಕುಷ್ಠ ಅತ್ತಿಯ ಹಣ್ಣಿನಂತೆ 
ಕ್ರಿಮಿಪೂರಿತ ಕುಷ್ಕರೋಗ 

ಮಿಳಿ ಎಹಗ್ಗ 

ಲಂಗಿಗ- ಡೊಂಬರವ 

ಲಂಕಿಗ -ಗಣೆಯ ಮೇಲೆ ಆಡುವವ 
ನಾಳಿಬಿರ್ದು ಎಸೀಳುವಿಕೆ ಉಂಟಾಗಿ 
ಕಟೌ್‌ಮೆಯಾಗಿ - ಬಲಿತು 

ಪೇಪಂದಿ - ಹೊಲಸು ತಿನ್ನುವ ಹಂದಿ 
ಬಟ್‌ ದೊಳ್‌ - ಬಾಳಿದವಳು 

ನಿಸಿದ್ಧಿ ಎಜೈನ ಧಾರ್ಮಿಕ ವಿಧಿಯೊಂದಿಗೆ 
ತೀರಿದವರ ಸ್ಮಾರಕ 

ನಾಗಠಾಣ - ನಾಗಾಲಯ 

ಪರವಸ - ಮೈಮರೆಯುವಿಕೆ 

ಮನು - ದುಃಖ 

ಸಾರ್ಚು- ಸಮೀಪಕ್ಕೆ ಸರಿಸು 

ನೀಡುಂ = ಬೇಗ, ಹೆಚ್ಚಾಗಿ 

ನಿರ್ವೇಗ -ವಿರಕ್ತಿ 

ಅಲಾಭ = ಜೈನ ಮನಿಯ ಊಟದ 
ಹೊತ್ತಿಗೆ ಉಂಟಾಗುವ ವಿಘ್ನ 

ಆವಾಸ -ಬೀಡು, ಬಿಡಾರ 

ಜಾತ್ಮಂಧೆ - ಹುಟ್ಟುಗುರುಡಿ 


ವಿಧಾತ್ರ - ವಿಧಿ 
ಕೂರ್ಮೆ ಎ ಪ್ರೀತಿ 


ನಿಮ್ಮ ಪೇಟೆ- ನೀವು ಹೇಳಲು 


ತೊಟ್ಟು = ಆರಂಭಿಸಿ 
ನೀಡಟ್‌ಂದೆ - ದೀರ್ಥಕಾಲದ ನಂತರ 
ಎತ್ತಾನುಂ ೬ ಎಲ್ಲಿಯಾದರೂ 
ಪೆಟದು -ಪಡೆಯದು 
ಪೆತ್ತೊಡಂ - ಪಡೆದರೂ 
ಇಂತಾಗಿ ಹೀಗಾಗಿ 

ವೃತ್ತ: 

ವೈರೂಪ್ಮ - ವಿಕಾರರೂಪ 
ದುರ್ಭಗತ್ಟ -ಹತಭಾಗೃತ್ವ 
ಕುಮತಿ - ದುರ್ಬುದ್ಧಿ 
ಕುಜನತಾ ಕೆಟ್ಟವರ ಸ್ವಭಾವ 
ಕುತ್ತಿತತ್ವಂ - ನೀಚತನ 
ಕುಜಾತಿ - ಕೆಟ್ಟಜಾತಿ 

ಕ್ಸುತ್‌ - ಕ್ಷುಧೆ, ಹಸಿವು 

ತೃಷ್ಣಾ ೬ ನೀರಡಿಕೆ, ತೃಷೆ 
ವಿಕಳತೆ - ದುಃಖ 

ವ್ಯಾಧಿತಾಂ - ರೋಗಲಕ್ಷಣ 
ಚ - ಮತ್ತು 

ಅಬಲತ್ವ -ಶಕ್ತಿಹೀನತೆ 
ಪ್ರೇಷಣತ್ವ - ದಾಸ್ಕ 
ಲಘುತರಮರಣ = ಸುಲಭವಾದ ಸಾವು, 


ಅರ್ಥವಿಲ್ಲದ ಸಾವು 
ಶೋಕಕಾಂಕ್ಷಾಲಯತ್ವಂ = ದುಃಖ 
ದುರಾಸೆಗಳಿಗೆ ಆಶ್ರಯವಾಗುವುದು 


ಮಾಂಸಾಶ್ರೀ - ಮಾಂಸ ತಿನ್ನುವವ 
ಪ್ರಾಣಘಾತೀ -ಜೀವ ಹಿಂಸೆ ಮಾಡುವವ, 
`ಪ್ರಾಪ್ಶ್ಕ - ಪಡೆದು 

ಚಿರಂ - ಬಹುಕಾಲ 

ಅನುಭವತಿ - ಅನುಭವಿಸುತ್ತಾನೆ 

ಹಿ ಎ ಅಲ್ಲವೆ 

ವಾಮನ ವಕ್ಷುಲ್ಛ 


ಅನುಬಂಧ / ೨೩೯ 


ಪಂಗ್ಟ್ಚಂಧ = ಕೈಕಾಲಿಲ್ಲದ ಕುರುಡ 
ಕುಬ್ದ = ಗುಜ್ಜ 

ಖಂಜ ಇ ಕುಂಟ 

ಕರಾಳಾಃ - ವಿಕಾರ ರೂಪದವ 

ಜಡ - ದಡ್ಡ, ಬಧಿರ -ಕಿವುಡ 
ಕೃಶಲೋಮಶ- ಮೈಮೇಲೆ ಕೂದವುಳ್ಳವನು 
ವಕ್ರ-ವಿಕೃತ 

ನಿಬಿಡಾಳಿಸ್ತೇ - ಆಗಿ 

ಪಾಪಾತ್‌ - ಪಾಪಕರ್ಮದ ದೆಸೆಯಿಂದ 
ಜಾಯಂತೇ - ಹುಟ್ಟುತ್ತಾರೆ 

ಕಿಲ - ಅಲ್ಲವೆ? 

ನರಾಃ - ಮನುಷ್ಯರು 
ಪೂರ್ವಚರಿತೇನ - ಹಿಂದೆ ಮಾಡಿದ 
ಉದ್ದಂತ ಇ ಉಬ್ಬು ಹಲ್ಲುಳ್ಳವ 
ಕುಣಿ -ಮೋಟುಗೈ ಹೊಂದಿದವ 
ಕುಂಡ - ಹಾದರಕ್ಕೆ ಹುಟ್ಟಿದವ 
ಕಾಣಾಃ - ಒಕ್ಕಣ್ಣ 

ಸಂಸ್ಥೂಲ - ದಪ್ಪಶರೀರದ 

ರೂಕ್ಷ= ಒರಟಾದ, ಒಣಗಿದ 
ರೂಪಾಃ - ಆಕಾರ ಹೂಂದಿದವರು 
ಕುಷ್ಕಾರ್ದಿತಾಃ -ಕುಷ್ಟರೋಗಿಗಳು 


ಕೃಪಣ ಎ ಜಿಪುಣ 
ಪಾಮನಾಃ - ಚರ್ಮರೋಗಿಗಳು 
ವೃತ್ತ: 


ದೀನಮಾನ - ಅಗೌರವದ ವ್ಯಕ್ತಿ 
ಪರಿಭವ ವಿಭವ -ತಾತ್ಸಾರಕ್ಕೆ ಗುರಿಯಾದ 
ದುಷ್ಕೃತಂ - ಕೇಡಿಗ 

ಜಡಮತಿ - ಅಜ್ಞಾನಿ 

ಪಂಗು ೬ ಹಳವ, ಕುಂಟ 

ನಾಣಿಲಿ - ಲಜ್ಜಯಿಲ್ಲದವ 

ಪಾಣ ಇ ಜಾರ, ವಿಟ 


೨೪೦ / ಆರಾಧನಾ ಕರ್ಣಾಟಟೀಕಾ 


ಪಂದೆ - ಹೇಡಿ 
ಲೋಭ = ಆಸೆ 
ಖಳ = ದುಷ್ಟ 


ಅಳಿಕಮನ - ಕಪಟಮನ, ಅಳಿಮನ 
ನಿತ್ಕರೋಗಾಕುಳ - ಸತತ ರೋಗಬಾಧಿತ 
ವ್ರತವ್ರಾತಹೀನ = ವ್ರತಗೇಡಿ 

ನಿಳಯ - ಆಶ್ರಯಸ್ಣಾನ 
ಉಯಿದುದಲಳಂದ - ಬಿಟ್ಟುದರಿಂದ 
ಎಯ್ದು - ಹೂಂದು 

ವೃತ್ತ: 

ಸೇವಾ ನಿವೃತ್ತಾಃ ೬ ತಿನ್ನದೆ ಬಿಟ್ಟವ 

ಶ್ರೀ ವಕ್ಷ; - ಸಂಪದ್ಭರಿತವಾದ ಎದೆ 
ಚಾರುರೂಪ - ಆಕರ್ಷಕ ರೂಪ 
ದೇವಾಸುರೇಂದ್ರೈಃ ಎ ಇಂದ್ರನಿಂದಲೂ, 
ರಾಕ್ಷಸ ರಾಜರಿಂದಲೂ 
ಸುರವರವನಿತಾಪ್ರೀತಿ - ದೇವಸ್ತ್ರೀಯರ 
ಪ್ರೀತಿ 

ಅಷ್ಟಾಂಗಭೋಗ = ಅನ್ನ, ನೀರು, 
ತಾಂಬೂಲ, ಪುಷ್ಪ, ಚಂದನ, ವಸ್ತಿ, ಶಯ್ಕೆ, 
ಅಲಂಕಾರ 

ದ್ಯುತಿಮತಿಪಟುತಾ - ಕಾಂತಿಯುಕ್ತ ಬುದ್ದಿ 
ರಾಜರಾಜಶ್ರೀ - ಕುಬೇರನ ಐಶ್ವರ್ಯ 
ಪೂಜ್ಯವಾಕ್ಕಂತ - ಗೌರವದ ನುಡಿ 
ಮರ್ತೃ - ಮನುಷ್ಕಲೋಕ 

ಲಭಂತೇ - ಲಭಿಸುವುದು 

ಧ್ರ 
ಜೀವಾಃ - ಜೀವಗಳು 

ವಿಖ್ಯಾತ ವಿಫುಲವಂಶೇಷು-ಪ್ರಸಿದ್ದ ವಂಶ 
ಏಕೇ - ಒಂದರಲ್ಲಿ 

ದ್ಯುತಿ - ಪ್ರಕಾಶಮಾನ ಬುದ್ದಿ 


ಕಾಂತಿ ತೇಜಸ್ಸು 


ಶ್ರೀ - ಸಂಪತ್ತು 

ಹ್ರೀ- ಲಜ್ಜೆ, ರೂಪಾರೋಗ್ಯಸತ್ವಬಲ 
ಸಂಪನ್ನಾ ಇ ರೂಪ ಆರೋಗ್ಯ 
ಸತ್ವಗುಣದಿಂದ ಕೂಡಿದ 

ಪುಣ್ಕಾತ್‌ - ಪುಣ್ಯದಿಂದ 

ಉತ್ಪಾದ್ಕಂತೇ - ಹುಟ್ಟುತ್ತಾರೆ. 

ಆಜ್ಞಾ - ಆಜ್ಞೆ ಮಾಡುವ ಅಧಿಕಾರ 
ಯಶಃ ೬ ಕೀರ್ತಿ 

ಪರಿವಾರ ಧನೋಪಚೋಗಾ = ಸೇವಕರು 
ಐಶ್ವರ್ಯ ಮುಂತಾದ ಸಾಧನಗಳು 
ಲೋಕವೇದ ಸಮಯೇಷು = ಲೌಕಿಕ 
ವೈದಿಕವೆಂಬ ಸಂಪ್ರದಾಯ 
ಪ್ರಣ್ಕೋದಯೇನ ಎ ಪುಣ್ಮದಿಂದ 
ವರ್ಣಯಂತಿ ವರ್ಣಿಸುತ್ತಾರೆ 
ಧರ್ಮೇಣ - ಧರ್ಮದಿಂದ 
ವರಯುವತಿ - ಶ್ರೇಷ್ಠಳಾದ ಸ್ತ್ರೀ 
ಭವನ - ಮನೆ 

ವಾಹನ ಇ ಪಲ್ಲಕ್ಕಿ 

ಕನಕ - ಬಂಗಾರ 

ರಜತ - ಬೆಳ್ಳಿ 

ಮಣಿ = ರತ್ನ 

ಸುರಥಾಃ - ಶ್ರೇಷ್ಠ (ಒಳ್ಳೆಯ) ರಥಗಳು 
ತುಂಗ - ಎತ್ತರವಾದ 

ಮದದಳಿತ = ಮದೋದಕದಿಂದ 
ಬಿರಿದಿರುವ 

ನಾಗ-ಆನೆ 

ಭೃತ್ಕಾಃ - ಸೇವಕರು 

ಭವಂತಿ ಎ ಉಂಟ್ರಾಗುತ್ತಾ ರೆ 

ನಿರ್ವಾಣ ಸುಖ- ಮೋಕ್ಬಸುಖ 


ಗಾಹೆ: 

ಜತ್ನ - ಎಲ್ಲಿ 

ದಯಾ - ದಯೆಯು ಇದೆಯೋ 

ಸೋ ಇ ಅದು 

ಧಮ್ಮಃ ೬ ಧರ್ಮವು 

ತಓವ=ಬಳಿಕ 

ವಿಸಯಣಿಗ್ಗ ಹೋ ಇ ಇಂದ್ರಿಯ ನಿಗ್ರಹ 
ಇದೆಯೋ 

ಸೋವಿ - ಅದು ಕೂಡ 

ದಸ ಅಠ್ಚದೋಸರಹಿ ಓ - ಹದಿನೆಂಟು 
ದೋಷರಹಿತನು 

ದೇವಃ - ದೇವತೆಯು 

ಇತ್ತಿ - ಇಲ್ಲ (ನಾಸ್ತಿ) 

ಭವಾಂತರ - ಜನ್ಮಾಂತರ 

ಶ್ರಾವಕ ಬ್ರತ ಎಇ ಜೈನ ಗೃಹಸ್ಥ 
ಪಾಲಿಸಬೇಕಾದ ವ್ರತ 

ಕರ್ಮಕ್ಷಯ ಇ ಕರ್ಮನಾಶ 
ಮೇಲ್ಕೊಂಡು ಧರಿಸಿ 

ಮಹಾವಿಭೂತಿ - ಮಹಾವೈಭವ 
ಪರಕೆಗುಡಲ್‌ - ಹರಕೆ ಒಪ್ಪಿಸಲು 
ಒಡಪೋವ - ಜೊತೆಯಲ್ಲಿ ಹೋಗುವ 
ವ್ಯಾವರ್ಣಿಸಿ ಎ ವಿಸ್ತಾರವಾಗಿ ವರ್ಣಿಸಿ 
ಪಾವು ಕೊಳೆ - ಹಾವು ಕಚ್ಚಲು 
ಮಗುಲ್ಹು - ತಿರುಗಿ 
ಪೊಜವೊಳಲೊಳ್‌ಊರ ಹೊರಭಾಗದಲ್ಲಿ 
ಪೆಸರನೊಡೆಯ = ಹೆಸರನ್ನು ಹೊಂದಿದ 
ನಿಯೋಗಿಗಳ - ಅಧಿಕಾರಿಗಳ 
ಜಾತಿಸ್ಮರೆ ಎ ಹಿಂದಿನ ಜನ್ಮಗಳ ನೆನಪು 
ಉಂಟಾದವಳಾಗಿ 

ಪೊಡೆವಟ್ಟು - ನಮಸ್ಕರಿಸಿ 

ಉಲದೆ - ಹೊಂದದೆ 

ಪೊಲ್ಲಮೆಯ - ಕೆಟ್ಟತನದ 


ಅನುಬಂಧ / ೨೪೧ 


ಪ್ರತಿಬೋದಿಸೆ 
ತಿಳಿಹೇಳಲು 
ಕಟೌದ - ಆಗಿ ಹೋದ 

ಪೆಜ ವುಟ್‌ - ಬೇರೆಡೆ 

ವಿಸುಡು -ಬಿಡು 

ಪಾರ್ವರೆಮುಂ - ಬ್ರಾಹ್ಮ ಣರಾಗಿದ್ದೇವೆ 
ಅಗ್ಗಳ -ಶ್ರೇಷ್ಠ 


ಎಚ್ಚರಿಸಲು, 


ಪೆಜರಿಲ್ಲ ಎಇತರರಿಲ್ಲ ' 

ಕೊಳಲಾಗ - ಹೂಂದಲಾಗದು 

ಅಮ್ಮಾ - ಅಪ್ಪಾ 

ಬಿಸುಟ್‌ಎಬಿಡು 

ಎಡೆಯೊಳ್‌ - ಮಾರ್ಗಮಧ್ಯದಲ್ಲಿ 
ಬಟ್ಟೆ - ದಾರಿ 

ವರ್ತ್ನನ್‌ - ಮಾರ್ಗ 
ಪೆಡಂಗಯುಡಿಯೆ - ಬೆನ್ನು ಹಿಂದೆ ಬಾಗಿಸಿ 
ಕಟ್ಟಿದ ಕೈಗಳು ಮುರಿಯುವಂತೆ 

ವಟ್‌ - ಪರೆ, ತಮಟೆ 

ಬೆಸಗೊಳ್‌ - ಕೇಳು, ವಿಚಾರಿಸು 

ತಳಾಅ ಇ ತಳವಾರ 

ಜೂಜು ಇ ಜೂಜಿನಾಟ 

ದೀನಾರ - ನಾಣ್ಯ (೧6೧೩ಗ೬5) ರೋಮ್‌ 
ಚಕ್ರಾಧಿಪತ್ಯದ ನಾಣ್ಕ 

ಸೋಲಮಂ = ಸೋತದ್ದಕ್ಕಾಗಿ ಕರಾರಿನ 
ಪ್ರಕಾರ ಕೊಡಬೇಕಾದದ್ದು 

ಅಮೋಘ ಘಂ = ತಪ್ಪದ 

ಸೂಲ=ಶೂಲ 

ಲೋಗರು -ಜನರು 

ಡಂಬಿಸಿ - ಮೋಸಮಾಡಿ 

ಮಾಲುಗೊಳ್ಳ - ಮಾರಲಿಕ್ಕೆ ಕೊಳ್ಳುವ 
ಸರ್ಪದಷ್ಟ - ಹಾವು ಕಚ್ಚಿದ 

ಬಾಟ್‌ಸು - ಬದುಕಿಸು 


೨೪೨ / ಆರಾಧನಾ ಕರ್ಣಾಟಟೀಕಾ: 


ಜಾವ = ಕಾವಲು 

ಪುಳ್ಳಿ- ಸೌದೆ 

ಪೊಲಟ್ತಟ್‌ನೆ ಎ ಸೂರ್ಕ ಹುಟ್ಟಲು 
ಪೊಟ್ಟಳಿಗೆ ಎ ಪೊಟ್ಟಣ, ಚೀಲ 
ಈಡಾಡು -ಬಿಸಾಡು 

ಆರೈವುದು - ವಿಚಾರ ಮಾಡುವುದು 
ನಿಗ್ರಹ ಇ ಶಿಕ್ಷೆ, ದಂಡ 

ಬಗ್ಗಿಸಿ ನುಡಿ - ಬಯ್ದು ಹೇಳು 
ಬಿನ್ನನೆ ಮೊಗ = ಬಾಡಿದ ಮುಖ 
ಸಂತವಿಸು - ಸಮಾಧಾನ ಪಡಿಸು 
ನೆಗಟ್‌ - ಮೊಸಳೆ 

ತಡಿ - ದಡ, ಈ - ಕೊಡು 
ಪೂಣ್ಣೊಡೆ - ಪ್ರತಿಜ್ಞೆ ಮಾಡಲಾಗಿ 
ನೆಲೆದಂದು - ತುಂಬಿದಾಗ, ಕೂಡಿದಾಗ 
ಕೈಗೆಯ್ದು - ಅಲಂಕರಿಸಿಕೊಂಡು 
ಪೊಣಮಟ್ಟು - ಹೂರಗೆ ಹೋಗಿ 
ಆಪಣ - ಅಂಗಡಿ 

ತುಡುಗೆ - ಒಡವ 

ಮನೆವಾಟ್ಟಿ - ಮನೆಯ ವಿಷಯ 
ಮೆಚ್ಚುಗೆಯ್‌ - ಮೆಚ್ಚಿದ್ದನ್ನು ಮಾಡು 
ನನ್ನಿಗೊಟ್ಟು - ಮಾತುಕೊಟ್ಟ ಸತ್ಕಹೇಳಿ 
ತುರಿಪದಿಂದೆ -ಬೇಗನೆ 

ಬಿವಿ ಎ ಹಿಂದೆ ಹಿಂದೆ 

ತೆಚೆಯಿಂ = ತೆರೆಯಿರಿ 

ಮದೆವಳ್‌ -ಮದುಮಗಳು 

ಅಟ್‌ - ನಾಶಮಾಡು 

ಬರ್ದ್ವಪ್ಸೆನೆ - ಬದುಕುತ್ತೇನೆಯೆ ? 
ಎಣಿಕೊಂಡ -ಎಣಿಸಿ ತೆಗೆದುಕೊಂಡ 
ತವನಿಧಿ - ಅಕ್ಷಯ ನಿಧಿ: 

ತವದೆ - ಕಡಿಮೆಯಾಗದೆ, ನಾಶವಾಗದೆ, 
ಒಡೆಯೊಳ್‌ - ಉಳ್ಳವಳು 


ವಂದೊಳಂ ಇ ಬಂದವಳನ್ನು 
ಸಮನಿಸುವುದು - ಒದಗಿ ಬರುವುದು 
ಅಳಿಪು - ಆಸೆಪಡು 
ಮಜಲುಂದಿಸು - ನಿದ್ದೆಮಾಡು 
ಎಲೈ ಎಬ್ಬಿಸಿ 

ಆಟಿಸು - ಬಯಸು, ಪ್ರೀತಿಸು 
ನೆಜೆಯೆ- ಚೆನ್ನಾಗಿ 

ಭಾಗಸ ೬ ಸಂಪತ್ತು 

ಉರ್ಕೆವ= ಮೋಸ 
ಮೆಯ್ಕಖಾೌಯದೆ - ಪ್ರಜ್ಞೆಯಿಲ್ಲದೆ 
ಬಯಿಂಟಿ = ಚಿವುಟಿ, ಚುಚ್ಚಿ 
ಕರ್ಬಿನಕೆಯ್ಮಂ - ಕಬ್ಬಿನ ಗದ್ದೆ 
ನಿದಾನ - ನಿಧಿ, ಸಂಪತ್ತು 
ಬಿರ್ದಿ - ಮುದುಕಿ, ವೃದ್ಧೆ 
ಮೋದಗೆ - ಕಡುಬು, ಹುಗ್ಗಿ 
ಸಾರೆ:ಸಮೀಪ 

ಪೂಸಿಸು - ಎಣ್ಣೆ ಹಚ್ಚಿಸಿ 
ಒಲ್ಲಣಗೆ ಎಒದ್ದೆ ಬಟ್ಟೆ 

ಕಲೌ ಗಂಜಿ 

ಪುಯ್ಕಲಿಡು - ಕೂಗಾಡು 
ಅನಿಬರು - ಎಲ್ಲರೂ 
ತ್ರಸ್ಮಾಭಿಭೂತ - ಭಯಗೊಂಡು 
ಛಿದ್ರಿಸು - ತಂತ್ರಮಾಡು 
ಕೂರಿತಪ್ಪ - ಮೊನಚಾದ 
ಬಾಳಂ -ಕತ್ತಿಯನ್ನು 

ಲುಂದಿದ ಎ ಮಲಗಿದ 

ಅರಿ - ಕತ್ತರಿಸು 

ಪುಗಲ್‌ ಎ ಪ್ರವೇಶಿಸಲು , 
ಪಾಂಗು = ರೀತಿ, ದಾರಿ 

ಸೂಯಿ ಇ ಸರತಿ | 
ಮೂಗರಿಯೆಪಟ್ಟು '- ಮೂಗು 


ಕತ್ತರಿಸಲ್ಪಟ್ಟು 

ಇಂದ್ರಜಾಲಿಗ - ಮಾಯಾಮಂತ್ರಗಾರರ 
ಪುಡುಕೆ - ಪೆಟಿ ಗೆ 

ಪಿಶಿತ - ಮಾಂಸ 

ಪಾಪೆ - ಬೊಂಬೆ 

ರುಣಂಬ - ಮೇಲು ಹೊದಿಕೆ 
ಪ್ರತಿಮುಖ = ಮುಖವಾಡ 
ಕಳೆದೀಡಾಡು - ತೆಗೆದು ಬಿಸಾಕು 
ಮಾಣಿಸು - ತಡೆ, ನಿಲ್ಲಿಸು 
ಪರ್ಚಿಗೊಟು ಹ ಹಂಚಿಕೊಟು ), 
ಬೈಗಿರುಳು- ಮುಂಜಾನೆ 

ನರಂ = ನೆರವು 

ಪಟ್‌ - ಹರಿ, ಕತ್ತರಿಸು 

ಗಾಮುಂಡ - ಗೌಡ 

ವ - ಏನು 

ಪರದ - ವ್ಯಾಪಾರಿ 

ಕೈನೀರೆಟೆದು - ಧಾರೆಯೆರೆದು 
ಮಣಿವಾಳು = ಕದ್ದು ಜೀವನ ನಡೆಸು 
ಕರ್ಬ್ಬೊನ್ನ - ಕಬ್ಬಿಣ 

ಪಯನು - ಹಾಲು ಕೊಡುವ ಹಸು 
ಪಸರ - ಸಲಿಗೆ 

ದಾಯ - ಆಸ್ತಿ, ಅವಕಾಶ 

ಜಡಿದು ಬಗ್ಗಿಸಿ - ಬಯ್ದು, ಗದರಿಸಿ 
ಮೂದಲಿಸು - ಹೀಯಾಳಿಸು 

ಕಳ್ಳದ - ಕದಿಯದ 
ಸ್ವದಾರಸಂತೋಷ- ಹೆಂಡತಿಯಲ್ಲಿ ಮಾತ್ರ 
ಸಂತೋಷ ಹೊಂದುವುದು 

ಪರಿಮಿತ ಪರಿಗ್ರಹ ೬ ಎಷ್ಟು ಬೇಕೋ 
ಅಷ್ಟನ್ನು ಮಾತ್ರೆ ಉಳಿಸಿಕೊಳ್ಳುವುದು 
ಸೇದೆ - ಬಳಲಿಕೆ, ಆಯಾಸ 
ಕಟ್ಟುಪಡು - ಬಂಧನಕ್ಕೊಳಗಾಗು 


ಅನುಬಂಧ / ೨೪೩ 


ಗೆಂಟಟೊಳ್‌ - ದೂರದಲ್ಲಿ 

ಅಟ್ಕಾಡು - ಕೆಡಿಸು, ಹಾಳು ಮಾಡು 
ತೊವಲ್‌ - ಹಸರು, ಚಿಗುರು 
ಅಬ್ರಹ್ಮಣ್ಮಂ ಭೋ ಇ ಕಷ್ಟಕ್ಕೆ ಸಿಲುಕಿದ 
ಬ್ರಾಹ್ಮಣ ನೆರವಿಗಾಗಿ ಕೂಗುವುದು 
ಕೋಳ್ಬಟ್ಟೆನ್‌ - ಸುಲಿಗೆಗೊಳಗಾದೆನು 
ಸಬಾಳವೃದ್ದರು - ಹುಡುಗರು, ಮುದುಕರು 
ನೆರವಿ- ಸಮೂಹ 

ಪ್ರಣಮ = ಒಂಕಾರ 

ಪಾಳಿಪದಕ್ರಮ ಜಟೆ - ವೇದ ಪಠಣದ 
ನಾನಾ ವಿಧಗಳು 

ಮಾನಕಷಾಯ - ಗರ್ವವೆಂಬ ದುಷ್ಟಭಾವ 
ಕಂತಿ - ಚೈನ ಸನ್ಮಾಸಿನಿ 

ವಟ್ಟಂಗಟ್ಟು -ಪಟ್ಟಕಟ್ಟು 

ಬಳ್ಳಿಮಾಡ - ಲತಾಗೃಹ 

ನಾಟಕ = ನೃತ್ಯ 

ನೈಮಿತ್ತಿಕ - ಜೋಯಿಸ 
ಒರೊಂದಟೊಳೆಂ - ಒಂದೊಂದರಲ್ಲೂ 
ಪಚ್ಚುಗೊಡು -ಭಾಗ ಮಾಡಿ ಕೊಡು 
ಕೆರ್ಪು ಎ ಚಪ್ಪಲಿ 

ಚೋದ್ಕ ಇ ಆಶ್ಚರ್ಯ 

ಪಂಚರತ್ನಗಳು- ನೀಲ, ವಜ್ರ, ಪದ್ಮರಾಗ 
ಮುತ್ತು, ಹವಳ, ನೇತ್ರವಟ್ಟುದುಕೂಲ 
ಚೀನಾದಿ - ನೇತ್ರ, ಪಟ್ಟು, ದುಕೂಲ, 
ಚೀನ ಎಂಬ ರೇಶ್ಮೆಯ ಬಟ್ಟೆಗಳು 
ಹೇಮ = ಬಂಗಾರ 

ಬರಮಂ - ಬರುವುದನ್ನು 

ಪಾರು - ಎದುರು ನೋಡು 

ಕರಂ ಸಾದು ಇ ಮುಗ್ಗ ವ್ಯಕ್ತಿ 
ಮಾರ್ಕೋಳ್‌ - ಮೀರು, ಪ್ರತಿಭಟಿಸು 
ಕಣ್ಟೆತ್ತ - ಕಣ್ಣನ್ನು ಪಡೆದ 


೨೪೪ / ಆರಾಧನಾ ಕರ್ಣಾಟಟೀಕಾ 


ಸಿದ್ದಾರ್ಥ - ಬಿಳಿ ಸಾಸುವೆ 

: ಸೇಸೆ- ಮಂತ್ರಾಕ್ಷತೆ 

ಕಟಿವ - ಸೊಂಟ 

ಸೊಡರು - ದೀಪ 

ಬ್ಯಾದಿ- ವ್ಯಾಧಿ, ರೋಗ 

ಎಟ್ಟನ್ನಿ - ಬನ್ನಿ 

ಮಣಿಕುಟ್ಟಿಮಮಪ್ಪ - ಮಣಿಖಚಿತವಾದ 
ಅಜಸು - ಹುಡುಕು, ಉರ್ಚಿ ಎ ಬಿಚ್ಚಿ 
ಆರೋಗಿಸು - ಊಟಮಾಡು 
ಇನಿಯವಪ್ಪ - ರುಚಿಕಟ್ಟಾದ 

ಕುತ್ತ - ರೋಗ, ಕಂಟಕ 

ಅರುಚಿ - ರುಚಿಯಿಲ್ಲದ 

ಬಗೆ - ಭಾವಿಸು 

ಸಮೆ- ಮಾಡು, ಪೂರೈಸು 

ಸರಸಪಂಗಳು - ಸಾಸಿವೆಗಳು 
ದೊರೆಯಲ್ಲದ -ಸಮಾನವಲ್ಲದ 

ಭ್ರಾತರ - ಸೋದರ 

ಮಾಡ - ಮನೆ 

ಪೆಬಗಣ = ಹಿಂದಿನ 

ಪಜೆವೊಳ್ಳು - ತಮಟೆ ಬಾರಿಸುವ ಹೊತ್ತು 
ಜೋಗು -ಯೋಗಸ್ಥರಾಗುವುದು 
ನಿಡುವಯಣ = ದೀರ್ಫ್ಥಪ್ರಯಾಣ 
ಎಂತಾನುಂ ೬ ಹೇಗಾದರೂ ಮಾಡಿ 
ಆಸತ್ತು - ದಣಿದು 

ನಾಲ್ಕು ತಿಂಗಳು = ಚಾತುರ್ಮಾಸ, 
ಮಳೆಗಾಲದಲ್ಲಿ ಜೈನ ಮುನಿಗಳು ಒಂದೇ 
ಊರಿನಲ್ಲಿ ಉಳಿದುಕೊಳ್ಳುವ ನಿಯಮ 
ಮೋನಂ - ಮೌನ 

ನಡಪಾಡು - ತಿರುಗಾಡು, ನಡೆದಾಡು 
ನೆಲೆ - ಅಂತಸ್ತು 

ಬೈಗಿರುಳು ೬ ಬೆಳಗಿನ ಜಾವ, ರಾತ್ರಿಯ 


ಕೊನೆಯ ಭಾಗ | 
ಪಂಚಮಹಾಶಬ್ದ- ಶೃಂಗ, ತಮಟೆ, 
ಶಂಖ, ಭೇರಿ, ಜಯಘಂಟೆ (ಜಾಗಟೆ) 
ತ್ರಿಲೋಕಪ್ರಜ್ಞತ್ತಿ - ಲೋಕಾಕರವನ್ನು 
ತಿಳಿಸುವ ಜೈನಗ್ರಂಥ ' 

ಪರಿವಿಡಿಗೆಯ್‌ = ಕ್ರಮವಾಗಿ ಪಠಿಸು 
ತಣಿಎತೃಪ್ತಿಪಷು 

ಪುಲ್ಪನಿ - ಹುಲ್ಲಿನ ತುದಿಯಲ್ಲಿರುವ ಹನಿ 
ಬಾಳಕ - ಬಾಲದ ಹುಳು, ಕ್ರಿಮಿ 
ಯಾವಜ್ಜೀವ - ಜೀವಪರ್ಕಂತ 
ಪ್ರಚ್ಛನ್ನ - ಮರೆಯಲ್ಲಿದ್ದ, ಮುಚ್ಚಿದ 
ಮೃತಕ ಸೆಜ್ಜೆ - ಶವದ ಹಾಸಿಗೆ, ಶವಾಸನ 
ಮಹಾಕಾಳ = ಸ್ಮಶಾನ 
ಕಿಟ್ಟಿಯಟ್‌ಯದ - ಮುಟ್ಟಿ ತಿಳಿಯದ 
ಕಿರುಗಲ್‌ - ನೊರಜುಕಲ್ಲು 

ಪೆಟ್ಟೆ - ಹಂಟೆ 

ಅಗುಟ್ದು - ತೋಡಿ . 

ಪುಗುಳ್‌.- ಬೊಬ್ಬೆ ಗುಳ್ಳೆ 

ಕರಗದ ದಾರೆವೊಲ್‌ = ಸುರಿಯುವ 
ನೀರಿನಂತೆ. 

ಒಕ್ಕ ಎ ಸುರಿದ 

ನೆತ್ತರು - ಸುರಿದ 

ನೆತ್ತರು - ರಕ್ತ 

ರಾಗಿಸಿ - ಪ್ರೀತಿಸಿ 

ಅಡಿ - ಪಾದ 

ಪೋಳ್ಪು ಎ ಸೀಳಿ 

ಸಯಸತ್ತಮದೇವ - ಶ್ರೇಷ್ಠ ದೇವತೆ 
ಪರಿವರಿ - ಓಡು 

ದೇವಸಂಘಾತ - ದೇವತಾ ಸಮೂಹ 


ತಿಳಿಪಿಕೊಂಡು = ಸಿಟ್ಟನ್ನು ಕಡಿಮೆ 


ಮಾಡಿಕೊಂಡು 


ಗ. 


ಕೈಗೆಯ್ದು - ಸಿಂಗರಿಸಿಕೊಂಡು 

ಮೃತಕ -ಶವ 

ಮೆಲ್ಬು-ಮೃದುಸ್ವಭಾವ 

ಬಲ್ಮೆ - ಪ್ರೌಢಿಮೆ 

ಒಲ್ಲೆ ವೆ ್ರೀತಿ 

ಬಸಿಜ್‌ ಪೆಂಡಿರ್‌ ಎ ಗರ್ಭಿಣಿಯರು 
ತಿರಿಕೋಪಸರ್ಗ - ಪ್ರಾಣಿಗಳಿಂದ ಮತ್ತು 
ಕ್ಷುದ್ರ ಜೀವಗಳಿಂದ ಉಂಟಾಗುವ ತೊಂದರೆ 


ಅನುಬಂಧ / ೨೪೫ 


ಆಪ್ತಾಗಮ ಪದಾರ್ಥರ್ಧಿಗಳೊಳ್‌ ಎ 
ಆತ್ಮೀಯವಾದ ಆಗಮಗಳಲ್ಲಿ 
ಅಪವರ್ಗ ಸುಖ -ಮುಕ್ತಿ 

ಎಯ್ದು - ಹೊಂದು, ಪಡೆ, ಸೇರು 
ಕಾಲಂಗೆಯ್ದೆಡೆ - ಮರಣಹೊಂದಿದ ಸ್ಥಳ 
ಅಗರು - ಒಂದು ಬಗೆಯ ಸುಗಂಧದ್ರವ್ಮ 
ಕಾಳಾಗರು - ಕರಿಯ ಅಗರು 
ಗೋಶೀರ್ಷ - ಒಂದು ಬಗೆಯ ಶ್ರೀಗಂಧ 
ಸಿದ್ದಾಯತನ - ಸಿದ್ದರ ಕ್ಷೇತ್ರ, ಪವಿತ್ರಸ್ಥಾನ 


೨. ಸುಕೌಶಳ ಸ್ವಾಮಿಯ ಕಥ 


ಕಾದಲ - ಪ್ರೀತಿ ಪಾತ್ರ 

ಪೆರ್ಮ್ಮೆ - ಹಮ್ಮೆ 

ಒರಂತಪ್ಪ - ಒಂದೇಸಮನೆ, ಸಮಾನ 
ಅಧಿಗಮ = ಸಂಪಾದಿಸಿದ 


ಗಾಹೆ: 

ಸಮ್ಮದ್ದಸ್ಸಣ ಸುದ್ದೊ ಹ 
ಸಮ್ಮಗ್ಗರ್ಶನದಲ್ಲಿ ಶುದ್ದನಾದವನು 
ಅಕದ ಪದಕಮ್ಮೊ = ಉತ್ತಮ 
ಕರ್ಮವನ್ನುಳ್ಳವನು, 

ಗುಣನಿಳಯ - ಗುಣವಂತ 

ಉಜುಗತ್ತೂ - ಪ್ರಯತ್ನದಲ್ಲಿ ಆಸಕ್ತಿ 
ಇರುವವನು, 

ಪವಯಣಕುಸಳೋ ಇ ಪ್ರವಚನದಲ್ಲಿ 
ಕುಶಲನಾದವನು, 
ಮದಿಪ್ಸಗಬ್ಬೋಯಂ ಇ ಪಂಡಿತ, 
ಬುದ್ದಿವಂತ 

ಅನವರತ - ನಿರಂತರ 

ನೋಂತು ಎ ವ್ರತ ಮಾಡಿ 


ಕೇರಂ ಸಾರ್ದು=ಗೋಡೆಯ ಸಮೀಪ 
ಹೋಗಿ 

ಗಳಂತಿಗೆ - ನೀರಿನ ಕಲಶ, ಹೂಜಿ 
ಲೆಪ್ಪ - ಮೇಣ 

ಕಾಷ್ಕಕರ್ಮ - ಕಟ್ಟಿಗೆಯ ಕೆಲಸ, ಬಡಿಗತನ 
ಕಶ್ಚಿದ್‌ ೬ ಯಾವನೋ ಒಬ್ಬ 
ಗುರುಪರಿವಿಡಿ - ಗುರುಪರಂಪರೆ 
ಉತ್ತವಳ - ಅಪೇಕ್ಷೆ ಹೊಂದಿದವ 
ವಿಗ್ರಹ - ಯುದ್ಧ, ಕಲಹ 

ಗಂಧಹಸ್ಸಿ - ಮದಗಜ 

ಪಾಗುಡ-ಕಾಣಿಕೆ 

ಮಸಗು- ಕೆರಳು 

ತಳಿ - ಸಿಂಪಡಿಸು 

ಪರಿತಂದು - ಓಡಿಬಂದು 

ಮಮಲುಸೂಟನೆ - ಮತ್ತೊಂದು ಸಲ 
ವ್ಕಾಳ 2 ತುಂಟ 

ಬಾರಿ - ಆನೆಗಳನ್ನು ಹಿಡಿಯುವ ಬೋನು, 
ಖೆಡಾ 


೧. 


೨೪೬ / ಆರಾಧನಾ ಕರ್ಣಾಟಟೀಕಾ 


ಬಸ ಇ ವಶ 

ತಗರು - ಟಗರು 

ಎಟೆಯ ಎಒಡೆಯ, ಹಿರಿಯ 

ಪಿಡಿ ಎ ಹೆಣ್ಣಾನೆ 

ಗಂಡಗುಣ - ಪೌರುಷ ಪರಾಕ್ರಮ 
ನಿನ್ನನ್ನರ್‌ - ನಿನ್ನಂಥವ 

ಭರ್ತಾರ - ಪತಿ, ಗಂಡ, ಒಡೆಯ 
ಬೌಮವಿಹಾರ = ಭೂಮಿಯ ಮೇಲೆ 


ಸುತ್ತಾಡುವುದು 
ಕರಿಣಿ ಎ ಹಣ್ಣಾ ನೆ 


ಐರಾವಣ = ಐರಾವತ 

ಮೆಲ್ಲಂಭೀರ ೬ ಮೃದುಗಂಭೀರ 
ಹತವಿತತ ಕೋಳಾಹಳ - ಚದುರಿಸಿ 
ನಿಡಿಯ - ಉದ್ದವಾದ 

ತೋರಮವಪ್ಪ - ದಪ್ಪವಾದ 

ತಟ್ಟೈಸಿ - ಅಪ್ಪಿಕೊಂಡು 

ನಿವೇದಕ - ಸುದ್ದಿ ತಿಳಿಸುವವ 

ದ್ರವಿಳ ವಿಷಯ = ದ್ರಾವಿಡ ದೇಶ 
ನೆಣಪು - ಮಾಡು, ಪೂರೈಸು 
ತದೀಪ್ಸಿತ - ಇಷ್ಟವಾದ 

ಪುಳಿನ ಮರಳು, ಉಸುಕು 
ಹಸ್ಮಿಯೂಥ = ಆನೆಯ ಹಿಂಡು 
ಕಬಳಂಗೊಳುತ್ತ- ತಿನ್ನುತ್ತ 
ವಿಚ್ಛಳ-.ಹೊಳೆಯುವ, ಶುಭ್ರ 
ಹಸ್ತಿಭೋಗ - ಆನೆಯ ಸುಖ 

ಕಾಂಕ್ಸೆ - ಅಪೇಕ್ಷೆ, ಆಸೆ 

ಸುರಿಗೆ - ಕತ್ತಿ 

ಸುಭದ್ರಜಾತಿ - ಉತ್ತಮ ತಳಿಯ ಆನೆ 
ನಖಪು - ಕೂಡಿಹಾಕು, 'ಮಾಡು 
ಪೂರ್ದಲಾಟಸು - ಕೂಡಲು.ಬಯಸು 


ಸಾರಲು - ಸಮೀಪ ಬರಲು 

ದಾಯ ಇ ಸಲುಗೆ, ಬಹುಮಾನ 

ಗೆತ್ತು - ತಿಳಿದು, ಭ್ರಮಿಸಿ 

ಪುರುಡು ಎ ಸ್ಪರ್ಧೆ | 

ಶತಖಂಡ ೬ ನೂರು ಚೂರುಗಳು 
ಅಡಿವೊಣರ = ಎರಡು ಪಾದಗಳು 
ಕೋಟ್ಕಳಂ - ಕೊಂಬುಗಳನ್ನು 
ದ್ರವೃತಪ - ಕಪಟ ತಪಸ್ಸು 

ಬರ್ದಿ ೬ ಕೃಶವಾಗಿ, ನೊಂದು, ಬಳಲಿ 
ಪಾಡಟ್‌ದು - ಸ್ಥಿತಿಗೆಟ್ಟು 
ಬಲಗೊಂಡು ಇ ಪ್ರದಕ್ಷಿಣೆ ಹಾಕಿ 
ಸ್ಟೇಪ್ಸಿತ - ತಾನು ಬಯಸಿದ 

ಪಟ = ಚಿತ್ರಪಟ 

ನಿಮಿರ್ಚಿ -ಸುರುಳಿ ಬಿಚ್ಚಿ 

ಆರಯ್‌ - ಹುಡುಕು ' 

ಬೇಂಟ - ಪ್ರೀತಿ 

ಉಲ್‌ ಬಿಡು 

ಮಂತಣ -ಮಂತ್ರಾಲೋಚನೆ 

ಕೂಸು ಕುಡುವುದು = ಕನ್ಮಾದಾನ 
ಮಾಡುವುದು 

ಪಣ್ಣುವಂ - ಮಾಡೋಣ 

ಮಾಲೆ ಸೂಡು - ಮಾಲೆ ತೊಡಿಸು 
ಸೊಪಾರ - ಒಂದು ಊರು 
ಪರಿನಿರ್ವಾಣ ಭೂಮಿ = ಮುಕ್ತಿ 
ಹೊಂದಿದ ಸ್ಥಳ 

ಮಾಸೋಪವಾಸ = ಒಂದು ತಿಂಗಳ 
ಉಪವಾಸ f 

ವಿಷಯ - ದೇಶ, ನಾಡು 

ನೆಟೆ - ತುಂಬು | 
ಸಪ್ತತಳಪ್ರಾಸಾದ -ಏಳತಸ್ತಿನ ಉಪ್ಪರಿಗೆ 


ಪೊಲ್ಲಮೆ - ಹೇಸಿಗೆ, ಅಸಹ್ಯ 
ಇಂಬುಗೆಯ್‌ - ಒಪ್ಪು ಅವಕಾಶಕೊಡು 
ವಕ್ರ - ಅಡ್ಡಿಪಡಿಸು 

ಬಾರಿಸೆ - ತಡೆದು, 'ಬಯ್ದು 

ಕೈಯಲಿಕ್ಕಿ - ಜೈನ ಮುನಿಗಳಿಗೆ ಕೈಯಲ್ಲಿ 
ಊಟಕ್ಕೆ ಇಕ್ಕಿ 

ಪೆಮು - ಹೆರು, ಹಡೆ, ಪಡೆ 
ಕ್ರಿಯೆಗೆಯ್ದು - ಚಿಕಿತ್ಸೆ ಮಾಡಿಸು 
ಪ್ರಸೂತೆ ೬ ಹೆತ್ತವಳು, ಬಾಣಂತಿ 
ಬೆಸಕೆಯ್ವ ತೊಟ್ಟು - ಚಾಕರಿ ಮಾಡುವ 
ದಾಸಿ 

ಕೆಳದಿ ಎ ಗೆಳತಿ 

ಸೂರುಳಿಸಿ ಎಪ್ರತಿಜ್ಞೆ ಗೈದು 

ಸೆಟ್ಟತಿ - ಶೆಟ್ಟಿಯ ಹಂಡತಿ 

ಬೆಸಲೆ - ಹತ್ತವಳು 

ಕಿರುಂಡೆನಗಂ ಎ ಚಿಕ್ಕಸೆಟ್ಟಿ? 

ಮಾದುಫಲ = ಮಾವಿನ ಹಣ್ಣು 

ಒಸಗೆ - ಸಂತಸದ ಸುದ್ದಿ 

ಕಟಕ - ಕಡಗ, ಬಳೆ 

ಕಟಿಸೂತ್ರ - ಉಡಿದಾರ 

ಅಂಗಚಿತ್ತ - ಮೈಮೇಲೆ ಧರಿಸುವ ಆಭರಣ 
ಸೋಂಕಿಲು - ಉಡಿ, ಮಡಿಲು 
ಎಳನೇಸಣ - ಬಾಲಸೂರ್ಕ 

ಛಟ್ಟಟ್ಟಮ ದಸಮದುವಾಳಸ = ಆರು, 
ಎಂಟು, ಹತ್ತು, ಹನ್ನೆರಡು ದಿನಗಳ 
ಉಪವಾಸ 

ಬಾಗಿಲ್ಲಾಪಿನವರು - ದ್ವಾರಪಾಲಕರು 

' ಬಾಲವದ್ದೆ -ಬಾಣಂತಿ ? 

ವಿಸುಟ್ಟು ಎಬಿಟ್ಟು, 

ಊಡು ಇಉಣ್ಣಿಸು, ಲೇಪನಾದಿಗಳನ್ನು 
ಬಳಿ 


ಅನುಬಂಧ 1 ೨೪೭ 


ಮಜ್ಜನ ಎಸ್ನಾನ 
ನಡಪೆ - ಸಾಕಲಾಗಿ 


ಸೆಂಡಾಡುವ - ಚೆಂಡಾಡುವ 

ತಟ್‌ = ದಿಮ್ಮಿಗಳಿಂದ ಮಾಡಿದ 
ಕಟ್ಟೆಗೋಡೆ 

ಪರಿವೇಷ್ಟಿತ - ಸುತ್ತುವರೆಯಲ್ಪಟ್ಟ 
ಪಾರಣೆ - ಉಪವಾಸ ಪೂರೈಸುವುದು 
ಗಿಡಿಗಿಡಿ ಜಂತ್ರಂ ಮಿಳಿ ಮಿಳಿ 

ನೇತ್ರಂ - ಉಪವಾಸದಿಂದ ಕೃಶರಾಗಿ 
ಇನ್ನರಂ - ಇಂಥವರನ್ನು 
ಅಂಗಡಿಯಲವಡಂ-ಅಂಗಡಿ ಬೀದಿಯಲ್ಲಿ 
ಅಲೆದಾಡುವವ 

ಪೆಖಿಕಿತಿಂದು - ಆರಿಸಿಕೊಂಡು ತಿಂದು 
ಬೈಕಂಗುಳಿ ಎಭಿಕ್ಷಾಟನೆಯ ವೃಸನವುಳ್ಳವ 
ದೇಸಿಗ - ಪರದೇಸಿ, ಅನಾಥ 

ಗೋವಣ - ಲಂಗೋಟಿ 

ಭಾಗಸ ಎಭಾಗ್ಯ, ಹಣ 

ಸಗರ್ಭವಚನ - ಅರ್ಥತುಂಬಿದ ಮಾತು 
ಬಾಣಸಿಗ -ಅಡಿಗೆ ಮಾಡುವವ 

ಬೋನ = ಆಹಾರ ಪದಾರ್ಥ 

ಓರಗ = ಅನ್ನ 

ಆರೋಗಿಸು - ಊಟ ಮಾಡು 

ಸೂರುಳಿಸಿ - ಆಣೆಯಿರಿಸಿ 

ಬಾವರಿ - ಜೈನ ಮುನಿಗಳು ಊಟಕ್ಕೆ 
ಹೋಗುವುದು (ಭ್ರಾಮರೀ ವೃತ್ತಿ) 
ಉನ್ಮಾರ್ಗೋಪದೇಶ -ವಕ್ರೋಪದೇಶ 
ಗಾಹೆ: 

ಸವ್ವಜೀವಾಣಂ - ಎಲ್ಲ ಜೀವಗಳನ್ನೂ 
ಖಮ್ಮಾಮಿ -ಕ್ಷಮಿಸುತ್ತೇನೆ 

ಸವ್ವೇ ಜೀವಾ - ಸಮಸ್ತ ಜೀವಿಗಳೂ 
ಮೇ -ನನ್ನನ್ನು 


೨೪೮ / ಆರಾಧನಾ ಕರ್ಣಾಟಟೀಕಾ 


ಖಮಂತು -ಕ್ಷಮಿಸು 
ಸವ್ವಭೂದೇಸು - ಸರ್ವಭೂತಗಳು 
ಮೆತ್ತೀ ಎಮೈತ್ರಿ 

ಮಜ್ಜ ಎ ನನಗೆ 

ವೇರ -ವೈರ 

ಕೇಣಚಿ - ಎಳ್ಳಷ್ಟು 

ಣ ವ ನಾಸ್ತಿ, ಇಲ್ಲ 

ಗಾಹ : 

ಮಜ್ಜ - ನನ್ನ 

ಸಹಾವಂ -ಸ್ವಭಾವ 

ಣಾಣಂ - ಸಮ್ಮಕ್‌ ಜ್ಞಾನವು 
ದಂಸಣಂ ಎಸಮೃಗ್ಗರ್ಶನವು 
ಚರಣಂ -ಸಮ್ಮಕ್‌ಚಾರಿತ್ರವು 

ಣ ಕಿಂಪಿ ಆವರಣಂ = ಯಾವ ಕರ್ಮ 
ಲೇಪವೂ ಇಲ್ಲ 

ಜೋ - ಯಾವನು 
ಸಂವೇಯಣಗಾಹಿ -ಸಂವೇದನೆಯನ್ನುಳ್ಳವನು 
ಸೋ - ಅವನೇ 

ಅಹಂ - ನಾನು 

ಆದಾ - ಆತ್ಮನು 

ಣಾದಾ ೬ ತಿಳಿಯುವವನು 


ಹವೇ ಎ ಆಗುತ್ತೇನೆ. 

ಗಾಹೆ: 

ಏಹುಸರೀರು - ಈ ದೇಹವು 

ಛಿಜ್ಜ ಉ -ಕತ್ತರಿಸಲ್ಪಡಲಿ 

ಭಿಜ್ಜಉ ಇ ಭೇದಿಸಲ್ಪಡಲಿ 

ಜಾಉ ಖಉನಕ್ಸಯವಾಗಲಿ, 
ನಾಶವಾಗಲಿ 

ತೋ ಇಯ - ಹೇ ಯೋಗಿಯೇ 
ಜೇಂ - ಯಾವುದರಿಂದ. 

ಭವತೀರು - ಸಂಸಾರದ ದಡ 
ಪಾವ.ಇ - ಪಡೆಯುವೆಯೋ 
ಣಿಮ್ಮಲ ಉ = ನಿರ್ಮಲವಾದ 
ಅಪ್ಪಾ - ಆತ್ಮನನ್ನು 

ಭಾವ ಇ. ಧ್ಮಾನ ಮಾಡು 

ತೆಗಲೆ - ಕೊರಳಿನ ಮೇಲ್ಬಾಗ 
ಕುಂಕುಮಪಂಕಿತ = ಕುಂಕುಮ ಬಳಿದ 


ಶ್ರೀಲಾಂಛನ -ಶ್ರೇಷ್ಠವಾದ ಕುರುಹು 


ಪಾಷಾಣವೃಕ್ಬ - ಕಲ್ಲು ಮರಗಳಲ್ಲಿ 
ಏಜ್‌ೌಸು ಎಧರಿಸು ' 

ನಿಶ್ಚೇಯಸ ಸುಖ-ಶ್ರೇಷ್ಠ ಸುಖ 
ಎಯ್ದುಗೆ - ಪಡೆಯಲಿ, ಹೊಂದಲಿ 


೩. ಗಜಕುಮಾರನ ಕಥ 


ಮಲರ್ಚಿಕ್ಕಿ - ಹೊಟ್ಟೆಯಡಿಯಾಗಿ 
ಉರ - ಹೊಟ್ಟೆ 

ಪಂದೊವಲು - ಹಸಿ ಚರ್ಮ 

ಕೀಲ್‌ ಎಮೊಳೆ 

ಸುರಟ - ಸೌರಾಷ್ಟ್ರವೆಂಬ ಊರು 
ಅರ್ಧಚಕ್ರಿ - ಮೂರು ಖಂಡಗಳ ಅಧಿಪತಿ 
ಆರುಮನುಜದೂಂ = ಯಾರನ್ನೂ 


ಲಕ್ಷಿಸಲಾರದವನು 

ಗೋಸಣೆ ಘೋಷಣೆ 

ಚಾತುರ್ದಂತ ಬಳ - ಚತುರಂಗ ಬಲ 
ಒಟ್ಟಯಿಸಿ - ಒಂದುಗೂಡಿಸಿ 

ಉಯ್ದು - ಹೊತ್ತುಕೊಂಡು ಹೋಗಿ 
ಸುವರ್ಣಕಾರ =. ಬಂಗಾರದ ಕೆಲಸ 
ಮಾಡುವವ 


ಏರಣಿಗ - ಅಕ್ಕಸಾಲಿಗ 

ಸಮವಸರಣ ತೀರ್ಥಂಕರರ ಉಪದೇಶದ 
ಸಭೆ 

ಅವಯವ ಪ್ರದೇಶ ೬ ಅಂಗಾಂಗಗಳು 


ಅನುಬಂಧ / ೨೪೯ 
ಸರ್ವಾರ್ಥಸಿದ್ದಿ - ಒಂದು ಸ್ವರ್ಗದ ಹಸರು 
ಸಾಗರ - ಒಂದು ಸಂಖ್ಯೆ 
ಹಸ್ತ- ಮೊಳ 
ಪುಂಡರೀಕ = ಬಿಳಿ ತಾವರೆ 


೪. ಸನತ್ಕುಮಾರ ಚಕ್ರವರ್ತಿಯ ಕಥ 
ಕೆರಕು- ಚರ್ಮರೋಗ ಚಳತ್ಕೇತುಪತಾಕಾದಿ .« ಹಾರುತ್ತಿರುವ 
ಛರ್ದಿ -ಬೇದಿ ಧ್ವಜ, ಬಾವುಟಗಳು 


ಪಟ್ಟವಾರ ಮರಗ = ಒಂದು ಜಾತಿಯ 
ಕುದುರೆ 

ದುಷ್ಟಾಶ್ಚ - ತುಂಟ ಕುದುರೆ _ 
ಕೊಸೆ - ವಾಹನವನ್ನೇರುವ ವಿಧಾನ ? 
ವಾರಿತಪೂರಿತ = ಕುದುರೆಯ ಓಟದ 
ಗತಿಗಳು 

ವಡಿವಜ್ಜೆ ಕುದುರೆಯ ಹೆಜ್ಜೆ 
ನಾಡಗೆಟ್ಟು ಪೋಗಿ - ದಾರಿತಪ್ಪಿ ಹೋಗಿ 
ಮಗುಖಶಿ- ಹಿಂದಿರುಗಿ 

ವ್ಯಾಧನಿವಾಸ - ಬೇಡರ ಹಟ್ಟಿಗಳು 
ತೂಂಕಡುಗೆಟ್ಟು ಎನಿದ್ದೆಬಿಟ್ಟು 
ಮಾಖುಲಿವ -ಪ್ರತಿಧ್ವನಿಗೈಯುವ 
ನಾಗವಲ್ಲೀಪಿನದ್ದ ಇ ವೀಳಯದೆಲೆಯ 
ಬಳ್ಳಿಯಿಂದ ಕಿಕ್ಕಿರಿದಿರುವ 

ದ್ರುಮಷಂಡ ಎಮರಂಗಳ ಗುಂಪು 

ವಂಶ - ಕೊಳಲು 

ಪಾಟಮುಮಂ - ಹಾಡನ್ನು 

ಹರಿಚಂದನ ಶ್ರೀಗಂಧ 

ತುರುಷ್ಕಾದಿ - ತುರ್ಕಿ ದೇಶದ 
ಲೋಬಾನೆವೆಂಬ ಸುಗಂಧದ್ರವ್ಯ 

ತೀಡು - ಪಸರಿಸು, ಸೋಕು 

ಕನತ್ಮನಕ - ಚಿನ್ನದ 


ಅಲುದಿಂಗಳು - ಆರು ತಿಂಗಳು 

ತಣಿಪು ತೃಪ್ತಿ ಪಡಿಸು 

ಮಾಅಪ್ಪವೊಲೆ - ಒಂದಕ್ಕೆ ಇನ್ನೊಂದನ್ನು 
ತೆಗೆದುಕೊಂಡಂತೆ 

ಓರಾಸನ ಎ ಒಂದೇ ಪೀಠ 

ಎಟೆಯ ಇ ಒಡೆಯ 

ಪರಿ - ಓಡು 

ತೆಗಲೆಯೊಡೆದು - ಗೋಣು ಮುರಿದು 
ಬಸವಟ್‌ದು - ವಶತಪ್ಪಿ 

ಪಟ್ಟಿರ್ದ - ಮಲಗಿದ್ದ 

ವಿಗುರ್ವಿಸಿ - ಮಾಯೆಯಿಂದ ಸೃಷ್ಟಿಸಿ, 
ಸೊಕ್ಕಿನಿಂದ 

ಆಪ್ಕಾಯನ - ಹಿತ 

ಸ್ವರ್ಣಭಾಜನ = ಚಿನ್ನದ ಪಾತ್ರೆ 
ಕೋಡುವ ನೀರು - ತಂಪಾದ ನೀರು 
ಖಟ್ಲಿಸನ್ನಿಭಮಪ್ಪ = ಕತ್ತಿಯನ್ನು 
ಹೋಲುವ 
ಯಷ್ಟಿ - ದೊಣ್ಣೆ 
ಬಡವಾಮುಖ = ವಡಬಾಗ್ನಿಯ ಬಾಯಿ 
ನೆಗಪು - ಎತ್ತು 

ಸ್ಕಂದ - ಹಗಲು 

ಅವೃಷ್ಟಿವಜ್ರಘಾತ -ಬರಸಿಡಿಲಿನ ಹೊಡೆತ 


೨೫೦ / ಆರಾಧನಾ ಕರ್ಣಾಟಟೀಕಾ 


ತ್ರಸ್ತಾಭಿಭೂತ - ಭಯಗ್ರಸ್ತ 
ಮುಸ್ಕ್ತಕದೊಳ್‌ ನ್ಯಸ್ಮಹಸ್ಮರ್ಕಳ್‌ 
=ತಲ್‌ಯಲ್ಲಿ ಕೈಯಿಟ್ಟವರಾಗಿ, 
ನಮಸ್ಕರಿಸುವವರಾಗಿ 

ಕಾಮಶರ ಮನ್ಮಥನ ಬಾಣ 

ಪರವಸೆ - ಮೂರ್ಛೆ - 

ಮಖುಗಿದ = ಕುದಿಯುತ್ತಿರುವ 
ಅಯಿನೀರ ಎ ಬತ್ತಿದ ನೀರಿನ 

ಬಿಲ್ಬಲ್ನೆ - ಬಿಲ್ಪಿದೆ 

ಧನುಷಿ - ಬಿಲ್ಜಿದ್ಕಾಪ್ರವೀಣ 

ಅಹೋ ಇಆಶ್ಚರ್ಯ 

ಗಾತ್ರಾಣಿ - ದೇಹಗಳನ್ನು 

ಅಸ್ಪೃಶ್ಶನ್ನಪ್ಪಿ - ಮುಟ್ಟದಿದ್ದರೂ 

ಛಿನತ್ತಿ - ಕತ್ತರಿಸುತ್ತಾನೆ 
ಈದ್ಯಗ್ವಿಧಮಪ್ಪ - ಇಂಥ 

ಒಂದಿದಂ ಇ ಸೇರಿದನು 

ನಿರುತ - ದಿಟ, ಸತ್ತ 

ಭವಿತವ್ಮ - ಆಗಬೇಕಾದದ್ದು 

ಭವಿತ್ಕೇವ - ಆಗಿಯೇ ಆಗುತ್ತದೆ 
ಕರ್ಮಣಾಂ - ಕರ್ಮಗಳ ವಿಷಯದಲ್ಲಿ 
ಏಷ ಇ ಇದು 

ವಿಷಾದೇನ ಕಿಂ - ವಿಷಾದದಿಂದ ಏನು 
ಪ್ರಯೋಜನ ? 

ಸಂಛನ್ನಮಾಗುತ್ತಿರ್ದ್ದ ಎದಟ್ಟವಾಗುತ್ತಿದ್ದ 
ಪುಯ್ಕಲಿಡು ನೆರವಿಗಾಗಿ ಕೂಗು 

ಕಿಟ್‌ ಬಾಳ್‌ ಎಒರೆಯಿಂದ ಹೊರತೆಗೆದ 
ಖಡ್ಗ 

ಎಲಿಂ =ಹೊಡೆತವನ್ನು 

ಬಂಚಿಸಿ - ತಪ್ಪಿಸಿಕೊಂಡು, ವಂಚಿಸಿ 
ಮೇಗುಚ್ಚಳಿಸಿ ಎಮೇಲಕ್ಕೆ ನೆಗೆದು 
ಅಸಿಖೇಟಕ ಹಸ್ಮೆ-ಕತ್ತಿ, ಗುರಾಣಿಗಳನ್ನು 
ಹಿಡಿದವಳು 


ವಿಭೀಷಣ - ಭಯಂಕರ 

ಸೌಷ್ಠವ = ಸೊಗಸು 

ಸ್ಮರವಶ - ಕಾಮವಶ 

ಕಲ್ಮಾಣಮಿತ್ರೆ ಮಂಗಳಕರ ಸ್ನೇಹಿತೆ 
ಪಾರಾವತ - ಪಾರಿವಾಳ 
ಎರಲೆ(ಳೆ)-ಜಿಂಕೆ 

ನಿಪಾತಿಸು - ಬೀಳಿಸು, ಉರುಳಿಸು 
ತಲಿಸಂದ - ನಿಶ್ಚಯಿಸಿದ . 

ಅಮ್ಮ ಇ ಅಪ್ಪ 

ಓಲಗಿಸು - ಸೇವೆ ಮಾಡು 

ಬಟ್‌ೌಯನೆ - ಹಿಂದೆಯೇ, ಜೊತೆಯಲ್ಲಿ 
ಎಟ್ಟಂದವ = ದಾಳಿ ಮಾಡಿದವ 
ಸಾಲ್ವೆಂ - ಸಾಕಾಗುತ್ತೇನೆ 
ಪಿಂಛಾತಪತ್ರ ಇನವಿಲುಗರಿಯಿಂದ 
ಮಾಡಿದ ಕೊಡೆ 

ಪಾಳಿಧ್ವಜ - ಒಂದು ಬಗೆಯ ಬಾವುಟದ 
ಸಮೂಹ 

(ಪಾಳಿಕೇತನ) (ಹಾರ, ವಸ್ತ್ರ, ನವಿಲು, 
ಕಮಲ, ಹಂಸೆ, ಮೀನ, ಸಿಂಹ, ವೃಷಭ. 
ಆನೆ, ಚಕ್ರ ಈ ಲಾಂಛನಗಳನ್ನುಳ್ಳ 
ಬಾವುಟಗಳು) 

ಬಾಣಾಸನ ಹಸ್ತ ಬಿಲ್ಲು ಹಿಡಿದವನು : 
ಸರ(ಶರ) - ಬಾಣ 

ಮೊಕ್ಕನೆ -ಭರದಿಂದ, ಕತ್ತರಿಸುವಂತೆ 
ವಿದ್ಯುತ್ಕಪಾಲ ಎಮಿಂಚಿನ ತಲೆಬುರುಡೆ 
ಮಖುವಕ್ಕ -ಮರುಪಕ್ಷ, ಪ್ರತಿಪಕ್ಷ 
ಪುಲ್ಲಂ ಕರ್ಚಿ - ಬಾಯಲ್ಲಿ ಹುಲ್ಲನು 
ಹಿಡಿದುಕೊಂಡು (ಇದು ಶರಣಾಗತಿಯ 
ಸಂಕೇತ) . 
ಸಿದ್ದಕೂಟ = ಸಿದ್ದರ ನೆಲೆ 


ಸಾರ್ಥಾಧಿಪತಿ - ಸಂಚಾರಿ ವ್ಯಾಪಾರಿಗಳ 
ನೇತಾರ 

ಭೀಭತ್ಸ ಇ ಜುಗುಪ್ಸೆ ಹುಟ್ಟಿಸುವ 
ಪ್ರಾಣತ ಕಲ್ಪ - ಪ್ರಾಣತವೆಂಬ ಸ್ವರ್ಗ 
ಪಾರ್ವಂತಿ ಇ ಬ್ರಾಹ್ಮಣ ಸ್ತ್ರೀ 

ಪಾರಿಸು - ಪಾರಣೆ ಮಾಡು (ಊಟ) 
ತಳಿಗೆ ಎ ತಟ್ಟೆ, 

ತುಯ್ಕಲ - ಪಾಯಸ 

ಅಚ್ಚಿಗ - ದುಃಖಿತ 

ಪರಿಯಾಣ = ತಟ್ಟೆ 

ತೀವಿ - ತುಂಬಿ 

ಪಾರುತ್ತಿರ್ದು - ನಿರೀಕ್ಷಿಸುತ್ತಿದ್ದು 

ಸಮೆ - ಪೂರೈಸು, ಮಾಡು 

ಪುಣ್‌ - ಹುಣ್ಣು, ಗಾಯ 
ಗೃದ್ರವಾಯಸಾದಿಗಳು -ಹದ್ದು ಕಾಗೆಗಳು 
ಅಧಿರೂಢ - ಹತ್ತಿರದ 

ಸಹೋತ್ಪನ್ನ -ಸಂಗಡ ಹುಟ್ಟಿದ 
ಅವಯವದಿಂ ಸುಲಭವಾಗಿ, ನಿರಾಯಾಸ 
ಗೆಂಟಟ್‌ಂ - ದೂರದಿಂದ 

ಅಭ್ಯಂಗನ - ಲೇಪನ 

ಮಜ್ಜನ ಎಸ್ನಾನ 

ಅವಸರ - ಸಮಯ 

ವಾಳಾಗ್ರ - ತಲೆಗೂದಲಿನ ತುದಿ 
ನಖಾಗ್ರ-ಕಾಲಿನ ಹೆಬ್ಬೆರಳಿನ ತುದಿ 
ಶ್ಲೋಕ: 

ಅನೇಕ ರಾಗ ಸಂಕೀರ್ಣಂ ಅಪಿ - ಹಲವು 
ಬಣ್ಣಗಳಿಂದ ತುಂಬಿದ್ದರೂ 
ಘನಬಗ್ಗಮಪಿ 
ಅಂಟಿಕೊಂಡಿದ್ದರೂ 
ಇಂದ್ರಧನುಃ -ಮಳೆಬಿಲ್ಲು 


=ಮೋಡಕ್ಕೆ 


ಅನುಬಂಧ 1 ೨೫೧ 


ಯಥಾ - ಹೇಗೆ (ತಥಾ-ಹಾಗೆ) 

ನಶ್ಶತಿ - ನಾಶವಾಗುವುದೋ 

ಯೌವನ್ನ ಇ ಪ್ರಾಯ 

ಗಾಡಿ ಸೌಂದರ್ಯ 

ತೊಟ್ಟು -ಪ್ರಾರಂಭವಾಗಿ 
ದೋಣಿಕೊಂಡ ಇದ್ರೋಣಿಕುಂಡ, 
ದೊನ್ನೆಯಾಕಾರದ ಹರವಿ 

ಚಮರಿ - ಚಾಮರ 

ಪನಿತುದು - ಹನಿ ಬಿದ್ದುದು 

ತಗುಳ್ಲು ಎಅಂಟಿಕೊಂಡು 
ಆವೀಚಿಮರಣ - ಕ್ಷಿಪ್ರಮರಣ 
ನಿರ್ವೇಗ - ವಿರಕ್ತಿ 

ಆಯಃ - ಆಯುಸ್ಸು 

ಅಕ್ಷವಿಷಯಾ = ಇಂದ್ರಿಯಸಂಬಂಧಿ 
ವಸ್ತುಗಳು 

ಭೋಗೋಪಭೋಗಾ -ಸುಖಾನುಭವಗಳು 
ವಪುಃ -ದೇಹ 

ವೀರ್ಯ -ಶಕ್ತಿ 

ಸ್ವೇಷ್ಟಸಮಾಗಮ = ಆಪ್ಕೇಷ್ಟರನ್ನು 
ಕೂಡುವುದು 

ವಸುಮತಿ = ನೆಲ, ಭೂಮಿ, ರಾಜ್ಕ 
ಶೇಷಾ - ಉಳಿದ 

ಸರ್ವೇ ಸುಧಿಯಃ - ಎಲ್ಲ ಜ್ಞಾನಿಗಳು 
ಆತ್ಮನಃ ಸಮುದಿತ = ಆತ್ಮನಲ್ಲಿ ಹುಟ್ಟಿದ 
ಜ್ಞಾನೇಕ್ಷಣ -ಜ್ಞಾನಚಕ್ಸು (ಕಣ್ಣು) 

ಯತೇ - ಹೂರತಾಗಿ 

ಅನುಚಿಂತೆ - ಉತ್ತಮ ಧಾನ 

ಶ್ಲೋಕ : 

ಅದೌ - ಮೊದಲಿನಲ್ಲಿ 

ಜರಾರೋಗೌ - ಮುಪ್ಪು ಮತ್ತು ರೋಗ 
ಅಂತೇಪಿ - ಕೊನೆಯಲ್ಲಿ 


೨೫೨ / ಆರಾಧನಾ ಕರ್ಣಾಟಟೀಕಾ 


ಖಳಾಂತಕಃ - ದುರುಳ ಯಮ ಪಿಟಕ - ಹೊಪ್ಪಳೆ 

ಇತಿ - ಹೀಗೆ ಶೂಲ = ಶೂಲೆ, ನೋವು 

ಭವಾರ್ಣವ - ಹುಟ್ಟು ಸಾವಿನ ಸಮುದ್ರ ಭಗಂದರ - ಮೂಲವ್ಯಾಧಿ 

ಜಂತೋಃ ಮಧ್ಯೇ ಪ್ರಾಣಿಗಳ ನಡುವೆ... ಗ೦ಡ ಇ ಗಂಡಮಾಲೆ ಹುಣ್ಣು 

ಚಕ್ರೈಕ ಭ್ರಾಂತಿ ಎ ಚಕ್ರಾಕಾರದಲ್ಲಿ ಮರ್ದು- ಔಷಧಿ 

ಸುತ್ತುವದು ಪಸುಂಬೆ - ಚೀಲ 

ಬಡಬಿರ್ದಿ -ದರಿದ್ರಳಾದ ಮುದುಕಿ ಕರ್ಮಜ್ಞರು- ಕರ್ಮವನ್ನು ಬಲ್ಲವರು 
ಪಾರಕಿನ ಕೂಟು ಇ ಹಾರಕದಕ್ಕಿಯ ಅನ್ನ ನಿರೋಗ - ರೋಗರಹಿತನಾಗುವುದು 
ಆಡಿನಲೆ ೨ ಆಡಿನ ಮಜಿಗೆ ಉಗುಳ ಸೀಕರಂಗಳು = ಉಗುಳಿನ 


ಪಚ್ಚಖ್ಬಾಣಂ ಎಪ್ರತ್ಕಾಖ್ಕಾನ - ಆಹಾರ ಕಾ 
ತ ಸೀಂಟಿ - ಒರೆಸಿ 
ತ್ಕಾಗದ ಪ್ರತಿಜ್ಞಿ 
ಬಾಟ್ರೆ -ಪ್ರಯೋಜನಕಾರಿ 
ಕಚ್ಚು ಕಜ್ಜಿ 7 
ಹ ಜಾತಿ ಜರಾಮರಣ ಹುಟ್ಟು, ಮುಪ್ಪು, 
ಜರ ಎಜ್ವರ | 
ಸಾವು 
ಖಾಸ = ಕೆಮ್ಮು 


ಸೌಧರ್ಮೇಂದ್ರ ಎಸ್ಟರ್ಗದೊಡೆಯ ಇಂದ್ರ 
ಗುಣಂಗೊಂಡು - ಒಪ್ಪಿ, ತಿಳಿದು 


ಪಟವಾವಿ - ಹಳೆಯ ಬಾವಿ 
ಅಚ್ಛಿಕುಚ್ಛಿ ದುಃಖಾಣಿ - ಕಣ್ಣಿನ ಮತ್ತು ಫ್ರೂಟ್ರನಮಸ್ಮಾರ ಇ ಅರಿಹಂತ, ಸಿದ್ದ, 
ಹೊಟ್ಟೆಯ ಬೇನೆಗಳು ಸ 5 


ಸಾಸೋ = ಉಸಿರಿನ ಸಮಸ್ಯೆ 
ಭತ್ತಚ್ಛದಿ “ಅತಿಸಾರ 


ಆಚಾರ್ಯ, ಉಪಾಧ್ಮಾಯ ಹಾಗೂ ಸಾಧು 


ಪ್ರತೀಕಾರ - ಚಿಕಿತ್ಸೆ ಈ ಐವರಿಗೆ ಸಲ್ಲಿಸುವ ನಮಸ್ಕಾರ 
ಆಸ್ಫೋಟಕ - ಬೊಬ್ಬೆ ಅಪವರ್ಗ ಮೋಕ್ಷ 


೫. ಅಣ್ಣಿಕಾಪುತ್ರನ ಕಥ 


ಕಾಲಂಗೆಯ್ಯು - ಮೃತ್ಯುವನ್ನು ಹೊಂದು, ಸರಕು, ತಮ್ಮನಾಟ್ಮೆ ಎತಮ್ಮ ನಾಡಿಗೆ, 
ಪಿರಿದುಂ ಸಾರಮಪ್ಪು -ಅಧಿಕ ಬೆಲೆಯುಳ್ಳ, ಉತ್ಪಾತವಾತ - ನಷ್ಟಕಾರಕ ಬಿರುಗಾಳಿ 
ಭಂಡ ಎಸರಕು, ಸಾಮಗ್ರಿ, ಪೆಅದಂ -ಇತರ 


೬. ಭದ್ರಬಾಹು ಭಟ್ಟಾರರ ಕಥ 


ಕಡಿದಪ್ಪ - ತೀವ್ರವಾದ, ಹೆಚ್ಚಿನ, ಮುಂಜಿಗಟ್ಟು ಎಮುಂಜ ಎಂಬ ಹುಲ್ಲನ್ನು 
ಶ್ರೀಯಾದೇವತೆ ಲಕ್ಷ್ಮೀ " ಸೊಂಟಕ್ಕೆ ಕಟ್ಟು, ಮೌಂಜೀಬಂಧನ, 
1 


ಉಪನಯನ 

ಓರೆಗೆಗಳಪ್ಪ ಎಸಮವಯಸ್ಕರಾದ 
ಮಾಣಿಗಳ್‌-ಹುಡುಗರು, ಬ್ರಹ್ಮಚಾರಿಗಳು 
ಪೊಣವೊಳಲ್‌ - ಪಟ್ಟಣದ ಹೊರಭಾಗ 
ಬಟ್ಟಾಡು -ಬಿಲ್ಲೆಯಾಟ ಆಡು 

ಓಳಿ ಎಸಾಲು, ಸಮೂಹ, ಒಂದರ 
ಮೇಲೊಂದು 

ಚತುರ್ದಶ ಪೂರ್ವಧಾರಿ - ಜೈನಾಗಮದ 
೧೪ ಪೂರ್ವಗ್ರಂಥಗಳನ್ನು ಬಲ್ಲವರು 
ಶ್ರುತಕೇವಲಿ ಎ ಜೈನಾಗಮದ ಜ್ಞಾನಿ 
ಉಜ್ಜಯಂತ - ಒಂದು ಪರ್ವತ 
ಪಂಡಿತಿಕ್ಕೆ - ಪಾಂಡಿತ್ಮ 

ನೆಗಟ್ಹ ಎಪ್ರಸಿದ್ದರಾದ 

ಕುಮಾರ ಬ್ರಹ್ಮಚಾರಿ-ಬಾಲ ಬ್ರಹ್ಮಚಾರಿ 
ಪಾರಾವಾರಗ = ಕುಶಲ 

ಶ್ರುತ - ಶಾಸ್ತ್ರ 

ಪ್ರತಿಮಾಯೋಗ -ಪ್ರತಿಮೆಯಂತೆ ತಪಸ್ಸಿಗೆ 
ನಿಲ್ಲುವ ಭಂಗಿ 

ಕಡೆಯಾರಿಸಿ- ಕೊನೆಗೆ 

ಯದ್ದಿ ಆ ಸಿದ್ದಿ 

ಕಟಿಮೆಯ ಕೂಟ್‌ - ಶಾಲೃನ್ನ, 
ವಾಚಕ - ಓದುವವ 
ವಿಪರೀತಮಾಗಿ = ವೃತಿರಿಕ್ಕವಾಗಿ 
ಬಾಚಿಸಿದ - ಓದಿದನು 

ಶಾಲಿಂ ಮಶಿಂ ಚ ಎಶಾಲ್ಯನ್ನವನ್ನೂ, 
ಮಸಿಯನ್ನೂ 

ಘೃತ ಎತುಪ್ಪ 

ದತ್ತ್ವಾ - ಕೊಟ್ಟು 

ಕುಮಾರ ರಾಜಕುಮಾರ, 
ಅಂಧಾಪಯೇತ್‌೭ಕುರುಡನನ್ನಾಗಿಸಬೇಕು 
(ಇಲ್ಲಿ ಕೂಳಂ ಇದ್ದುನ್ನು ವಾಚಕನು 


ತೊವ್ವೆ 


ಅನುಬಂಧ 1 ೨೫೩ 


'ಕೂಅಂ' ಎಂದೂ 'ಅಧ್ಯಾಪಯೇತ್‌' 
ಎಂಬುದನ್ನು 'ಅಂಧಾಪಯೇತ್‌' ಎಂದು 
ತಪ್ಪಾಗಿ ಓದಿದನೆಂಬುದು ಅರ್ಥ.) 
ಕಾಕಿಣಿ- ಒಂದು ಬಗೆಯ ರತ್ನ 

ಶಾಕಟಿಕ ಪರದ = ಚಕ್ಕಡಿಯ ಮೇಲೆ 
ವಸ್ತುಗಳನ್ನು ಮಾರುವ ವ್ಯಾಪಾರಿ 

ಪಟ್‌, -ಹತ್ತಿ 

ಬಟ್ಟೆಗಟ್ಟಿ,: ದಾರಿಗೆ ಅಡ್ಡಗಟ್ಟಿ 
ಬಂಡ-ಸರಕು 

ಎಯು ಎತ್ತು 

ನಡಪೆ-ಸಾಕಿ ಸಲಹಲು 

ತರುವಲಿ-ತಬ್ಬಲಿ 
ಕೆಲದೂರ್ಗಳು-ಅಕ್ಕಪಕ್ಕದ ಊರುಗಳು 
ಬೆಸದವಾಆಳು, ಕೆಲಸದವ 
ಗೊಟ್ಟಿ-ಗೋಷ್ಠಿ 

ಆರವೆ-ಆರಾಮ, ಉದ್ಕಾನ 
ಎಣ್ಬರಿಂದ-ಎಂಟು ಜನರಿಂದ 
ತಳರ್ಚಲಾರದ = ತರಲು ಆಗದ 
ಒಳರೆ೨ಇರುವರೆ? 

ತಾಂಗಿ-ಆಶ್ರಯ ನೀಡಿ 

ಪದಿಂಬರ್‌- ಹತ್ತು ಜನ 

ಬಸಿಜ್‌ ತೀವೆ- ಹೊಟ್ಟೆ ತುಂಬ 

ತಿಣ್ಣ- ಹೆಚ್ಚಾಗಿ, ದಟ್ಟಿವಾಗಿ 
ದಮ್ಮ=ದ್ರಮ್ಮ (ರr೩ಂhಿma)ಎಂಬ ನಾಣ್ಕ 
ಸೀರೆವಸ್ತ್ರ 
ಕೊಂಡೀಯಿಂ-ಕೊಂಡುಕೊಂಡಿರಿ 

ಪರ್ವ = ಹಬ್ಬ 

ಮಾರಿಯಿರ್ಕೆ - ಮಾರೀದೇವತೆ ಇರಲಿ 
ಪಣ-ಹಣ(ಪಣ-ಸಣ್ಣನಾಣ್ಮ) 
ಕಟೌ್‌-ಹುಳಿಗಂಜಿ 
ಬಲಗೊಂಡು-ಪ್ರದಕ್ಷಿಣೆಗೈದು 


೨೫೪ / ಆರಾಧನಾ ಕರ್ಣಾಟಟೀಕಾ 


ಪ್ರಕ್ಷಾಳಿಸಿ-ತೊಳೆದು. 

ದೇಸಿಗ-ಅಲೆಮಾರಿ 

ಪೊನ್ನತಳಿಗೆ-ಚಿನ್ನದ ತಟ್ಟೆ 
ಅಡ್ಡಣಿಗೆ-ತಟ್ಟೆಯನ್ನಿಡುವ ಮಣೆ 
ರಾಜಾನ್ನ ರಾಜ ಎಂಬ ಅಕ್ಕಿಯ ಅನ್ನ 
(ಉತ್ತಮ ಜಾತಿಯ ಅಕ್ಕಿ) 

ಪೆಸಜ ತೊವೆ ಎಹೆಸರು ಬೇಳೆ ಪಾಯಸ 
ನಾರ್ಪ ಎಸುವಾಸನೆ ಹೊಂದಿದ 
ಬಾಡು-ಕಾಯಿಪಲ್ಕ 

ತುಯ್ಕಲು- ಪಾಯಸ 

ಪೂರಿಗೆ-ಪೂರಿ 

ಇಡ್ನ್ಡಲಿಗೆ-ಇಡ್ಡಲಿ 

ಸೋದಿಗೆ-ಗೋದಿ ರವೆಯಿಂದ ಮಾಡಿದ 
ಲಾವಣಿಗೆ ಎಉಪ್ಪಿನಕಾಯಿ, 
ಘೃುತಪೂರಂ-ತುಪ್ಪದಲ್ಲಿ ಕರಿದ ಪೂರಿ 
ಲಡ್ಡುಗೆ -ಲಾಡು 

ಮಂಡಗೆ ಒಂದು ತರಹದ ಭಕ್ಷ 
ಆಕಂಠಪ್ರಮಾಣ- ಗಂಟಲಿನ ವರೆಗೆ 
ನೆಲವತ್ತಿಯಡಕೆ -ನೆಲವತ್ತಿ ಎಂಬ 
ಪ್ರದೇಶದಲ್ಲಿ ಬೆಳೆದ ಅಡಿಕೆ, ನೆಲ್ಲವತ್ತಿಯ 
ಅಡಿಕೆ ಶ್ರೇಷ್ಠವಾಗಿದ್ದಿತೆಂದು ತೋರುತ್ತದೆ. 
ಕನ್ನಡ ಕವಿಗಳಾದ ಪೊನ್ನನು ತನ್ನ 
ಶಾಂತಿಪುರಾಣದಲ್ಲಿ 
ಬಾಹುಬಲಿಯು ತನ್ನ ಧರ್ಮನಾಡ' 
ಪುರಾಣದಲ್ಲಿ ಆ-೬, ಶಾಸನಕವಿ 
ದಾಮರಾಜನು ತನ್ನ ಒಂದು ಶಾಸನದಲ್ಲಿ 
(೧೦೮೧, ಶಿವಮೊಗ್ಗ -೧೦) ನೆಲ್ಲವತ್ತಿ 
ಎಂಬ ಊರನ್ನು ಹೆಸರಿಸಿದ್ದಾರೆ. ಇದು 
ಅಂದಿನ ಒಂದು' ಜೈನ 
ಕೇಂದ್ರವಾಗಿದ್ದಿ ಬಹುದೆ? 


೧೦-೯೫ 


ಕಾಲಂ ಕರ್ಚಿ- ಕಾಲನ್ನು ತೊಳೆದು 
ಪಾನಿಗಟ್ಟು-ಕಾಲು ತೊಳೆಹು ಊಟಕ್ಕೆ 
ಹಾಕುವುದು 

ಕಿತ್ತಯ್ಕ -ಚಿಕ್ಕಸ್ವಾಮಿ, ನೆರಪಿ - 
ನೆರಪಿಕೊಳ್ವಂ = ಸೇರಿಸಿಕೊಳ್ಳೋಣ 
ಕಿಂಕುರ್ವಾಣಂಗೆಯ್ದಪ್ಪ - ಸೇವೆಯನ್ನು 
ಮಾಡುವನು 

ತಟೌಸಂದು ಎನಿಶ್ಚಯಿಸಿ 
ಪೆಂಡವಾಸ-ಅಂತಃಪುರ 

ವೇಸಖಜುಗಟ್ಟೆ 2ಹೇಸರುಗತ್ತೆ 

ಸಿಬಿಗೆ ಪಲ್ಲಕ್ಕಿ 

ಸೀಗುರಿ- ಒಂದು ಬಗೆಯ ಕೊಡೆ 

ಎಕ್ಕ ಮದ್ದಳೆ ಒಮ್ಮುಖದ ಮದ್ದಳೆ 
ಪಚೆಗಳ್‌-ಚರ್ಮವಾದ್ಕಗಳು 
ಬಾಗಿಲ್ಮಾಡ ಪಟ್ಟಣದ ದ್ವಾರ, 
ಗೋಪುರ 
ಕ್ರಿಯಾಪೂರ್ವಕ-ನಮುಸ್ಕಾರಾದಿ 
ಕ್ರಿಯೆಗಳಿಂದ ' 
ಎಟ್ತರುವುದು-ಬರುವುದು , 
ಪರಿಚ್ಛೇದಿಸಿ-ಖಂಡಿಸಿ, ಶೋಧಿಸಿ 
ಕರಣವೇಳೆ-ದಿನದ ೧೧ ಭಾಗಗಳಲ್ಲಿ 
ಒಂದು 

ರಾಜಮಾರ್ತೋವಾ-ಮಂತ್ರಿ/ (ಇದು 
ರಾಜಾಮಾತ್ಕೋ ವಾ' ಆಗಿರಬಹುದೆ ? 
ಎಂಧು ಡಿ.ಎಲ್‌.ಎನ್‌. ಊಹಿಸಿದ್ದಾರೆ) 
ಕೀಠೌ- ಬಲಾತ್ಮರಿಸಿ 

ಇನ್ನವೂಇಂಥವ್ರ ತಳರದೊಲಲುಗಾಡದೆ 
ಉಡುಗದೆ-ಸಂಕೋಚಪಡಿಸಿಕೊಳ್ಳದೆ 
ಇರ್ಫ್ಪ್ಟೊತ್ತುಂ ೬ ಎರಡೂ ಹೊತ್ತು, 
ನೇಸರ್‌ಪಟ್ಟೊಡೆ -ಸೂರ್ಯಾಸ್ತವಾದೊಡನೆ 
ಆಸನ್ನ ಕಾಲಂ ಎ ಸಾವಿನ ಕಾಲ 


ಜಾನಿಸುಎಧ್ಯಾನಿಸು 
ಉರಗಾರ-ಉರಗಲೋಕ 

ನೇತ್ರದ ಪಟೌವುಲ್ಲ ವಂಗಳ್‌-ನೇತ್ರವೆಂಬ 
ರೇಶ್ಮೆ ವಸ್ತ್ರವಿತಾನಗಳು 
ಪಟುಪಟಹ-ತಮಟೆ, ನಗಾರಿ? 
ತುಣವ= ಒಂದು ವಾದ್ಯ 

ಭಂಭಾ- ಒಂದು ಬಗೆಯ ಬೇರಿ 
ರುಲ್ಲರಿ- ವಲಯಾಕಾರದ ವಾದ್ಮ 
ಮುಕುಂದ- ಒಂದು ತರದ ಮದ್ದಳೆ 
ವಂಶ = ಕೊಳಲು, ವಿಮಾನ-ಶವ 
ಸಾಗಿಸುವ ಮಂಟಪ 

ಪ್ರಭಾವನೆ- ಗೌರವ, ಕೀರ್ತಿ 

ಗಾಹೆ: 

ಅಚ್ಛರಮಜ್ಜಗಯಂ - ಅಪ್ಸರಸ್ತ್ರೀಯರ 
ನಡುವೆ ಇರುವ 

ರಮಣಿಜ್ಜಂ- ಸುಂದರನಾದ 
ಓದಣಮುಂಡಂ - ಅನ್ನಕ್ಕಾಗಿ ತಲೆಯನ್ನು 


ಬೋಳಿಸಿಕೊಂಡಿರುವವ 

ಪೆಚ್ಚಹ - ನೋಡಿರಿ 

ಜಂತಣ ಮಂತಣ ಕಾರಣ 
ಯೇಣ-=ಅದೋ ಇದೋ ಯಾವುದೋ 
ಕಾರಣದಿಂದ, ಣರೇಣ=ಇತರ 
ಮನುಷ್ಯನಿಂದ 

ಪಚ್ಚ ಇಯವ್ವಂ -ನಂಬಲ್ಪಡುವುದು 
ಹೋ ಇ- ಆಗುತ್ತದೆ. 
ಛಂದಛಂದದಿಂ = ಬೇರೆ ಬೇರೆ 
ಛಂದಸ್ಸುಗಳಿಂದ 


ಇನಿವಿರಿದು ಇ ಇಷ್ಟು ದೊಡ್ಡದು, 
ಪಶ್ಚಾತ್ಕಾಲ - ಅನಂತರ 

ಒಸರಿಗೆ - ಮನೆಯ ಮುಂಬಾಗಿಲ ಕೋಣೆ 
ಅವ್ಕಕ್ತ ಕಿಟುಗೂಸು = ಅಸ್ಪಷ್ಟವಾಗಿ 


ಅನುಬಂಧ 1 ೨೫೫ 


ಕಾಣುತ್ತಿರುವ ಚಿಕ್ಕ ಕೂಸು 

ಬೋಳಹ ಬೋಳಹ- ಹೋಗು ಹೋಗು 
ಪೊಲ್ಲ ಕನಸು: ಕೆಟ್ಟ | ಕನಸು 

ಕೋಡು: ಕೊಂಬೆ 
ಮಗುಟ್ದುದುಮಂ-ಹಿಂದಿರುಗಿದುದನ್ನು 
ಕಡಿುಗಿ'ಡಿಯುಎ' ಪಗ್ಸೈೆ ಹ” ಚ್ಚಿನ 
ವೇಗಶಾಲಿಗಳಾದ 

ಪೋರಲ್‌- ಹೋರಾಡಲು 

ಪೆಜಪಿಂಗಿ- ಹಿಂಜರಿದು, ಹೆದರಿ 
ಮೀನಂಬುಲುವು- ಮಿಂಚುಹುಳು 
ಕಸಕುಪ್ಪೆ- ತಿಪ್ಪೆ, ಕಸದ ರಾಶಿ, 
ಬೆಬ್ನಟ್ಟೆ-ಬಿಳಿಕತ್ತೆ 

ರೌದ್ರಪಸವ= ಭಯಂಕರ ಬರಗಾಲ 
ಪೂರ್ದಿದ - ಸೇರಿದ 

ಇಂಬೆಳ= ರುಚಿಯಾದ ಬೆಳಸು 
ಕೊಳ್ಳವು- ಸುರಿಯವು, ಆಗಲಾರವು 
ಮಂಡಲ ವರ್ಷಂಗಳ್‌ = ಕೆಲವು 
ಪ್ರದೇಶಗಳಲ್ಲಿ ಬೀಳುವ ಮಳೆಗಳು 
ಅಂಗಬಾಹ್ಮ- ಜೈನಾಗಮಗಳಿಗ 
ಹೊರತಾದ 

ವಿದ್ಕಾಸ್ವಾನ- ಉಪದೇಶ ಸ್ಥಾನ 
ತನುಮಾತ್ರಮೆ -ಸ್ವಲ್ಪವೇ 

ನಿಲ್ಕುಂ- ನಿಲ್ಲುತ್ತದೆ, 

ಪಿನ್ನ- ಹಿಂದಿನ ಕಾಲ. 

ಗಾಹೆ : 

ಪುವ್ವೇಣ - ಪೂರ್ವ ದಿಕ್ಕಿನಲ್ಲಿ 
ಅಂಗವಿಸಓ - ಅಂಗವೆಂಬ ದೇಶ 
ದಕ್ಷಿಣದೋ -ದಕ್ಷಿಣ ದಿಕ್ಕಿನಲ್ಲಿ 
ಜಾವದೂಣಾ-ದಾಣ ಎಂಬುದರ ವರೆಗೆ 
ಉತ್ತರದೋ- ಉತ್ತರ ದಿಕ್ಕಿನಲ್ಲಿ, 
ಕುಣಾಳ ವಿಸಯೋಯ- ಕುಣಾಳವೆಂಬ 
ದೇಶವು 


೨೫೬ / ಆರಾಧನಾ ಕರ್ಣಾಟಟೀಕಾ 


ಪೊಲ್ಲಲಿಂಗಿಗಳ ಎದುಷ್ಟ 
ಪೆರ್ಚು-ಹೆಚ್ಚಳ 
ದ್ರವೃಪತಿ-ಶ್ರೀಮಂತ 
ನಿರ್ಗಂಥಲಿಂಗ- ಜೈನತ್ವ(ದಿಗಂಬರತ್ವ) 
ಅನೃತಎಸುಳ್ಳು 

ಖಲ(ಳ)-ದುಷ್ಟ 
ವಿದಗ್ಗತಾ-ಪಾಂಡಿತ್ಯ 

ವೈರಾಬುದ್ದಿಃ - ದ್ವೇಷಬುದ್ದಿ 
ಪಾಕ್ಬಾರುಷ್ಕ:- ಒರಟು ಮಾತು 
ವಿಪತ್ತಿಷು ಚ - ಆಪತ್ತಿನಲ್ಲಿಯೂ 
ರಾಜವಿಭೂತಿ- ರಾಜವೈಭವ 
ಸಂಪ್ರತಿವರ್ತತೇ ಕಾಲೇಜ ವರ್ತಮಾನಕಾಲ 
ಸತ್ಕಾನರಾ- ಸತ್ಯವಂತರು. 
ದುರ್ಲಭ: ವಿರಳ, ಕಷ್ಟಸಾಧ್ಯ 
ಮುಷಂತಿ -ಅಪಹರಿಸುವರು 
ಆರ್ಕೋಜನಃ -ಆರ್ಯಜನರು 
ಕ್ಷೀಯತೇ=ಕ್ಷಯಿಸುವರು 

ದೇವಾಶ್ಚ ಎದೇವತೆಗಳು ಕೂಡ 
ಪ್ರಲಯಂಗತಾಃ ಎಇ ಪ್ರಳಯವಾಗಿ 
ಹೋದರು 

ಪಾರ್ಥಿವಾಃ - ರಾಜರು 
ಕರಭವತ್‌-ಒಂಟೆಯಂತೆ 
ಲೌಲ್ಕಗತಾಃ ಎದುರಾಶಾಗ್ರಸ್ತರಾದರು 
ಏತರಃ-ತಂದ ತಾಯಂದಿರು 
ಪುತ್ರಸ್ಮಾಪಿ-ಮಗನಾದರೂ 

ನ ವಿಶ್ವಸಂತಿ- ನಂಬುವುದಿಲ್ಲ 
ಕಷ್ಟಂ ಯುಗಂ = ಕಷ್ಟಕಾಲ 
ವರ್ತತೇ- ನಡೆಯುತ್ತಿದೆ.. 

ವೃತ್ತ: 
ನಿರ್ವೀರ್ಯಾ-ಸತ್ವಹೀನವಾಗಿದೆ 
ಔಷಧಿರಸಾಃ - ಸಸ್ಕಗಳ ರಸಗಳು 


ಗತಾಃ ಎನಷ್ಟವಾಗಿವೆ 

ಅರ್ಥಪರಾಃ ಧನದಾಸೆಯುಳ್ಳವರು 
ವಿಕರ್ಮಸ್ಥಿತಾಃ- ಅನ್ಕಾಯದ ಕೆಲಸದಲ್ಲಿ 
ತೊಡಗಿರುವರು 

ಭಾರ್ಕಾ- ಹೆಂಡತಿಯರು 

ಭರ್ತರಿ- ಗಂಡನಲ್ಲಿ, 

ನೈವ ಬದ್ಧ'ಹೃದಯಾ- ಲನುರಕ್ತರಾಗಿಲ್ಲ 
ಪಿತೃದ್ವೇಷಿಣಃಣಿ ೫ ತಂದಯಲ್ಲಿ 
ದ್ವೇಷವುಳ್ಳವರು 

ಇತ್ತ್ಮೇವಂ - ಹೀಗೆಯೇ " 
ಸಮುಪಸ್ಥಿತೇ ಕಲಿಯುಗೇ- ಪ್ರಸ್ತುತ 
ಕಲಿಯುಗ 

ವನಂ ಪ್ರಸ್ಲಿತಾ - ಕಾಡಿಗೆ ಹೋದವರು. 
ಕಟ್ಟಪ್ಪು-ಶ್ರವಣಬೆಳಗೊಳದ ಹಳೆಯ 
ಹೆಸರು 

ದ್ರವಿಳ -ದ್ರಾವಿಡ 

ಏಕಸಖಿಯ-ಒಂದು ಬಂಡೆಯ 
ನೋಂತಿರ್ಪೆವೂವ್ರತಧಾರಿಗಳಾಗಿದ್ದೇವೆ 
ಕಾಂತಾರ-ಅಡವಿ 

ಬಟ್ಟೆವೋಪರ್‌- ದಾರಿಹೋಕರು 
ಪಿಂಡುಗಂಕಣ = ಬಳೆಗಳ ಗುಚ್ಛ 
ಸಟ್ಟುಗ-ಸೌಟು 

ಬೋನ: ಅನ್ನ 

ವೇಷಭೂಷಣಗಳಿಂದ ಅಲಂಕೃತವಾಗಿ 
ಮಂಗಳವಸದನ- ಮಂಗಲ ಅಲಂಕಾರ 
ನೆಜರ್‌=- ಬೇರೆಯವರು 

ಒಳ್ಳಿಕೆಯ್ದಿರ್‌- ಒಳ್ಳೆಯದನ್ನು ಮಾಡಿದಿರಿ 
ಧವಳಾಗಾರ- ಬಿಳಿ ಬಣ್ಣದ ಮನೆಗಳು 
ನೆಲೆಯ ಮಾಡವಉಪ್ಪರಿಗೆಯ ಮನೆ 
ಆವಾಸನಿವಾಸ 


ಇನಿಸಾನುಂ ತಿಣ್ಣಂ ಇ ಸ್ವಲ್ಪ ತೀವ್ರವಾಗಿ, 
ಅವವೋದರ್ಕ ಚರಿಗೆ - ಹೊಟ್ಟೆ 
ತುಂಬುವುದಕ್ಕೆ ಬೇಕಾದ ೩೨ ತುತ್ತುಗಳಲ್ಲಿ 
ದಿನಕ್ಕೆ ಒಂದರಂತೆ ಕಡಿಮೆ ಮಾಡುವ ವ್ರತ 
ತಿಮುಳನಾಟ್‌-ತಿಗುಳರ(ತಮಿಳರ) ನಾಡು 
ತಿಳಿದುದು-ಕಡಿಮೆಯಾಯಿತು 
ಬರ್ದೊರ್‌-ಬಾಳಿದರು 
ತಲೆನವಿರ್‌-ತಲೆಗೂದಲು 

ಕೆಂದು - ಮಲಗಿ, 

ಇಂಬುಕೆಯ್ದಂ=- ಆಶ್ರಯ ಕೊಡೋಣ 
ಬ್ರಹ್ಮಯ್ಕಾ- ಬ್ರಹ್ಮಚಾರಿಯೇ 
ಗುಂಡಿಗೆ-ಕಮಂಡಲು 

ಎಟಿಲ್ವ-ನೇತು ಬಿದ್ದಿರುವ 
ಏವಂಗೊಳ್ಳದೆ - ಅಸಮಾಧಾನ ಪಡದೆ 
ಲೋಚುಗೆಯ್ದು-ಕೂದಲುಗಳನ್ನು ಕಿತ್ತು 
ಲವಟುಗಳೂ » ಇದರಲ್ಲಿ ಪಾಠದ ಸಮಸ್ಯೆ 
ಇದೆ. ಬೃಹತ್ಮಡಾಕೋಶದ ಈ 
ಸಂದರ್ಭದಲ್ಲಿ 'ವೈದೇಶಿಕಜನ್ಯೆಃ"'- 
ಅನ್ಕದೇಶೀಯ ಎಂಬರ್ಥದ ಬಳಕೆಯಿದೆ. 
ಲವಟು ಎಂದರೆ ಆ ಅರ್ಥವಿರಬಹುದು 
ಎಂದು ಡಿ.ಎಲ್‌.ಎನ್‌. ಅಭಿಪ್ರಾಯ 
ಪಟ್ಟಿದ್ದಾರೆ. 


ಅನುಬಂಧ 1 ೨೫೭ 


ಪೆಅಲಾಗ- ಪಡೆಯಲಾಗದು 

ಅಟ್ಟು- ಅಡಿಗೆ ಮಾಡಿ 

ಮಡಗಿಟ್ಟು- ಜೋಪಾನವಾಗಿಟ್ಟು 
ಕರ್ದ್ದಿಂಗಳು- ಅಮವಾಸ್ಕೆಯ ರಾತ್ರಿ 
ಬಸಿಟ್‌ಟಿದತ್ತು-ಗರ್ಭಪಾತವಾಯಿತು 
ಅರ್ಧಗಪ್ಪಡ= ಅರ್ಧಬಟ್ಟೆ 
ಮುಯ್ಬಿನ ಮೇಗೆ - ಹೆಗಲ ಮೇಲೆ 
ಕೊಳಲ್‌- ಸ್ವೀಕರಿಸಲು 
ಪಂಖಿಯಂ- ವಸ್ತ್ರವನ್ನು 
ಸೃತುಟ್ಟುಕೊಂಡು ಎಂ 
ಉಟ್ಟುಕೊಂಡು 
ಕಚ್ಚೆಗಟ್ಟದೆ- ಕಚ್ಚೆಯನ್ನು ಕಟ್ಟದೆ 
ಕಿಮಿವಡವಂ - ಚಿಕ್ಕವಸ್ತ್ರವನ್ನು, ಕಂಬಳ 
ತೀರ್ಡಡಕಂಬಳಿ ಹೊದೆಯುವವರ 
ಪರಂಪರೆ 

ಶ್ವೇತಪಟರ್‌-ಶ್ವೇತಾಂಬರರು 
ಅವರಯೆ- ಅವರದೇ 

ಜಾಪುಲಿ ಸಂಘ- ಜಾಪುಲಿ ಎಂಬ ನಗರದ 
ಜೈನ ಸಂಘ 

ದಂಸ ಮಸಕಾದಿ - ಸೊಳ್ಳೆ ಗುಂಗಾಡು 
ಇತ್ಯಾದಿ. 


ಸರಿಯಾಗಿ 


೭. ಲಲಿತ ಘಟಿಯ ಕಥ 


ಪೂರ-ಪ್ರವಾಹ, ಮಹಾಪೂರ 
ಓರನ್ನರಪ್ಪರ್‌- ಒಂದೇ ತೆರನಾದವರು 
ಮಿಥ್ಕಾದೃಷ್ಟಿಗಳ್‌- ಜೈನಧರ್ಮದಲ್ಲಿ 
ನಂಬಿಕೆ ಇರದವರು 

ಸಮನಿಸದೆ - ದೊರೆಯದೆ 

ಆಯತಿ - ಮನದ ನಿರೋಧ 

ತೊಟ್ಟನೆ - ಬೇಗನೆ 


ಸರ್ವಾಂಗಮಲದಧಾರಿಗಳು- ದೇಹದ 
ಎಲ್ಲೆಡೆ ಮಲವನ್ನು ಧರಿಸಿದವರು 
ಸ್ವಾದ್ಮಾಯತದ'ರ್ಮಗೃಂಡಿ”ವನ್ನು 
ಓದುವುದು 

ತಿರುವಾಯೊಳ್‌- ಹದೆಯ ಬಾಯಲ್ಲಿ 
ಉಪಶಮನ- ಸಮಾಧಾನ 
ಯಮ-.ಇಂದ್ರಿಯಾದಿಗಳ ನಿಗ್ರಹ 


೨೫೮ / ಆರಾಧನಾ ಕರ್ಣಾಟಟೀಕಾ 


ನಿಯಮಸಾಮಾನ್ಮ ನೇಮಗಳು 

ಧ್ಯಾನ- ಚಿಂತನೆ 

ಅನುಷ್ಕಾನ-ಆಚರಣೆ. 

ಗಾಹೆ: 

ಪಾವೇಣ - ಪಾಪದಿಂದ 
ಣಿರಯತಿರಿಯಂ -ನರಕಜೀವಿಗಳು ಮತ್ತು 
ಕುದ್ರ ಕ್ರಿಮಿಕೀಟಗಳು 

ಗಮ್ಮ ಇ- ಪಡೆಯುತ್ತಾನೆ 

ಧಮ್ಮೇಣ -ಧರ್ಮದಿಂದ 
ದೇವಲೋಗಂತು - ದೇವಲೋಕವನ್ನು 
ಮಿಸ್ಸೇಣ-ಪಾಪಪುಣ್ಕಗಳ ಮಿಶ್ರಣದಿಂದ 
ಮಾಣುಸತ್ತಂ ಮನುಷ್ಯತ್ವವನ್ನು 
ಡೊಣ್ಣಂಪಿ-ಮತ್ತು ಅವೆರಡರ 
ಖಯೇಣ-=ಕ್ಷಯದಿಂದ 
ಣಿವ್ವಾಣ-ನಿರ್ವಾಣ ಮೋಕ್ಷ 
ಗಮೃತಿ-ಪಡೆಯುತ್ತಾನೆ 

ಪೊಲ್ಲಮೆ-ಕೆಟ್ಟ ಕೆಲಸ 
ಛೇದನ-ಕತ್ತರಿಸುವಿಕೆ 

ಬೇದನ-ಸೀಳುವಿಕೆ 

ಪೂರಣ-ತುಂಬುವಿಕೆ 

ಚೂರಣ- ಪುಡಿ ಮಾಡುವುದು 
ಪೀಡನ-ಹಿಂಸಿಸುವುದು 

ಬಂಧನ: ಕಟ್ಟೆ ಹಾಕುವುದು 
ಮುಟ್ಟೆಗೆಯೊಳಿಟ್ಟು-ಕೊಡತಿಗಳಿಂದ 
ಹೂಡೆದು 

ತೆಗಪುಮವುದು- ಚಿಮ್ಮಟಿಗೆಯಿಂದ 
ಮೀಯುವುದು 

ಕೂಂತ- ಒನಕೆ 

ಇಟ್ಟಿ-ಈಟಿ 

ಸೋರೆ-ಹೊರಕ್ಕೆ ಜಾರಿ ಬರುವಂತೆ 
ಕುತ್ತುವುದು-ಚುಚ್ಚುವುದು 


ಇಡುವುದು- ಬೀಸಿ ಹೊಡೆಯುವುದು 
ಉಸಿರ್ಪ್ಪತ್ತಿಲ್ಲದೆ -ಮೂರ್ಛಿತನಾಗಿ 
ಒಯ್ಕನೆ= ಮೆಲ್ಲಗೆ 


.ಸೀರ್ನಾಯುಂ- ಕಾಡುನಾಯಿ. ಹಾಗೂ 


ನೀರು ನಾಯಿ 

ಒಟ್ಟೆಎಒಂಟೆ 

ಉಡು- ಉಡ 

ಒಂತಿಎಓತೀಕೇತ 

ಮುಂಗುರಿ-ಮುಂಗುಸಿ 

ನೆಗಟು- ಮೊಸಳೆ 

ತಿಮಿ- ದೊಡ್ಡಮೀನು 

ತಿಮಿಂಗಳ - ತಿಮಿಯನ್ನು ನುಂಗುವ 
ಪ್ರಾಣಿ 

ಕುರ್ಕು--ಒಂದು ಬಗೆಯ ನೀರಹಕ್ಕಿ 


ಪುರುಳಿ- ಹೆಣ್ಣು ಗಿಳಿ, ಸಾರಿಕೆ 


ಪೆಂಗುರು - ದೊಡ್ಡ ಬಕಪಕ್ಷಿ 
ಕಾರಂಡ- ಒಂದು ಬಗೆಯ ನೀರುಕೋಳಿ 
ಆಂದೆ ಎ ಗೂಬೆ. 
ಗೈವೇಯಕ-=ಕಲ್ಪಗಳ ಮೇಲಿರುವ ೯ 
ಪ್ರದೇಶಗಳು 

ನವಾನುದ್ದಿಸೆಗರ್ಳಾ೯ ಅನುದ್ದಿಸೆಗಳು 
ಇವು ಗ್ರೈವೇಯಕಗಳ ಮೇಲಿರುವ 
ಸ್ವರ್ಗಗಳು 

ಪಂಚಾಣುತ್ತರೆ - ೫ ಅಣುತ್ತರೆಗಳು 
ಪಾಸಿನ ಪೊರೆಯೊಳ್‌-ಹಾಸಿಗೆಯ ಹತ್ತಿರ 
ಒಡೆತಪ್ಪುದು -ಉಳ್ಳುದನ್ನು | 
ವಾರಿಸಿದರು-ತಡೆದರು, ನಿವಾರಿಸಿದರು 
ಸಾಭಿಜ್ಞಾನ-ಸಾಕ್ಷ್ಮಿ/ಪ್ರಮಾಣ 

ತೊಟೆ ತೀವುಗುಂ -ನದಿಯು ತುಂಬುತ್ತದೆ 
ಸ್ವರ್ಣಪಾಷಾಣ-ಚಿನ್ನದ ಅದಿರು 
ತಾಪನ -ಕಾಯಿಸುವುದು 

ಪಿಂಡಿಬದ್ದನ -ಮುದ್ದೆ ಕಟ್ಟುವುದು. 


ಶ್ಲೋಕ: 
ಸ್ಥಿತಸ್ಯವಾ-ನಿಂತುಕೊಂಡಿರುವವನದಾಗಲಿ 
ನಿಷಣ್ಣಸ್ಕವಾ- 
ಕುಳಿತುಕೊಂಡಿರುವವನದಾಗಲಿ 

ಪುನಃ ಸುಪ್ತಸ್ಯ-ಮತ್ತೆ ಮಲಗಿದವನದಾಗಲಿ 
ಯಾವತ್‌-ಯಾವಾಗ 


ಅನುಬಂಧ 1 ೨೫೯ 


ಸರ್ವಾಭೀಷ್ಟ- ಎಲ್ಲ ಅಪೇಕ್ಷೆಗಳನ್ನು 
ವಖ್ಟಾಣಿಸಿಎವ್ಕಾಖ್ಕಾನಿಸಿ | 
ಏಕಪಾರ್ಶ್ವ:ಒಂದು ಮಗ್ಗಲು 
ಮಗುಬದೆ- ಹೊರಳಾಡದೆ 
ಏಕಹಸ್ಮಪ್ರಮಾಣ-ಒಂದು' ಮೊಳದ 
ಅಳತೆಯ. 


ಆ. ಧರ್ಮಫೋಷ ಭಟಾರರ ಕಥೆ 


ವೃತ್ತ: 

ದಧೌರ್ಮಪ್ರವರಃ ಕಃ-ದ್‌ರ್ಮದಲ್ಲಿ 
ಶ್ರೇಷ್ಠರಾದವರು ಯಾರು? 
ದಯಾತ್ಮಸುಭಗಃ - ದಯೆಯಿಂದ ಕೂಡಿದ 
ಆತ್ಮಸೌಭಾಗ್ಯವುಳ್ಳವನು 

ಕಃ ನರಃ: ಯಾವ ಮನುಷ್ಯನು 

ಪಂಡಿತಂ ಸ್ಕಾತ್‌ - ಪಂಡಿತನಾಗಿದ್ದಾನೆ 
ವಶಗಾ-ವಶವಾಗಿರುವವಳು 
ಕಾಯೋಷಿತ್‌-ಹಂಗಸು ಯಾರು 
ಕಲಿಷ್ಠಯತಿಎ? 
ಅಲಕ್ಷ್ಮೀಎಲಕ್ಷ್ಮಿಯಲ್ಲದವಳು 
ಕಾ-ಯಾರು 

ಕಿಂ -ಯಾವುದು 

ಕಾವಾಗತಿಃ - ಗುರಿ ಯಾವುದು 

ನಿರ್ವೃತಿಃ ಮೋಕ್ಷವು. 
ಸಮ್ಮಕ್ಟೋತ್ತಮ ಹಸ್ತಿಮಸ್ಮಕ ಗತಃ 
ಎಸಮ್ಮಕ್ತೃವೆಂಬ ಆನೆಯ ತಲೆಯ ಮೇಲೆ 
ಕುಳಿತಿರುವ 

ಸುಜ್ಞಾನಕೇತು 

ವ್ರಜೋ ಇಒಳ್ಳೆಯ ಜ್ಞಾನವೆಂಬ ಧ್ವಜಗಳ 
ಸಮೂಹ ಹೊಂದಿದವ, ನಾನಾ ಶೀಲಗುಣ 


ವ್ರತೋರು ಪೃತನಃ ಇ ನಾನಾ ಬಗೆಯ 
ಶೀಲಗಳೆಂಬ ವ್ರತಗಳೆಂಬ ಶ್ರೇಷ್ಠವಾದ 
ಸೈನ್ಮ ಹೊಂದಿದವ 

ಸ್ವಾಧ್ಯಾಯ ಶಂಖದಧ್ಬನಿ ದ 
ಶಾಸ್ತ್ರಾಭ್ಯಾಸವೆಂಬ ಶಂಖದ ಧ್ವನಿಯುಳ್ಳ , 
ಭಾಸ್ವತ್‌ ಸಂವರ ಭೂರಿಚಾರುಕವಚೋ 
= ಪ್ರಕಾಶಮಾನವಾದ ಸಂವರಮೆಂಬ 
ಅತಿಶಯ ಸುಂದರವಾದ ಕವಚ 
ಹೊಂದಿದವನು 

ನಾತೀವ ತೀಕ್ಷಾಯುಧಃ -ಅತಿ ತೀಕ್ಷ ವಾದ 


ಆಯುಧಗಳಿಲ್ಲದವನು 
ಸ್ವಮೋಕ್ಷೆ ವತ್ತಿಪದಃ - ಸ್ವರ್ಗ ಮತ್ತು 
ಮೋಕ್ಬ್ಪದ ಸ್ಥಿತಿಯನ್ನು ಕೊಡುವವನಾದ 


ಧರ್ಮ ಮಹಾನೃಪಃ - ಧರ್ಮವೆಂಬ 
ಮಹಾರಾಜ 

ಬುಧಭಟೈಃ - ವಿದ್ವಾಂಸರೆಂಬ 
ಸೈನಿಕರಿಂದ, ಸೇವ್ಕೋ- ಸೇವಿಸಲ್ಪಟ್ಟವನು. 
ಶ್ಲೋಕ :: 
ಧರ್ಮಾರ್ಥಕಾಮಮೋಕ್ಷ್ಸಾಣಾಂ -ಧರ್ಮ, 
ಅರ್ಥ, ಕಾಮ, ಮೋಕ್ಷಗಳಲ್ಲಿ 

ಏಕಃ ಅಪಿ - ಒಂದಾದರೂ 


೨೬೦ / ಆರಾಧನಾ ಕರ್ಣುಟಟೀಕಾ 


ಯಸ್ಕ ಎಯಾರಿಗೆ' 

ನ ವಿದ್ಯತೇ ಇಲ್ಲವೋ 

ತಸ್ಪಜನ್ಮ - ಅವನ ಜನ್ಮವು 
ಆಚಾಗಲಸ್ತನಸ್ಕ ಇವ - ಮೇಕೆಯ ಕೊರಳ 
ಕೆಳಗಿರುವ ಮೊಲೆಗಳಂತೆ 

ನಿರರ್ಥಕ - ಪ್ರಯೋಜನವಿಲ್ಲದ್ದು. 
ವೃತ್ತ: 
ಯೇಷಾಂ - ಯಾರಿಗೆ 

ನ ವಿದ್ಕಾ - ವಿದೆ ಇಲ್ಲವೋ 

ನ ತಪೋ = ತಪಸ್ಸಿಲ್ಲವೋ 

ನ ದಾನಂ -ದಾನಗುಣವಿಲ್ಲವೋ 

ನಾಪಿ ಏವ ಶೀಲಂ ಎಶೀಲ ಕೂಡ 
ಇಲ್ಲವೋ 

ನ ಗುಣೋ - ಗುಣವಿಲ್ಲವೋ 

ನ ಧರ್ಮಃ = ಧರ್ಮವಿಲ್ಲವೋ 

ತೇ - ಅವರು 

ಮರ್ತೃಲೋಕೇ ಭುವಿ - ಮೃತ್ಯುವನ್ನು 
ಹೊಂದುವ ಲೋಕದಲ್ಲಿ 

ಭಾರಭೂತಾಃ - ಭಾರವಾದವರು. 
ಮನುಷ್ಯರೂಪೇಣ - ಮನುಷ್ಕಾಕಾರದಿಂದ 
ಮೃಗಾಃ - ಪ್ರಾಣಿಗಳಾಗಿರುವವರು 
ಚರಂತಿ - ನಡೆಯುತ್ತಾರೆ. 

ಶ್ಲೋಕ : 

ಪರಸ್ಪರ ಭಕ್ಷಯಿತ್ವಾ - ಒಂದನ್ನೊಂದು 
ತಿನ್ನುತ್ತ 

ಕ್ರಿಮಯಃ -ಕ್ರಮಿಗಳು 

ಕಿಂ ನ ಜೀವಂತಿ - ಬದುಕುತ್ತಿಲ್ಲವೇನು 
ಪರಲೋಕಾವಿರುದ್ದೇನ - ಪರಲೋಕಕ್ಕೆ 
ವಿರುದ್ದವಲ್ಲದ ರೀತಿಯಿಂದ 

ಯಃ - ಯಾರು 

ಜೀವತಿ ಎ ಜೀವಿಸುತ್ತಾ ನೋ 


ಸಃ - ಅವನು, ಯೇನ - ಯಾವುದರಿಂದ 
ಅಪ್ರತ್ಕಯೋ - ಅವಿಶ್ವಾಸವು 
ಭವೇತ್‌ ಉಂಟಾಗುವುದೋ 

ಏನ= ಯಾವುದರಿಂದ 

ಅಪವಾದಃ - ನಿಂದೆಯು 

ಭವೇತ್‌ - ಉಂಟಾಗುವುದೋ 
ಯೇನಚ - ಯಾವುದರಿಂದ. 

ನರಕಃ - ನರಕವು 

ಗಮ್ಮತೇ - ಪ್ರವೇಶಿಸಲ್ಪಡುವುದೋ 
ತತ್ಕರ್ಮ = ಆ ಕಾರ್ಯವನ್ನು 

ನ ಸಮಾಚರೇತ್‌ - ಆಚರಿಸಬಾರದು 
ಶಾಸ್ತ್ರಪಾರಗ - ಪಂಡಿತ 

ಸಾರ್ತರ್ಕುಂ- ಹತ್ತಿರ ಬರುತ್ತದೆ 
ತುಖಪಟ್ಟಿ - ದನಗಳ ಹಟ್ಟಿ 

ಕರಗ- ಕಲಶ 

ತಣ್ಣಿದವು- ತಂಪಾದವು 

ಪ್ರಾಸುಕಮಪ್ಪ = ಶುದ್ಧವಾದ 
ಪೊಟ್ಟದೊಳ್‌ - ಚಿನ್ನದ ಪಾತ್ರೆಯಲ್ಲಿ 
ಕಮ್ಮಿದುವುಂ-ಸುಗಂಧಯುಕ್ತವಾದ 
ಪ್ರಾತಿಹಾರ್ಯ -ದೇವತಾಪೂಜೆ 
ದೇವನಿಕಾಯ ದೇವತಾ ಸಮೂಹ 
ಪ್ರತಿಬೋಧಿಸಲ್‌ - ಎಚ್ಚರಿಸಲು 
ಸಮಾಧಿ ಸಂಧಾನೋಪಾಯ- ಏಕಾಗ್ರತ 
ಸಾಧಿಸುವ ಉಪಾಯ 

ಉನ್ಮಾರ್ಗ = ದುರ್ಮಾರ್ಗ 
ಮನಮನುಡುಗಿ - ಮನಸ್ಸನ್ನು ತೆಗೆದು. 
ಗಾಹೆ; 


ಹಾ-ಅಯ್ಕೋ 

ದುಟ್ಕುಕಯಂ = ದುಷ್ಟಕಾರ್ಯವು 
ಮಾಡಿಸಲ್ಪಟ್ಟತು ' 
ಅಣುಮೋದಿಯಂ = ನನ್ನಿಂದ 


ಒಪ್ಪಲ್ಪಟ್ಟಿತು 
ಜೀವೋ-ಜೀವನು 
ಅಂತೋ ಅಂತೋ ಎ ಒಳಗೊಳಗೇ 


ಅನುಬಂಧ 1 ೨೬೧ 


ವೇವಂತೋ - ನಡುಗುತ್ತ 
ಪಚ್ಚತ್ತಾವೇಣ ಎಪಶ್ಚಾತ್ಕಾಪದಿಂದ 
ದಜ್ಜ ಇ - ಸುಡುತ್ತಾನೆ. 


೯. ಸಿರಿದಣ್ಣನಂಬ ಭಟ್ಟಾರರ ಕಥ 


ಅಯ್ಕಿಲಿಂದ- ಹಿಮದಿಂದ 
ತಳಿಯೆಪಟ್ಟೊನಾಗಿ - 
ಚುಮುಕಿಸಲ್ಪಟ್ಟವನಾಗಿ 

ಅಧಿಗಮ ಸಮೃಗೃಷ್ಟಿ ಶ್ರಾವಕಂ = ಸಮ್ಮಕ್‌ 
ದೃಷ್ಟಿ ಹೊಂದಿದ ಶ್ರಾವಕ | 
ಗುಜ್ಜಿ- ಕುಳ್ಳಿ 

ವಿರಳದಂತೆ - ವಿರಳವಾದ ಹಲ್ಲುಳ್ಳವಳು 
(ಇದು 'ವಿಕಳದಂತೆ' ಆಗಿರಬಹುದೆ?) 
ಬಡಪಟ್ಟಿರ್ದಿರ್‌- ದುರ್ಬಲರಾಗಿದ್ದೀರಿ 
ತಂಬೆಲರ್‌- ತಂಗಾಳಿ 

ನಿಧಾನಂಗೆಯ್ದು = ನಿಶ್ಚಯಿಸಿ 

ಶ್ರೀ ವಿಹಾರ ದೇವಾಲಯ 

ಅಪುತ್ರಿಕೆ - ಮಕ್ಕಳಿಲ್ಲದವಳು 

ನಿಚ್ಚಲು ಪ್ರತಿನಿತ್ಯ 

ಕತಿಪಯ - ಕೆಲವು 

ಬರೆ - ಗೀರು, ಗುರುತು 

ತೆಗೆದುದಂ - ಅಳಿಸಿ ಹಾಕಿದುದನ್ನು 
ಪಲಗೆಯೊಳ್‌ ರೇಖೆಗೊಂಡು- ಚಿತ್ರದ 


ಹಲಗೆಯ ಮೇಲ ರೇಖುಚಿತ್ರವನ್ನು ಬರದು 
ಪೃತಿವಾಯೋಗ ಪೃತಿಮೆಯಂತ 
ನಿಶ್ಚಲವಾಗಿ ನಿಂತು ತಪಸ್ಸು ಮಾಡುವುದು. 
ಶ್ಲೋಕ: 

ಅಹಂ ಇನಾಮು 

ಅಚ್ಛೇದ್ಮಃ - ಕತ್ತರಿಸಲಾಗದವನು 
ಅನಂತಸೌಖ್ಯ ಎ ಅನಂತಸುಖವುಳ್ಳವನು 
ವೇತ್ತಾ - ಜ್ಞಾನಿ 

ಅಪೂರ್ವ - ಅನಾದಿಯಾದವನು 
ನಿರಂಜನ - ಕರ್ಮಲೇಪವಿಲ್ಲದವನು 
ಸರ್ವದುಃಖಾಕರಂ - ಸಮಸ್ತ ದುಃಖಗಳಿಗೆ 
ತಾಣವಾದ 

ತ್ಯಜಾಮಿ - ತೃಜಿಸುತ್ತೇನೆ 

ಏತತ್‌ - ಇದು 

ಪರಿಸ್ಫುಟಂ - ಅತಿ ಸ್ಪಷ್ಟ 
ಸಮತ್ತೀಭಾವನೆ: ಸುಖದುಃಖಗಳು 
ಸಮಾನವೆಂಬ ಭಾವನೆಯನ್ನು 
ದೇವೋಪಸರ್ಗ- ದೇವತೆಗಳಿಂದ ಆಗುವ 
ತೊಂದರೆ. 


೧೦. ವೃಷಭಸೇನ ಭಟ್ಟಾರರ ಕಥ 


ಮದವಿಹ್ವಳಿತ - ಸೊಕ್ಕಿನಿಂದ ತುಂಬಿದ 
ಮೆಯ್ಕಖೌಯದೆಎ ಪ್ರಜ್ಞೆಯಿಲ್ಲದೆ 
ದಿಶಾಪಟ್ಟಂಗೊಂಡು- ದಿಕ್ಕುದಿಕ್ಕಿಗೂ 


ನಾಶಪಡಿಸಿ 
ನೇಲ್ಲಿರ್ದೊಡೆ- ನೇತುಬಿದ್ದಿದ್ದರೆ 
ಕೆಯ್‌ - ಯೊಲ, ಗದ್ದೆ 


೨೬೨ / ಆರಾಧನಾ ಕರ್ಣಾಟಟೀಕಾ 


ಎಟೆಯಾ - ಹಾಕಲಾರೆಯಾ, 
ಹೊಯಲಾರೆಯಾ 

ಕರಗದ ದಾರೆ- ಕೊಡದ ನೀರ ಧಾರೆ 
ಉಗಿದುಕೋ = ಎಳೆದುಕೋ, 
ಉಡುಗಿಸಿಕೋ 

ತಂತ್ರ ಸ್ಕನ್ನ 

ಪ್ರತಿಪತ್ತಿ- ಸತ್ಕಾರ 

ಗಣಿಯಾನೆ- ಆನೆಗಳ ಸಮೂಹ, 

ಬಾವಿ- ಬಾರಿ ಎಖೆಡ್ಡಾ, 

ಕಳಕಳ - ಗದ್ದಲ, ಕೋಲಾಹಲ, 
ತುರಿಪದಿಂ - ಬೇಗನೆ 

ಕಿನಿಸಿ - ಸಿಟ್ಟಾಗಿ 

ಪುರುಷವ್ರತ - ಬ್ರಹ್ಮಚರ್ಯ 
ಬೆಳ್ಮಾಡು- ನಿರ್ಜನ ಕಾಡು, ಘೋರಾರಣ್ಯ 
(ಬೆಳ್‌-ಭೂತ-ಭೂತಗಳಿರುವ ಪ್ರದೇಶ) 
ಮಸಣ ಎ ಸ್ಮಶಾನ 

ಪೊಟ್ಟಉಖಿನ ಎ ಹೂತ್ತಾರೆಯ 

ಓಲಗ- ಆಸ್ಥಾನ 

ವಸಲೆ- ಬಾಣಂತಿ 

ಕೂಸನ್ನು ಹಡೆದವಳು 

ಬಾಲವದ್ದ - ಮಂಗಳಕರ ಬಾಲಕ? 
ಸುರಧನು - ಕಾಮನ ಬಿಲ್ಲು 

ಬಗೆವೊಡ - ವಿಚಾರಿಸಲಾಗಿ 

ಎನಿಸುಂ - ಎಷ್ಟೂ. 

ಶ್ಲೋಕ : 

ದೀಪನೀಯೋ = ಸುಡುತ್ತಿರುವ 
ವನೋಪಮಸಃ - ಕಾಡಿಗೆ ಸಮಾನವಾಗಿರುವ 
ಭೋಗಃ - ಸುಖಪಡುವುದು, 

ತೃಷ್ಣಾಗ್ನಿ ಸಂವೃದ್ಧೈೈ= ಆಶೆಯೆಂಬ 
ಅಗ್ನಿಯನ್ನು ಬೆಳೆಸುವುದಕ್ಕಾಗಿ" 


ಸ್ತ್ರೀ ವೃದ್ದ ತೃಷ್ಣಾಗ್ನಿ ಶಾಂತೈ ಎ ಹೆಣ್ಣು 


ಕಾರಣವಾಗಿ ಬೆಳೆಯುವ 
ಭೋಗದಾಸೆಯೆಂಬ ಅಗ್ನಿಯ 
ಪರಿಹಾರಾರ್ಥವಾಗಿ 

ಏಭಿಃ ಎ ಇವುಗಳಿಂದ 


ಇಹಾಪರಂ - ಇಹರಪಗಳು 
ಚಿಂತ್ಕಂ - ಆಲೋಚಿಸಬೇಕಾದವು 
ಗಾಹೆ: 

ಮುತ್ತಿಪಹಂ -ಮುಕ್ತಿಪಥದಲ್ಲಿ 
ಸಣ್ಣಂವಾ ಬಂದರಂತಂ ಇ ಚಿಕ್ಕದಾಗಲಿ 
ದೊಡ್ಡದಾಗಲಿ ಎಲ್ಲ ಸಂಬಂಧಗಳನ್ನು 
ತೊರೆದು 
ಅಮಿಸಾಮಂ - ಅವಿಶ್ರಾಂತವಾಗಿ 
ಭೋಗಸುಹಲೋಹವಿರದೋ ಎ 
ಭೋಗಸುಖ ಲೋಭದಲ್ಲಿ ಅನಾಸಕ್ತನಾಗಿ 
ಮೋಕ್ಸೇ = ಮೋಕ ದಲ್ಲಿ 
ಮತಿಂ ಕುಜ್ಜಾ - ಮನಸ್ಸು ಮಾಡುವುದು. 
ಆರೈ: | 
ಮನಸಃ = ಮನಸ್ಸಿಗೆ 
ಸಂತುಷ್ಟಿಕಾರಕಾ - ಸಂತೋಷವನ್ನುಂಟು 
ಮಾಡುವ | 
ವಿಷಯಾಃ - ವಸ್ತುಗಳು, 
ನಿಷೇವ್ಯಮಾಣಾಯದ್ಕಪಿ ಇ 
ಸೇವಿಸಲ್ಪಡುವುದಾದರೂ 
ಪಶ್ಚಾತ್‌ - ತರುವಾಯ 
ಕಿಂಪಾಕಫಲಾಶನವತ್‌ = ಕಿಂಪಾಕ 
ಫಲವನ್ನು ತಿಂದಂತೆ 
ಅತಿ ದುರಂತಾಃ - ಅತಿ ಕೆಟ್ಟದ್ದು 
ಭವಂತಿ ಆಗುತ್ತವೆ 
ಓರನ್ನವು - ಸಮಾನವಾದವು 
ಅದರಂಥವು, ಅಗಲ್ಲ - ಅಗಲಿದ 
ಆತಪಸ್ಥಿತಯೋಗ - ಬಿಸಿಲಲ್ಲಿ ನಿಂತು 
ಮಾಡುವ ತಪಸ್ಸು 


ಢ್‌ 


ಕಲ್ಲಿಲೆ ನಿಂದು ಇ ಕಲ್ಲಿನಂತೆ ಸ್ಥಿರವಾಗಿ 
ಉಪಾಸಕ - ಜೈನ ಗೃಹಸ್ಥ 
ತಟೌಯ ಪುಳ್ಳಿ - ತರಿಯ ಮರದ ಸೌದೆ 


ಅನುಬಂಧ / ೨೬೩ 


ಕೆಲಂ ಸಾರ್ಚಿ - ಮಗ್ಗುಲಿಗೆ ಸೇರಿಸಿ 
ಕೆರ್ಚ್ವನಾಗಿರ್ದ - ಕೆಂಪಾಗಿದ್ದ. 


೧೧. ಕಾರ್ತಿಕ ಯಷಿಯ ಕಥ 


ನಂದೀಶ್ಚರ-ನಂದೀಶ್ವ್ಚರವೆಂಬ ಹಬ್ಬ 
ಸಿದ್ಧಶೇಷೆ- ಪೂಜೆಯ ಹೂವು, ಪ್ರಸಾದ 
ಆಟಿಸಿ- ಬಯಸಿ, ಪ್ರೀತಿಸಿ 
ಸಮಯಿಗಳು-ಧರ್ಮದವರು 
ತಗದುದು-ಯೋಗ್ಯವಲ್ಲದ್ದು 
ಬಹುಪ್ರಳಾಪಿ ಇ ಹೆಚ್ಚುಮಾತನಾಡುವವರು 
ಸರವಣ - ಜೊಂಡು ಹುಲ್ಲು 

ಆತನಿಂ ಬಖಿಯಂ- ಆತನ ನಂತರ 
ಪೂಸಲು - ಲೇಪಿಸಿಕೊಳ್ಳಲು 

ತಂಬುಲ = ಅಡಕೆ ವೀಳ್ಮ 

ತಿಂಬಡಂಗಳ್‌ - ತಿನ್ನುವ ಪದಾರ್ಥಗಳು 
ತೆಂಕನಾಡ - ದಕ್ಷಿಣಪ್ರದೇಶ 

ಕಿಷ್ಕಿಂಧ- ಒಂದು ಪರ್ವತ, ಹಂಪೆ 
ಆನೆಗೊಂದಿಯ ಬಳಿಯಿರುವ ಪರ್ವತ 
ಪ್ರದೇಶ 

ಕರುಮಾಡ - ಉಪ್ಪರಿಗೆ 
ಪರಿತರ್ಪ್ರೃನ್ನೆಗಂ - ಓಡಿ ಬರುವಷ್ಟರಲ್ಲಿ 
ಅಂಗಣ - ಅಂಗಳ 

ಬಾಗಿಲ್ಮಾಡ= ಮುಂಬಾಗಿಲು, ಉರ-ಎದೆ 
ತಲೆನವಿರು- ತಲೆಗೂದಲು 

ನೆತ್ತರೊಕ್ಕು ಎರಕ್ತ ಸುರಿದು 
ಬಸಮಣಿದು- ಶಕ್ತಿಗುಂದಿ 


ಪಾಯ್ಯರ್ಪ -ಹರಿದು ಬರುವ 

ನಿರ್ದುರ = ಬೆಟ್ಟದ ರುರಿ 

ಶೀಕರಂ - ತುಂತುರ ಹನಿ 

ಮರಮೊಗಂ = ಮರದ ಮುಖವಾಡ 
ಕಚ್ಚುಟಿ- ಕೌಪೀನ 

ಕವಡಿಕೆ- ಕವಡೆ (ಕಪರ್ದಿಕಾ (ಸಂ) 
ಮೊಜೆಯಟಕಿದನಪು ದಲಕಿ೦ ಇ 
ಸಂಬಂಧವನ್ನು ಕೆಡಿಸಿಕೊಂಡವನಾದ 
ಕಾರಣ. * 

ಶ್ಲೋಕ: 

ಪ್ರಜಾಃ - ಪ್ರಜೆಗಳು 

ಧರ್ಮಿಣಿ ರಾಜ್ಞಿ -ಧರ್ಮವಂತನಾದ 
ರಾಜನಲ್ಲಿ 

ಧರ್ಮಿಷ್ಠಾಃ - ಧರ್ಮದಲ್ಲಿರುವವರು 


ಅನುವರ್ತಂತೇ -ಅನುಸರಿಸುತ್ತಾರೆ 
ಯಥಾ ರಾಜಾ ತಥಾ ಪ್ರಜಾ - ರಾಜನಂತೆ 
ಧ್‌ ತೆ ಇ 

ಪ್ರಜೆಗಳು. 


೧೨. ಅಭಯಷಹೋಷರೆಂಬ ಮುನಿಯ ಕಥ 


ಕೊಚೆಯಪಟ್ಟು =ಕ್ಷತ್ರ ರಿಸಲ್ಪಟ್ಟು ] 
ಮೀಂಗುಲಿಗ ಎಬೆಸ್ತ 


ಬಾಟೆವಾಟೆ-ಬದುಕಿರಲು 


ಇ ಅ 
ನರವಪಿ೬ ಹನಸಮಾಷ. 


೨೬೪ / ಆರಾಧನಾ ಕರ್ಣಾಟಟೀಕಾ 


೧೩. ವಿದ್ಯುಚ್ಚೋರನೆಂಬ ರಿಷಿಯ ಕಥೆ 


ಚಿಕ್ಕುಟ -ಚಿಗಟಗಳಿಂದ, 

ಗುಂಗುರ =ಗುಂಗಾಡಿ ಹುಳು 

ತಳಾಅ- ತಳವಾರ 

ಜೃಂಭಿನಿ ಇ ಮಾಯವಾಗುವ ಮತ್ತು 
ಪ್ರತ್ಯಕ್ಷವಾಗುವ ವಿದೈ 

ಸ್ಮಂಭಿನಿ - ಗತಿನಿರೋಧ ಮಾಡುವ ವಿದ್ಯೆ 
ಮೋಹಿನಿ ಎಮೂರ್ಛೆಗೊಳಿಸುವ ವಿದ್ಕೆ 
ಸರ್ಷಪಿ - ಚರ್ಮರೋಗವನ್ನುಂಟು 
ಮಾಡುವ ವಿದೆ 

ತಾಳೋದ್ಬಾಟಿನಿ - ಬೀಗ ತೆಗೆಯುವ ವಿದ್ಯೆ 
ಯೋಗ- ಮೋಸ 

ಘಟಿಕಾ- ಗುಳಿಗೆ 

ಅಂಜನ: ಕಣ್ಣಿಗೆ ಹಚ್ಚುವ ಕಾಡಿಗೆ 
ತಸ್ಕರಶಾಸ್ತ್ರ- ಚೋರವಿದ್ಕೆ 

ನೊಳವು ನೊಣ 

ಪುಟ್ಟಿಗೆ ಎವಸ್ತೈ 

ಪೂಸಿ-ಲೇಪಿಸಿ 

ತಂಬುಲಂದಿನುತ್ತುಂ -ತಾಂಬೂಲ ತಿನ್ನುತ್ತ 
ಬಚ್ಚ ೬ ವೈಶ್ಯ | 
ದೂಸಿಗ - ಬಟ್ಟೆ ವ್ಮಾಪಾರಿ 

ನಿಯೋಗಿ ಅಧಿಕಾರಿ 

ಲುಂದವೋವರಿಗೆ- ಮಲಗುವ ಮನೆ 
ಪುಡಿಕೆ - ಪೆಟ್ಟಿಗೆ 

ಸಜ್ಜೆಯೋವರಿ - ಮಲಗುವ ಕೋಣೆ 
ವಿದ್ಯಾಧರ ಕರಣ - ಆಕಾಶಗಾಮಿನಿ ವಿದೆ 
ಲಂಘಿಸಿ - ಹಾರಿ 

ರೂಪುಗರೆದು- ರೂಪವನ್ನು ಮರೆಸಿ 
ಪ್ರತ್ಕಯ = ನಂಬಿಕೆ 

. ಪ್ರತಿಘಟಿಕಾಂಜನ - ಸ್ಥಿತಿ ಬದಲಾವಣೆಗಾಗಿ 
ಬಳಸುವ ಗುಳಿಗೆ. ಕಾಡಿಗೆ" ' 


ಕುಹಕ = ಮೋಸ 

ದರ್ಕ್ಶಂಬಸಿದು- ಶೂಲದ ಮೊಳೆಯನ್ನು 
ಹರಿತಗೊಳಿಸಿ 
ರೂಪಪರಾವರ್ತನ = ಬೇರೆ ರೂಪ 
ಧರಿಸುವುದು 
ಪದಿರಿನಿಂ= 
ಅರ್ಥಗರ್ಭಿತವಾಗಿ 
ಸೂಟ್ಮಾತುಂ - ಉತ್ತರ -ಪ್ರತ್ಕುತ್ತರ 
ವಣ್ಣಂ ಚಳಿಯದೆ - ಬಣ್ಣವು ಕೆಡದೆ 
ಮಡಗಿದೆಡೆ- ಮುಚ್ಚಿಟ್ಟ ಸ್ಥಳ 
ಪಲ್ಲಟಿಸು- ಬದಲಾಯಿಸು 
ಆಜಡಿಗೊಳ್ಳರುಂ -ಹಿಂಸಿಸುವವರು 
ಮಚೆವಾಳ್‌-ಕದ್ದು ಪರಸ್ತ್ರೀಯೊಡನೆ 
ಬಾಳುವವರು 


ಒಗಟೆಯಿಂಂದ, 


ಪರಿಗ್ರಹ-ವಸ್ತು ಸಂಪತ್ತು 


ಪಾಲ್ಮರದ ಪಣ್ಣು ಇ ಆಲ, ಅತ್ತಿ, 
ಅಶ್ವತ್ಥ. ಇಪ್ಪೆ, ಗೋಣಿ ಎಂಬ ಮರಗಳ 
ಹಸಿ; ; 

ಆಳಂಬೆ-ಅಣಬೆ, ನಾಯಿಕೊಡೆ 
ಅಪೇಯಪೇಯ- ಕುಡಿಯಬಾರದುದನ್ನು 
ಕುಡಿಯುವುದು 

ಅಭಕ್ಷಭಕ್ಲ *ತಿನ್ನಬಾರದುದನ್ನು 
ತಿನ್ನುವುದು 

ಪಂಚಮಹಾಪಾತಕ- ಐದು ಘೋರ 
ಪಾಪಕಾರ್ಕಗಳು = ಬ್ರಹ್ಮಹತ್ಯೆ, 
ಸುರಾಪಾನ, ಸ್ಮೇಯ (ಕದಿಯುವದು) 
ಗುರುಪತ್ನೀಗಮನ, ಮತ್ತು ಇವುಗಳೂಡನೆ 
ಸಂಸರ್ಗ ಹೊಂದಿರುವುದು. 

ನಿವೃತ್ತಿ ಪರಿಣಾಮವಿಲ್ಲದೆ ಇ 
ಹಿಂದಿರುಗುವ ಅವಕಾಶವಿಲ್ಲದೆ. 


ಏಳು ನರಕಗಳು ಎಇ ರತ್ನಪ್ರಬ' 
ಶರ್ಕರಾಪ್ರಭ, ವಾಲುಕಾಪ್ರಭ, ಪಂಕಪ್ರಭ, 
ಧೂಮಪ್ರಭ, ತಮಃಪ್ರಭ, ಮಹಾತಮಃ 
ಪ್ರಭ 

ಗಾಹೆ : 


ಣಿರಯೇ - ನರಕದಲ್ಲಿ 

ಅಹಣ್ಣಿಸಂ - ಅಹರ್ನಿಶಂ, ಯಾವಾಗಲೂ 
ಪಚ್ಚಮಾಣಾಣಂ-ಬೇಯಿಸಲ್ಪಡುತ್ತಿರುವ 
ಣಿರಯಿಯಾಣ-- ನರಕಜೀವಿಗಳಿಗೆ 
ಅಚ್ಛಿಣಿ ಮೀಳಣ ಮೇತ್ತಂ ಇ ಕಣ್ಣುರೆಪ್ಪ 
ಹೊಡೆಯುವಷ್ಟು ಕಾಲ ಕೂಡ 

ಸುಹಂ= ಸುಖ, ಣತ್ಲಿಎ ಇಲ್ಲ 
ಅಣುಬದ್ದಂ - ಕಟ್ಟಿಟ್ಟಿರುವ 
ದುಃಖಮೇವ -ದುಃಖವೊಂದೇ. 

ವೃತ್ತ : 

ಕರಜ - ಉಗುರಗಳಲ್ಲಿ 

ನಿವೇಶಿತ - ಚುಚ್ಚಲ್ಪಟ್ಟ 

ತೀಕ್ಷ್ಣ ಹರಿತ 

ಶಲಾಕಾಃ -ಸಲಾಕೆಗಳು 

ಕ್ರಕಚ - ಗರಗಸ 

ವಿಪಾಟಿತ- ಸೀಳಲ್ಪಟ್ಟ 

ಭಿನ್ನ- ಕತ್ತರಿಸಲ್ಪಟ್ಟ 

ಶರೀರಾಃ -ದೇಹವುಳ್ಳವರಾದ 

ನರಕಭವೇ - ನಾರಕಜೀವಿಗಳು 

ವಿರಸಾಃ -ರಸಹೀನರಾದವರು 

ತತ್‌ಕ್ಷಣ ದುಃಖ ವಿಷಾದಂ- 
ತಾತ್ಕಾಲಿಕವಾದ ದುಃಖ ಹಾಗೂ ಉದ್ವೇಗ 
ಚಿರಮಪಿ - ಬಹುಕಾಲವಾದರೂ ಕೂಡ 
ವಿಷಹಂತೇ - ಅನುಭವಿಸುತ್ತಾರೆ 

ಇಲಿ ಎ ಚುಚ್ಚು 

ಕೈರಂದಟ್‌ - ಕಾಜಿನಂತೆ ಚೂರು ಚೂರು 
ಮಾಡಿ 


ಅನುಬಂಧ / ೨೬೫ 


ಅರಿದು = ಕತ್ತರಿಸಿ 

ನೆಅನೆಡೆ- ಮರ್ಮಸ್ಥಾನ 

ಲೋಹವಾರಿ - ಲೋಹದ ಕರಗಿಸಿದ ನೀರು 
ಮಖುಗುವಿನಂ- ಕುದಿಯುತ್ತಿರಲು. 
ಕಟಿವ - ಸೊಂಟ 

ಕಡಿ= ಕತ್ತ ರಿಸು 

ಉಡಿ- ಮುರಿ 

ಅಡಸಿ- ಹಿಡಿದು 

ಖಳ-ಪಾಪಿ 

ಪಿಡಿದು: ಹಿಡಿದು 

ಉಡಿ- ಮುರಿ 

ಮಿಡಮಿಡಮಿಡುಕು- ವಿಲಿವಿಲಿ ಒದ್ದಾಡು 
ಪೆಡತಲೆ - ಹಿಂದಲೆ 

ಬಡಿಯೊಳ್‌- ಬಡಿಗೆಯಿಂದ 

ಪೊಡೆ- ಹೊಡೆ 

ಕುತ್ತಿ ಎಚುಚ್ಚಿ 

ಹಿಡಿ- ಹಿಡಿ 

ನಿಮಿರ್ದು= ನೇರವಾಗಿ 
ಮಸುಖಿಮುತ್ತಿಕೊಂಡು 

ಕೊಂತ-ಒನಕೆ 

ಇಟ್ಟಿಗೆ ಎ ಈಟಿ 

ಕುತ್ತಸಿಜಿಂದ ಕುತ್ತುವ ಆಯುಧಗಳಿಂದ 
ಚುಚ್ಚುವ 
ಇಸೀಖಿಂದ ಎ 
ಕೋಡಿನಿಂದ 
ಮುಟ್ಟಿಗೆ - ಒಂದು ಬಗೆಯ ಆಯುಧ 
ತೆಗಪು-ಎಳೆ 

ಉಸಿರ್‌ ಪತ್ತಿಲ್ಲದೆ- ಉಸಿರಾಡಲು 
ಅವಕಾಶವಿಲ್ಲದೆ 

ಸುರಖ - ಒಂದು ಬಗೆಯ ಶಾಸ್ತ್ರ, ಕಳ್ಳತನದ 
ಶೋಧವಿದೆ 


ರಿ 


ಆನೆ ಮತ್ತು ಹಂದಿಗಳ 


೨೬೬ / ಆರಾಧನಾ ಕರ್ಣಾಟಟೀಕಾ 


ಕರಪಟ ಶಾಸ್ತ್ರ-ಕಳ್ಳತನವನ್ನು ಕಲಿಸುವ ಶಾಸ್ತ್ರ 
ಪುನ್ನಾಗ - ಸುರಗಿಯ ಮರ 

ವಕುಳ- ಪವಳದ ಮರ 

ತಿಳಕ ಎತಿಲಕಪ್ರಷ್ಟದ ಮರ 

ತಮಾಳ; ಹೊಂಗೆ ಮರ 

ಕ್ರಮುಕ- ಅಡಕೆ 

ನಾಳಿಕೇರವ ತೆಂಗು 

ಜಂಬು ನೇರಿಲೆ' 

ಜಂಬೀರ ಎ ಲಿಂಬೆ 

ಪನಸ-ಹಲಸು 

ಕದಳಿ-ಬಾಳೆ 

ಸಹಕಾರ = ಸಿಹಿಮಾವು 
ಕಿಕ್ಕಿಯುಗಿಉೌದಿರ್ದ-ದಟ್ಟವಾಗಿ ತುಂಬಿದ್ದ 
ಉಳಿಸಂಡು- ಒಂದು ಆಟ 

ಅವಲೋಕನ ವಿದೆ - ಅದೃಶ್ಯವಾಗುವ ಕಲೆ 
ಆರಯ್ಸಿ: ಹುಡುಕಿ 
ಮನೆವಾಟ್ರೆ-ಮನೆಗೆಲಸ 

ಅಧಿಗಮ ಸಮ್ಮಗ್‌ ದೃಷ್ಟಿ ಸಂಪಾದಿಸಿದ 
ವಾರದು- ಬಾರದು 

ಆಗ್ರಹ- ಒತ್ತಾಯ 

ತನ್ನಾರ್ಪ ತರದಿಂ - ತನಗೆ ಸಾಧ್ಯವಾದ 
ಹಾಗೆ | 
ತನ್ನತೊಟ್ಟ = ತಾನು ತೊಟ್ಟ 
ಪರಿವೊಟ್ಟೆಯವರ್‌ ಇಒಂಟೆಯನ್ನೇರಿ 
ಬರುವ ಹರಿಕಾರರು, ದೂತರು 
ಸಂಧಿವಿಗ್ರಹಿ- ಒಡ್ಡೋಲಗದ ಸಿಬ್ಬಂದಿ 
ಬಾಚಿಸು-ವಾಚಿಸು, ಓದು 

ಈಯೋಲೆ - ಈ ಪತ್ರ 

ಆಲೇಖ್ಯ= ಚಿತ್ರವಿದೆ 

ಪತ್ರಚ್ಛೇದ್ಮ -ಭೂರ್ಜಾದಿ ಪತ್ರಗಳನ್ನು 
ಏಕಪ್ರಕಾರವಾಗಿ ಕತ್ತರಿಸುವುದು 


ny 


ಪಾಗುಡ- ಉಡುಗೊರೆ 

ಏವೆಂ - ಏನು ಮಾಡಲು 
ಅಷ್ಟಶೋಭೇ-ಕಳಸ, ಕನ್ನಡಿ, ಬಾವುಟ, 
ತೋರಣ, ದೀಪ, ಭೇರಿ, ಬೀಸಣಿಗೆ. 
ಶ್ಲೋಕ : 

ಸಂಸಾರವರ್ತಿನಾಂ -ಸಂಸಾರದಲ್ಲಿ ರುವವರ 
ಆಯುಃ: ಆಯುಸ್ಸು, ಡಿಂಡೀರ ಪಿಂಡ 
ಸಂಕಾಶಂ-ನೊರೆಯ ಉಂಡೆಗೆ ಸಮಾನ 


ಆಖಂಡಲ - ಇಂದ್ರನ 


ಧನುಷ್ಕಾಂಡ- ಬಿಲ್ಲಿನ ಕೋಲು 
ಸನ್ನಿಭ- ಸಮಾನ 
ವೃತ್ತ: 
ಜಾತಿಜರಾಮರಣಂ - ಹುಟ್ಟುಮುಪ್ಪು 
ಸಾವು 
ಯದಿ- ಯಾವಾಗ 
ನ ಭವೇತ್‌-ಉಂಟಾಸುವುದಿಲ್ಲವೊ 
ಚಂಮತ್ತು ಇದು, ಸರ್ವಂ ಈ ಎಲ್ಲ 
ವಸ್ತುಗಳು 
ಇಹ ಜನ್ಮನಿ - ಈ ಜನ್ಮದಲ್ಲಿ 
ಕಸ್ಕ- ಯಾರಿಗೆ 

ಇಫ್ರೀತಿ 
ನ ಭವೇತ್‌: ಉಂಟಾಗುವುದಿಲ್ಲ. 
ಗಾಹ: 

ಏದಂ ಸರೀರಂ- ಈ ದೇಹವು 

ಅಸುಚೀ-ಶುಚಿಯಲ್ಲದ್ದು 
ಣಿಚ್ಚಂ - ಯಾವಾಗಲೂ 
ಕಲಿಕಲುಸಭಾಜಣಂ- ರಾಗದ್ವೇಷಗಳ 
ತಾಣವಾಗಿರುತ್ತದೆ 
ಅಚೋಕ್ಸಂ-ಅಶುಬ'ವಾದ ದ್ದು, 
ಅಂತೋಬಾಹಿರದಿಟ್ಟಂ ಒಳಗೂ, 
ಹೊರಗೂ ಚರ್ಮದಿಂದ ಮುಚ್ಚಲ್ಪಟ್ಟದ್ದು 


1 


ಅನುಬಂಧ 1 ೨೬೭ 


ಕಿಬ್ಬಿಸಭರಿದಂ-ಕಲ್ಮ ಶದಿಂದ ತುಂಬಿದ್ದು  ಅಣುಯಾದಿ-ಅನುಸರಿಸಿ 
ಅಮೇಜ್ಞಘರಂ - ಮೂತ್ರಪುರಿಷಾದಿಗಳ ಬೆನ್ನತ್ತಿ, ಣ ಸೇಣಂ - ಬೇರೆಯವನನ್ನಲ್ಲ 


ಮನೆ, ಜಿನಸಾಸಣೇ- ಜಿನನ ಆದೇಶ 
ವಸ-ಮಾಂಸದಲ್ಲಿರುವ, ಜಿಡ್ಡು ಅಣ್ಣತ್ಸ=ಬೇರೆ ಕಡೆಗೆ 

ಮಜ್ಜ- ಮೂಳೆಯಲ್ಲಿರುವ ಸಾರ ಪಲಾಯಿದುಂ - ಓಡಿ ಹೋಗುವುದು 
ಶೋಣಿತ- ರಕ್ತದ ಕಾರ್ಯ ದುಸ್ಸಕ್ಕಂ -ಅಸಾಧ್ಯ. 
ಪುಪ್ಪುಸ-ಶ್ವಾಸಕೋಶ ಶ್ಲೋಕ : 

ಕಾಲೇಜ್ಞ= ಕರಿಯ ದುರ್ಗಂಧೇ- ಹೊಲಸು ನಾರುವ 
ಮಾಂಸಖಂಡರೂಪವಾದದ್ದು ದುರ್ಧರೇ ದುಃಖೇ - ತಾಳಲಾಗದ ದುಃ 


ಸಿಂಹ ಸೀಹಾಣಂ ಶ್ಲೇಷ್ಮ, ಸಿಂಬಳಗಳು ಖವುಳ್ಳದ್ದು 
ಸಿರಜಾಲ ಅಟ್ಟಿ ಸಂಗಡ ಎರಕ್ತನಾಳಗಳು ದುಃಸ್ತಭಾವೇ ಕೆಟ್ಟ ಸ್ವಭಾವವುಳ್ಳ 


ಮೂಳೆಗಳಿಂದ ತುಂಬಿಕೊಂಡದ್ದು ನಶ್ವರೇ- ನಾಶವಾಗುವಂಥ 
ಚಮ್ಮಾಣದ್ದಂ - ಚರ್ಮದಿಂದ ದುರ್ವಿಲೋಕೇಚ = ನೋಡಲು 
ಮಚ್ಚಲ್ಪಟ್ಟದ್ದು ಅಸಹ್ಯವಾದ 

ಸರೀರಘರಂ ಶರೀರವೆಂಬ ಮನೆ ಕಾಯೇ- ದೇಹದಲ್ಲಿ 

ಸಂತತಂ ಅಚ್ಚೋಕ್ಟಂ ಎಯಾವಾಗಲೂ ಜ್ಞಾನಿ = ಜ್ಞಾನಿಯೇ 

ಅಶುಚಿ ವೃಥಾ-ಸುಮ್ಮನೆ 


ಏದಾರಿಸೇ ಸರೀರೆ - ಇಂಥ ಶರೀರದಲ್ಲಿ. ತವ ಆಗ್ರಹ- ನಿನ್ನ ಆಸಕ್ತಿಯು 
ದುಗ್ಗಂಧೇ - ದುರ್ನಾತ ಹೊಂದಿದ್ದು ಕಿಂತು - ಬೇರನಮು ? 
ಕುಣಿಮಪೂತಿಯೇ - ಕಲ್ಮಶ ತುಂಬಿದ್ದು ವೃತ್ತ: 


ಸಡಣಪಡಣೆ = ಸಡಿಲವಾಗಿ ಜಾತಿಕ್ಲಾಜತತೇ=ಜಾತಿವೃಕ್ಷಗಳ 
ಬೀಳುವಂತಹದು ಸಮೂಹವನ್ನುಳ್ಳ 
ಅಸಾರೇ- ಸಾರರಹಿತವಾದದ್ದರಲ್ಲಿ ಕೃತಾಂತ-ಯಮ 
ಸಪ್ಪುರಿಸಾ- ಸತ್ಪುರುಷರು ಕುಪಿತ: ಕೆರಳಿದ 
ರಾಗ-ಪ್ರೀತಿ ಕ್ರೂರ-ಕಠೋರ 
ಣ ಕರಿಂತಿ- ಮಾಡುವುದಿಲ್ಲ. ಊರುದುಃಶ್ಚಾಪದೇ ಅಧಿಕವಾದ ದುಷ್ಟ 
ಗಾಹ : ಜಂತುಗಳನ್ನುಳ್ಳ, ವ್ಯಾಧಿ 

ಸಕದ ಕಮ್ಮಂ -ತಾನು ಮಾಡಿದ ವ್ಮಾಧಭಯೇ-=ರೋಗಗಳೆಂಬ ಬೇಡನ 
ಕರ್ಮವು ಭಯವುಳ್ಳ 
ಛಾಯೇವ » ತನ್ನ ನೆರಳಿನಂತೆ ದುರಂತ ದುರಿತ - ನಾಶಕರವಾದ ಪಾಪ 


ಕಾರಗಂ 2ಕರ್ತೃವನ್ನು ಸ್ಫೂರ್ಜತ್‌ ಪ್ರಕಾಶಮಾನವಾದ 


೨೬೮ / ಆರಾಧನಾ ಕರ್ಣಾಟಟೀಕಾ 


ದವಾಗ್ನಿಎಕಾಳ್ಕಿಚ್ಚಿನ 
ಛೆದೇ-ಹೊದಿಕೆಯುಳ್ಳ, ಜನ್ಮಾಟವೀ 
ಸಂಕಟೇವಜನ್ಮ ವೆಂಬ ಅರಣ್ಮದಲ್ಲಿ 
ನಿಸ್ತಾಣಸ್ಕ= ತ್ರಾಣವಿಲ್ಲದ 
ವಿಚೇತಸಃ-ಚೈತನ್ಮವಿಲ್ಲ 
ಧೃಡತೃಷಾದುಃಖಾಕುಳಸ್ಕ- ಬಲವಾದ ಆಸೆ 
ಮತ್ತು ದುಃಖದಿಂದ ಪೀಡಿತನಾದ, 
ಅಂಗಿನಃ ಎ ದೇಹಿಗಳಿಗೆ 

ಜೈನಂ ಶಾಸನಮೇಕೇವ=ಜೈನ ಶಾಸನ 
ಒಂದೇ 

ಶರಣಂ-ಆಶ್ರಯ ತಾಣವು 

ವೃತ್ತ _ 

ಇದಂ ಸರೀರಂ - ಈ ಶರೀರವು 
ಯಾವತ್‌- ಎಲ್ಲಿಯ ತನಕ 

ಸ್ಪಸ್ಥಂ ಅರುಜಂ - ಕ್ಷೇಮವಾಗಿಯೂ, 
ರೋಗರಹಿತವಾಗಿಯೂ ಇರುವುದೋ 
ಜರಾ-ಮುಪ್ಪು 

ದೂರತಃ -ದೂರದಲ್ಲಿರುವದೊ 
ಇಂದ್ರಿಯಶಕ್ತಿಃ - ಇಂದ್ರಿಯಗಳ ಬಲವು 
ಅಪ್ರತಿಹತಾ - ಕುಗ್ಗುವುದಿಲ್ಲವೋ 

ನ ಕ್ಷೆಯೋ:-ಕ್ಷಯಿಸುವುದಿಲ್ಲವೋ 
ತಾವತ್‌ -ಆಗಲೇ 


೧೪. ಗುರುದತ್ತ 


ಸೂಡಿವೊತ್ತಿಸಪಟ್ಟನಂತೆ ಸುತ್ತಿ 
ಉರಿಯಿಂದ ಹೂತ್ರಿಸಲ್ಪಟ್ಟವನಂತೆ 
ಸಾರೆ-ಸಮೀಪ 

ಅಂಕುರಿತ-ಮೊಳತ 

ಪಲ್ಲವಿತ ಎಚಿಗುರಿದ , 
ಕೋರಕಿತ-ಟಿಸಿಲೊಡೆದ. 


ವಿದುಷಾ-ಆತ್ಮ ಶ್ರೇಯಸಿ, 
ಒಳಿತಿಗಾಗಿ 
ಕಾರ್ಯಃಐಮಾಡಲ್ಪ್ಬಡತಕ್ಕದ್ದು 
ಭವನೇ-ಮನೆಯು 
ಪ್ರೋದ್ದೀಪೆ, ಸತಿ - ಹತ್ತಿಕೊಂಡು 
ಉರಿಯುತ್ತಿರಲು 
ಕೂಪ'ಖನ'ನ'೦-ಬಾವಿಯನ್ನ್ನಿ 
ತೋಡುವುದಕ್ಕಾಗಿ | 
ಪ್ರತ್ಕುದಮಃ ಪ್ರಯತ್ನವು, ಕೀದೃಶಃ 
=ಎಂತಹುದು? 
ಅಖಿದುಮಖಿಯದೊತಿಳಿದೂ ತಿಳಿಯದೆ 
ಉಣದೆ- ಲೆಕ್ಕಿಸದೆ 

ಆಂಜನಾನು 

ಏವಾಕೋಪ, ಅಸಮಾಧಾನ 
ಪಟ್ಟವರ್ಧನ- ಹಿರಿಯಾನೆ, ಪೂಜಾಗಜ 
ತಜಿನೆವಟಯಿಗೆ- ಒಂದು ರೀತಿಯ 
ಬಾವುಟ, 

ಬದ್ದವಣದ ಪಟಿ-ವರ್ಧಮಾನ ವಾದ್ಯ 
ಕಟಕ ಎಬಳೆ - 

ಪೊಲಸುಎಪಾರಿವಾಳ 
ಅಪವರ್ಗ-ಮೋಕ್ಷ 


ಆತ್ಮನ 


ಭಟಾರರ ಕಥೆ 


ಕುಸುಮಿತ- ಹೂಬಿಟ್ಟ 

ಅಣುಗಾಮಗ 
ಮಣಿಕುಟ್ಟಿಮೂರತ್ನಖಚಿತವಾದ ನೆಲಗಟ್ಟು 
ಹೊಂದಿದ 

ಬೊಡ್ಡಣ ಬಾವಿ -ದೊಡ್ಡ ಬಾವಿ 
ಕುವಳಯಂ -ಕನ್ಸೆ/ದಿಲೆ 


ಬಳಾಕ ಎನೀರ ಹಕ್ಕಿ 

ಮಂಡೂಕ -ಕಪ್ಪೆ 

ಜೀವಜೀವಕ ಎಒಂದು ಬಗೆಯ ಹಕ್ಕಿ 
ಜೀರ್ಕೊಳವಿ -ಪಿಚಕಾರಿ 

ಪುರುಡಿಸಿ- ಮತ್ಸರಪಟ್ಟು 

ಶ್ಲೋಕ: 

ಕರ್ಮವಶಾನುಗಾಃ -ಕರ್ಮಕ್ಕೆ ವಶರಾಗಿ 
ನಡೆಯುವ 

ಜೀವಾಃ- ಜೀವಗಳು 

ಯತ್ರ ಯತ್ರ ಎಎಲ್ಲೆಲ್ಲಿ 
ಉಪಪದ್ಮಂತೇ-ಹುಟ್ಟುವರೋ 

ತತ್ರ ತತ್ರ-ಅಲ್ಲಲ್ಲೇ 

ಸ್ವೇನಸ್ವೇನೈವ ಕರ್ಮಣಾ-ತಂತಮ್ಮ 
ಕರ್ಮಗಳಿಂದ 

ರತಿಂ ಯಾಂತಿ ಇ ಆಸಕ್ತರಾಗುತ್ತಾರೆ 
ಒಂತಿ ಇ ಸಣ್ಣಕಲ್ಲು 

ಎಸಡು ಬಿಡಿ 

ಕಿಟ್‌ಗಲ್ಲಳುಂ ಎಓತಿಕೇತಗಳು 

ಇನ್ನವಂ - ಇಂಥವುಗಳನ್ನು 

ವೃತ್ತ: 

ಏತತ್‌ ಕ್ಷೇತ್ರಂ ಮದೀಯಂ ಈ ನೆಲ 
ನನ್ನದು. 

ಇದಂ ಗೃಹಂ ಅಪರಂ- ಈ ಮನೆ 
ಬೇರೆಯವರದಲ್ಲ 

ಏತಾ -ಈ, 

ಮಾತೃಭಾರ್ಕಾಂತಾಯಿಯೂ 
ಹೆಂಡತಿಯೂ, ಮಮವನನ್ನದು 

ಅಯಂ ಪುತ್ರಃ ಈ ಮಗನು 
ಮೇ=ನನ್ನವನು 
ಸುಕಾಂತ-ಸುಂದರಿಯರಾದ 

ಸ್ವಸ್ಥ ದುಹಿತೃಜನೋ-ಸೊಸೆಯರೂ, 
ಹೆಣ್ಣುಮಕ್ಕಳೂ 


ಅನುಬಂಧ / ೨೬೯ 


ಮಾನುಷ - ಮನುಷ್ಕರೂ 
ಬಂಧವರ್ಗಃ-ನಂಟರ ಗುಂಪು 

ಮೇ ಎನನಗೆ 

ಅಶ್ವಾಃ ಕುದುರೆಗಳು 

ದಾಸಾಃ -ಸೇವಕರು 

ಮಮ ಎನನ್ನ 

ಪರಮಹಿತಾಃ -ಅತ್ಮಂತ ಹಿತರಾದವರು 
ದ್ರವ್ಮಗಾವೋ ಮಹಿಷ್ಯಃ೬ ಹಣವೂ 
ಹಸುವೂ ಎಮ್ಮೆಗಳೂ 

ಇತ್ತೇವಂ- ಎಂದು ಹೀಗೆ 

ಬ್ರುವಾಣಃ -ಹೇಳಿಕೊಳ್ಳುವ 

ನರಪಶುಃ - ಮನುಷ್ಮಪ್ರಾಣಿಯು 

ಅನಿಶಂ ಯಾವಾಗಲೂ 

ನಾಶಯತಿ ನಾಶಮಾಡಿಕೊಳ್ಳುತ್ತಾನೆ. 
ಆರೆ, : 


ಲಿ 


ಅರ್ಥೋಃ ಐಶ್ವರ್ಕವು 

ಮೇನನಗೆ 

ಮೇ ಮೇ ಕುರ್ವಾಣಂ = ನನಗೆ ನನಗೆ 
ಎಂದು ಮಾಡಿಕೊಳ್ಳುವವನಾದ 


ಪುರುಷಪಶುಂ -ನರಜಂತುವನ್ನು 
ಕಾಲವೃಕಃ -ಯಮನೆಂಬ ತೋಳನು 
ಹಂತಿ -ಕೊಲ್ಲುತ್ತದೆ 
ಪಟ್ಟಿಸ ಭಂಡಾರ ರೇಶ್ಮೆ ವಸ್ತ್ರಗಳ 
ಭಂಡಾರ 
ಎಯ್ದಿದೆಂ - ಸೇರಿದೆನು. 
ವೃತ್ತ: 

ಪಾಪಾನಿ-ಪಾಪಗಳನ್ನು 
ಯತ್ನೇನ ಪ್ರಯತ್ನದಿಂದ 
ಸಮಾಚರಂತಿ-ಮಾಡುತ್ತಾರೆ 
ಪ್ರಸಂಗಾದಪಿ -ಪ್ರಸಂಗವಶಾತ್‌ 


ಧರ್ಮಂ ಧರ್ಮವನ್ನು 


೨೭೦ 1 ಆರಾಧನಾ ಕರ್ಣಾಟಟೀಕಾ 


"ನಾ ಚರಂತಿ-ಮಾಡುವುದಿಲ್ಲ 
ಏತತ್‌ಎಇದು 
ಮನುಷ್ಠಲೋಕೇ-ಮಾನವಪ್ರಪಂಚದಲ್ಲಿ 
ಹಿ-ಅಲ್ಲವೆ? 
ಕ್ಷೀರಂ ಹಾಲನ್ನು 
ಪರಿತ್ಮಜ್ಮ-ಬಿಟ್ಟು 
ಪಿಬಂತಿ-ಕುಡಿಯುತ್ತಾರೆ. 
ವೃತ್ತ: 

ಸರ್ವೇ -ಎಲ್ಲ 
ಸಮಾಗಮಾಃ -ಸೇರುವಿಕೆ 
ಸ್ವಾವಮಾಹಿ -ತನ್ನ ವಶದಲ್ಲಿ ಇಲ್ಲ 
ವಿಭೂತಯೋಪಿ-ಐಶ್ವರ್ಕಗಳು 
ಕೂಡ ಕ್ಷಣಭಂಗುರಾಃ ಸ್ಮುಃ:ಅಲ್ಪಕಾಲದಲ್ಲಿ 
ನಾಶವಾಗುವವಲ್ಲದೆ 
ಅರ್ಹತಾಂ - ಅರಿಹಂತರ 
ಅಯಂ ಧರ್ಮಮೇವ ಈ ಧರ್ಮವೇ 
ಸುಶಾಶ್ವತಃ -ಅತ್ಯಂತ ಶಾಶ್ವತವಾದುದು 
ಇತಿ-ಹೀಗೆಂದು 
ಪ್ರಚಿಂತ್ಕ -ಚಿಂತನೆ ಮಾಡಿ 
ಆತ್ಮರತಿಃ -ಆತ್ಮನಲ್ಲಿ ಆಸಕ್ತಿಯು 
ಬಭೂವ-ಹುಟ್ಟಿ,ತು. 
ವೃತ್ತ: 

ಉದಿತಸ್ಕ ಹುಟ್ಟಿದ 
ರವೇಃ ಎಸೂರ್ಯನ 
ಪತನಂ- ಮುಳುಗುವುದು 
ನಿಶ್ಚಯಂ ಎನಿಶ್ಚಿತ 
ಜಾತಸ್ಕ- ಹುಟ್ಟಿದ 
ಸರ್ವಸ್ಯ - ಎಲ್ಲವಕ್ಕೂ 
ಅಪಿ - ಕೂಸ 
ತಸ್ಮಾತ್‌ ಎಆದ್ದರಿಂದ ಜಾತೇನ -ಹುಟ್ಟಿದ 
ಧರ್ಮಕರ್ಮರತೇನ -ಧರ್ಮಕರ್ಮದಲ್ಲಿ 


ಆಸಕ್ತಿ ಹೊಂದಿದ, " ಬಾವ್ಕಂ 
ಏವ=ಭಾವಿಸಲ್ಪಡಬೇಕಾದ್ದೇ 
ವೃತ್ತ: 


ಯೌವನ ಬಲ ವಿಭವರೂಪ 


ಸೌಭಾಗ್ಯಗಳು, 
ಪುಷ್ಪಫಲಭಾರತರುವತ್‌ = ಹೂವು 
ಹಣ್ಣುಗಳ ಭಾರ ಹೊತ್ತ ಮರದಂತೆ 


ಸರ್ವೇಷಾಂ - ಎಲ್ಲರ 

ಜೀವಿತಂ ಚ - ಬದುಕು ಕೂಡ 
ಗಿರಿಸರಿದಂಭಃ ಪ್ರತಿಮಂ ಬೆಟ್ಟದ 
ರುರಿಯ ನೀರಿಗೆ ಸಮಾನ 
ಧಾವತಿ-ಓಡುತ್ತ ದೆ. 

ಗಾಹೆ: 

ಏಗೋಯ ಒಬ್ಬನೆ, ಅಸಹಾಯಕನಾಗಿ 
ಜೀವಃ -ಜೀವನು, ಮರದಿ -ಶರೀರತ್ಕಾಗ 


ಮಾಡುತ್ತಾನೆ 
'ಉವವಜ್ಜ ಇ ಹುಟ್ಟುತ್ತಾನೆ 


ಏಗೋ, ಸಜಾ ಇ ಮರಣಂ-ಒಬ್ಬನ 
ಮರಣವು ಹತ್ತಿರ ಬರುತ್ತದೆ 
ಏಗೋಸ ಜಾಯಿ ಣಿರಯಂ ವಾ 
=ಒಬ್ಬನೇ ನರಕಕ್ಕೆ ಹೋಗುತ್ತಾನೆ. 
ಶ್ಲೋಕ: 

ಕಸ್ಕಮಾತಾ ಇಯಾರ ತಾಯಿ 
ಅಪಿವಾ -ಮತ್ತೆ 
ಜೀವಾನಾಂ-ಜೀವಿಗಳ 
ಜಾತೌ ಜಾತೌ- ಜನ್ಮಜನ್ಮದಲ್ಲಿ 
ಪರೇ ಪರೇ - ಬೇರೆ ಬೇರೆಯಾದವರು 
ಭವಿಷ್ಯಂತಿ ಹಿ - ಆಗುವರಲ್ಲವೆ? 
ಶ್ಲೋಕ: 

_ ಅರ್ಥಾಂದ್ರವ್ಯಗಳು 

ಗೃಹೇಷು-ಮನೆಗಳಲ್ಲಿ 


ತಿಷ್ಕನ್ವಿಎನಿಲ್ಲುತ್ತವೆ; 
ಬಾಂಧವಾ-ಬಂಧುಗಳು 

ಶಶಾನೇಷು ಚ ಸ್ಮಶಾನದಲ್ಲಿ ನಿಲ್ಲುತ್ತಾರೆ 
ಶರೀರಃ - ದೇಹವು 
ಜ್ವಾಲಮಾಲಾಯಾಂಾ ಉರಿಯ 
ಮಾಲೆಯಲ್ಲಿ 

ಸುಕೃತ - ಪುಣ್ಕ 

ದುಷ್ಟತ - ಪಾಪ 

ವ್ರಜೇತ್‌ ಧ್‌ ಬರುತ್ತ ವೆ 

ಪಂದರ - ಚಪ್ಪರ 
ಉಲ್ಲವಂಗಳುಮಂ-ವಿತಾನಗಳನ್ನೂ, 
ಮೇಲ್ಕಟ್ಟುಗಳನ್ನೂ 
ಆರಾಧನೆಯನರ್ಚಿಸಿ - ಆರಾಧನೆ ಎಂಬ 
ಗ್ರಂಥವನ್ನು ಪೂಜೆ ಮಾಡಿ. 

ಶ್ಲೋಕ: 

ಕಂಠಗತೈಃ -ಗಂಟಲಿಗೆ ಬಂದ 
ಪ್ರಾಣೈರಪಿ-ಪ್ರಾಣಗಳಿಂದಲೂ 
ಯಃ-ಯಾವನು 

ಸನ್ಮಸನೇ -ಸನ್ಮಾಸದಲ್ಲಿ 
ಅಸ್ತಿಮತಿಃ-ಮನಸ್ಸುಳ್ಳವನಾಗಿರುವನೋ 
ಸಃ ಅವನು, 

ಪುನರಾಗಮ ವರ್ಜಿತಂ ಹಿಂದಿರುಗಿ 
ಬರುವುದೆಂಬುದಿಲ್ಲದ 

ಮೋಕ್ಷಸದನಂ -ಮೋಕ್ಷವೆಂಬ ಮನೆ 
ಗಚ್ಛೇತ್‌- ಹೋಗುತ್ತಾನೆ 
ಇಹಜೀವಕೃತಂಪಾಪಂ - ಈ ಜನ್ಮದಲ್ಲಿ 
ಮಾಡಿದ ಪಾಪ 

ಪುರಾಕೃತಂ - ಹಿಂದೆ ಮಾಡಿದ ಪಾಪ 
ಯಚ್ಚ ಯಾವುದೋ 

ತತ್ಸರ್ವಂ- ಆ ಎಲ್ಲ ಪಾಪಗಳೂ 

ಅಗ್ನಿಃ ಉರಿಯು 


ಅನುಬಂಧ 1 ೨೭೧ 


ಇಂಧನಮಿವ ಎಸೌದೆಯನ್ನು ಹೇಗೋ 
ಹಾಗೆ, 
ಸಂನ್ಮಸನೇನ=ಸನ್ಮಾಸದಿಂದ 
ದಹತಿ -ಸುಡುತ್ತದೆ 
ಹೃದಯೇ ಹೃದಯದಲ್ಲೂ 
ಲಲಾಟೇ-ಹಣೆಯಲ್ಲೂ 
ಜೀವಂ-ಆತ್ಮನನ್ನೂ 
ಕರಂ ಕೈಯನ್ನೂ, 
ಮುಹೂರ್ತಕಾಲೇ- ಮುಹೂರ್ತ 
ಕಾಲವಾದರೂ 
ನ್ಮಸ್ಮ ಐಇಟ್ಟುಕೊಂಡು 
ಸಮಸ್ಥಿತಸ್ಕ -ಸಮತೆಯಿಂದ ನಿಂತಿರುವವನ 
ಅಜ್ಞಾನಭಾವಾತ್‌ -ಅಜ್ಞಾನದ ದೆಸೆಯಿಂದ 
ಕೃತ ಮಾಡಲ್ಪಟ್ಟ 
ಕರ್ಮಭಾರಃ = ಪುಣಪಾಪರೂಪವಾದ 
ಕರ್ಮಗಳ ಬಾರವು 
ಸನ್ಮಾಸನಾತ್‌-ಸನ್ಮಸನದಿಂದ 
ಸತ್ಪಲಯಂ - ಒಳ್ಳೆಯ ವಿನಾಶವನ್ನು 
ಪ್ರಯಾತಿ -ಪಡೆಯುತ್ತದೆ. 
ಗಾಹೆ : 

ಉಡ್ಡಂ-ಊರ್ಧ್ವಲೋಕದಲ್ಲಿ 
ಅಧೋಸನರಕ, ವೃಂತರ, ಜ್ಯೋತಿಷ್ಯ, 
ಲೋಕಗಳಲ್ಲಿ 
ತಿರಿಯಮ್ಬಿಯ =ಏಕೇಂದ್ರಿಯಾದಿ 
ಜೀವಜಾತಿಗಳಲ್ಲಿ 
ಕದಾಣಿ-ಮಾಡಲ್ಪಟ್ಟ 
ಬಾಲಮರಣಾನಿ-ಬಾಲಮರಣಗಳು 
ಬಹುಗಾಣಿ-ಬಹುವಾಗಿವೆ,ದಂಸಣಣಾಣ 
ಸಮಗದೋ-ದರ್ಶನಜ್ಞಾನಗಳು ಸಮವಾಗಿ 
ಪ್ರಾಪ್ತವಾಗಿರುವ 
ಪಂಡಿಯ ಮರಣಂ- ಪಂಡಿತಮರಣವನ್ನು 


೨೭೨ 1 ಆರಾಧನಾ ಕರ್ಣಾಟಟೀಕಾ 


ಅಣುಮಲಿಸ್ಸೇ-ಸ್ಟೀಕರಿಸುತ್ತೇನೆ, 
ಉವ್ಟೇಯ ಮರಣಂ = ಉದ್ದೇಗಯುಕ್ತವಾದ 


ಮರಣವು - 
ಜಾ ಈ ಮರಣಂ = ಜಾತಿ ಮರಣಂ 
(ಹುಟ್ಟುವಾಗಲೇ ಸಾಯುವುದು) 


ಣಿರಯೇಸು -ನರಕಗಳಲ್ಲಿ 

ವೇದಣಾ ಓಯ = ನೋವೂ ಹಿಂಸೆಯೂ 
ಏದಾಣಿಎಇವುಗಳನ್ನು 

ಸಂಭರಂತೋ ಇಚೆನ್ನಾಗಿ ಸ್ಮರಿಸಿಕೊಳ್ಳುತ್ತ, 
ಪಂಡಿಯ ಮರಣಂ ಇ ಪಂಡಿತ 
ಮರಣವನ್ನು, ಶ್ರೇಷ್ಠ ಮರಣವನ್ನು 
ಅಮಮಲಿಸ್ಟೇ-ಸಾಯುತ್ತೇನೆ 

ಏಕ್ಕಂ - ಒಂದು 

ಜಾ ಈ ಸದಾಣಿಎನೂರು ಜನ್ಮಗಳನ್ನು 
ಬಹೂಣಿ-ಅನೇಕವಾದವುಗಳನ್ನು 
ಛಿಂದಇ -ಕತ್ತರಿಸುತ್ತದೆ 
ಜೇಣ-ಯಾವುದರಿಂದ 

ಮದಂ -ಸಾವು 

ಸಮ್ಮದಂ-ಒಳ್ಳೆಯ ಮರಣವು 
ಹೋಇ-ಆಗುತ್ತದೆ 

ತಂ ಮರಣಂ-ಆ ಮರಣವು 

ಮರಿದವ್ವಂ ಪಡೆಯಬೇಕಾದ ಮರಣವು 
ದುಃಖಂ-ದುಃಖವು 

ಯದಿ ಯಾವಾಗ 

ಉಪ್ಪಜ್ಞ ಇ-ಹುಟ್ಟುತ್ತದೆಯೋ 
ತೋತತಃ-ಆಮೇಲೆ 

ಣಿರಯೇ-ನರಕದಲ್ಲಿ 

ಸಭಾವದೋ -ಸ್ಟಾಭಾವಿಕತೆಯನ್ನು, 
ಸ್ವರೂಪವನ್ನು, 

ದಟ್ಟವ್ವೋ- ನೋಡುವುದಾಗುತ್ತದೆ 
ಸಂಸಾರೇ-ಸಂಸಾರದಲ್ಲಿ 


ಸಂಸರಂತೇಣ- ತಿರುಗುತ್ತಿರುವ 

ಮಯೆ ಇ ನನ್ನಿಂದ 

ಕದಮಂ ಣ ಪತ್ರಂ: ಏಕೆ 
ಪ್ರಾಪ್ತವಾಗುವದಿಲ್ಲ? 

ಗಾಹೆ : 

ಸಂಸಾರ ಚಕ್ಕವಾಳಮ್ಮಿ- 
ಸಂಸಾರಚಕ್ರದಲ್ಲಿ | 

ಮ ಏ = ನನ್ನಿಂದ 

ಸವ್ವೇಪಿ-ಸಕಲ 

ಪುಗ್ಗಲಾ-ಪುದ್ದಲಗಳು 
ಬಹುಸೋಇಲನೇಕ ಬಾರಿ 
ಆಹಾರಿದಾಯ=ಗೃಹೀತವಾಗಿವೆ 
ಪರಿಣಾಮಿದಾಯ -ಜೀರ್ಣಿಸಲ್ಪಟ್ಟಿವೆ 
ಣಯಮೇ ಗದಾ ತಿತ್ತೀ: ನನಗಾದರೋ 
ತೃಪ್ತಿಯಾಗಲಿಲ್ಲ 
ಆಹಾರಣಿಮಿತ್ತಂ-ಆಹಾರ ಕಾರಣವಾಗಿ 
ಮಚ್ಚಾ-ಮೀನುಗಳು 
ಸತ್ತಮಎಬಏಳನೆಯ 

ಪುಢವಿಂ ಎಪೃಥ್ವಿಯನ್ನು 

ಗಚ್ಛಂತಿಕಿರ - ಹೋಗುತ್ತವೆ 
ಸಚ್ಚಿತ್ತೋ- ಚೇತನದಿಂದ ಕೂಡಿದ 
ಆಹಾರೋ - ಭೋಜನವು 
ಮಣಸಾವಿ- ಮನಸ್ಸಿನಲ್ಲಿಯಾದರೂ 
ಪತ್ತೇದುಂ -ಬೇಡಲು 
ಣಕಲ್ಪದಿ-ಯೋಗ್ಯವಾಗುವುದಿಲ್ಲ 

ತಣಕ ಟ್ಟೇಣ-ತೃಣಕಾಷ್ಟಗಳಿಂದ ಹೇಗೆ 
ಅಗ್ನಿಃ: ಉರಿಯು ತೃಪ್ತವಾಗುವುದಿಲ್ಲವೋ 
ಲವಣಸಮುದ್ದೋಉಪ್ಪಗಡಲು 
ಣದೀಸಹಸ್ಸೇಹಿಐಸಾವಿರಾರು ನದಿಗಳಿಂದ 
ಹೇಗೆ ತುಂಬುದಿಲ್ಲವೋ 

ಇಮೋ ಜೀವೋ ಎಈ ಜೀವನು 


ಕಾಮಭೋಗೇಹಿಂ -ಬಯಸಲ್ಪಟ್ಟ 
ಸ್ತ್ರೀ ವಸ್ತ್ರಾದಿ ಭೋಗವಸ್ತುಗಳಿಂದ 
ತಪ್ಪೇದು-ತೃಪ್ತಿಪಡಿಸಲು 
ಣ ಸಕ್ಕೋ-ಸಾಧ್ಯವಗುವವನಲ್ಲ 
ಜಹಜಹ = ಹೇಗೆ ಹೇಗೆ 
ಭಬೋಗೇ-ಬೋಗಗಳು 
ಮಂಜ ಇ -ಭೋಗಿಸಲ್ಪಡುವುದೋ 
ತಹ ತಹ - ಹಾಗೆ ಹಾಗೆ 
ಭೋಗೇಸು-ಭೋಗಗಳಲ್ಲಿ 
ತಣ್ಣಾ ಆಸೆಯು 
ವಡ್ಡದೇ-ಹೆಚ್ಚುತ್ತದೆ 
ಇಂಧಣಾ ಇಂ ಸೌದೆಗಳಿಂದ 
ಅಗ್ಲೀವಾಅಗ್ನಿಯಂತೆ 
ಸೇ ಭೋಗಾ- ಆ ಭೋಗಗಳು 
ತಣ್ಣಂ -ತೃಷೆಯನ್ನು 
ದೀವಂತಿ- ಉದ್ದೀಪನಗೊಳಿಸುತ್ತವೆ. 
ವೃತ್ತ: 

ಸಲವಣರಸಮಂಭಃ = ಉಪ್ಪಿನ 
ರಸದಿಂದ ಕೂಡಿದ ನೀರು 
ತೃಷಾರ್ತೈಃ - ಬಾಯಾರಿಕೆಯಾದವರನ್ನು 
ಭುಜ್ಕಮಾನಂ -ಸೇವಿಸಲ್ಪಟ್ಟುದಾದರೆ 
ಅಧಿಕತರ ತೃಷಾರ್ತಾನ್‌-ಇನ್ನೂ ಹಚ್ಚು 
ನೀರಡಿಕೆಯನ್ನುಂಟು ಮಾಡಿ 
ದುಃಖಿತಾನ್‌ ಏವ = ದುಃಖಿಗಳನ್ನಾಗಿ 
ಕುರ್ಯಾತ್‌ - ಮಾಡುತ್ತದೆ 
ಇದಂ - ಈ 
ವಿಷಯ ಸುಖಮಪಿ = ಇಂದ್ರಿಸುಖವು 
ಕೂಡ 
ತೃಷಾರ್ತ್ಫೈ-ಆಸೆಯುಳ್ಳವರಿಂದ 
ಭುಜ್ಕಮಾನಂ -ಸೇವಿಸಲ್ಪಟ್ಟದ್ದು 


ಅನುಬಂಧ 1 ೨೭೩ 


ವೃತ್ತ : 

ಮರ್ದುಂ -ಮದ್ದೂ 
ಗುರ್ದು -ಗುದ್ದು 
ಮೆಯ್ಸಾಪುೂ- ಅಂಗರಕ್ಷಕ 
ವೇಳೆಗೊಂಡಿರ್ದ = ರಾಜ ಸತ್ತೊಡನೆ 
ತಾನೂ ಸಾಯುವುದಾಗಿ ಪ್ರತಿಜ್ಞೆ 
ಮಾಡಿರುವ 
ತತ್ವ ಎ ಜಿನತತ್ವ 
ಒಂದದೆ- ಸೇರದೆ 
ಕರ್ಮವಿಶ್ರಾವಣೆ- ಕರ್ಮ ಕಳಚುವಿಕೆ, 
ವಿಶೋಧಿ- ನಿರ್ಮಲತ್ವ 
ಪರೀಷಹ- ಇಪ್ಪತ್ತೆರಡು ಬಗೆಯ 
ತೊಂದರೆಗಳು 
ಸಂತಂ - ಸಮಾಧಾನವಾಗಿ 
ಶಾಸನ-ಧರ್ಮ 
ಆರಯೆ -ವಿಚಾರಿಸಲಾಗಿ 
ಪಲಾಲ-ಜೊಳ್ಳು. 
ಗಾಹೆ ; 

ಇಣಂ ಜಿಣವಯಣಂ ಓಸಹಂ ಎ 
ಈ ಜಿನನ ಉಪದೇಶವು ಔಷಧ 
ವಿಸಯಸುಹ ವಿರೇಯಣಂ = ವಸ್ತು 
ಸುಖಗಳಿಗೆ ವಿರೇಚನ ದ್ರವ್ಯವಾಗಿದ 
ಅಮಿದಂ ಭೂತಂ -ಅಮೃತಸ್ವರೂಪವಾಗಿದೆ 
ಸವ್ವಜೀವಾಣಂ - ಎಲ್ಲ ಜೀವಗಳ 
ಜರಮರಣಜಮ್ಮವೇಯಣ - ಮುಪ್ಪು 
ಸಾವು ಹುಟ್ಟುರೋಗ, ಬೇನೆಗಳನ್ನು, 
ಖಯಕರೇಣಂ -ಕ್ಷಯ ಮಾಡುವುದಾಗಿದೆ. 
ಗಾಹೆ : 

ಏಕಮ್ದಿ - ಒಂದೇ ಆದ 
ಭವಗ್ಗಹೆಣೇ - ಜನ್ಮಧಾರಣೆಯಲ್ಲಿ 
ಸಮಾಹಿಮರಣಂ - ಸಮಾಧಿಮರಣವನ್ನು 


೨೭೪ / ಆರಾಧನಾ ಕರ್ಣಾಟಟೀಕಾ 


ಜೀವೋ-ಜೀವನು 
ಯದಿಲಹಿಜ್ಜ- ಯಾವಾಗ ಪಡೆಯುವನೋ 
ಅದರ ನಂತರ 
ಸತ್ತಟ್ಟ ಬವಗ್ಗಹಣೇ- ಏಳೆಂಟು 
ಜನ್ಮಗಳಲ್ಲಿ 
ಅಣುತ್ತ ರಂ ಇಅತ್ಯಂತ ಶ್ರೇಷ್ಠವಾದ 
ಣಿವ್ವಾಣಂ = ನಿರ್ವಾಣವನ್ನು 
ಲಹ ಇ ಪಡೆಯುತ್ತಾನೆ. 
ಗಾಹೆ: 

ಸತ್ತಕ್ರರ ಇ ಸಪ್ತಾಕ್ಷರ, (ಣಮೋ 
ಅರಹಂತಾಣಾಂ) 
ಸಜ್ಜಾಯಂ -ಪಠನವನ್ನು 
ತಿಬಾವೇಣ - ಕಾಯಾ, ವಾಚಾ, ಮನಸಾ, 
ಅಣಣ್ಣಮ ಈ - ಅನನ್ಯಮತಿಯಾದ 
ಜೋ- ಯಾವನು 
ಕುಣ ಇ = ಮಾಡುವನೋ 
ಸೋ - ಅವನು 
ಸವ್ವ ಕಲ್ಲಾಣಂ - ಸಮಸ್ತ ಕಲ್ಕಾಣಗಳನ್ನು 
ಪಾವ ಇ- ಪಡೆಯುತ್ತಾನೆ 
ಗಾಹ: 
ಸವ್ವಪಾಪ ಪಣಾಸಣೋ = ಸಮಸ್ತ 
ಪಾಪಗಳನ್ನು ನಾಶ ಮಾಡುವ 
ಏಸೋ - ಈ 
ಪಂಚಣಮೋಕ್ಕಾರೋ-ಪಂಚನಮಸ್ಕಾರಗಳು 
ಸವ್ವೇಸು- ಎಲ್ಲ 
ಮಂಗಲೇಸು ಯ ಎಮಂಗಳಗಳಲ್ಲಿ 
ಪಢಮಂ - ಮೊದಲಿನದಾದ 
ಮಂಗಳಂ-ಮಂಗಲವು 
ಹವ ಇ ಎ ಆಗುತ್ತದೆ. 


ಗಾಹೆ; 

ಜೋಎ ಯಾವನು, 
ಭಾವಣಮೋಕ್ಕಾರಗದೋ = 
ಮನಸ್ಸಿನಲ್ಲೇ ಧ್ಯಾನಿಸುವ ಪಂಚ 
ನಮಸ್ಕಾರಗಳುಳ್ಳವನು 
ನಿಯಮಿಯಮ್ಲಿ ನಿಯಮಿತವಾದ 
ಚಿತ್ತಮ್ಮಿ - ಮನಸ್ಸಿನಲ್ಲಿ 
ರಭಾಯಂ = ಧ್ಯಾನಿಸುತ್ತ 
ಏ ಅಗ್ಲೇಣ ೬ ಏಕಾಗ್ರತೆಯಿಂದ 
ವಿಸುದ್ದೋ = ನಿರ್ಮಲನೋ 
ಸೋ -ಅವನು 
ಮೊಕ್ಕಸುಹಬಾಈ 
ಸುಖಭಾಗಿಯಾಗಿ 
ಹೋಹಿಸಿ-ಆಗುವನು 
ಆರೈ: 

ಗುರುಮೂಲೇ * ಗುರುಗಳ 
ಸಾನಿಧ್ಯದಲ್ಲಿ 
ಯತಿನಿಕಟೇ - ಯತಿಗಳ ಸಮೀಪದಲ್ಲಿ 
ಚೈತ್ಕೇ - ಜಿನಾಲಯದಲ್ಲಿ 
ಸಿದ್ಧಾಂತವಾರ್ಥಿ ಸದ್ದೋಷೇ ಇ 
ಸಿದ್ಧಾಂತವೆಂಬ ಸಮುದ್ರದ ಉತ್ತಮ 
ನಾದದಲ್ಲಿ 
ಜನ್ಮ ಜನ್ಮನಿ - ಜನ್ಮ ಜನ್ಮದಲ್ಲೂ 
ಸನ್ಮಸನ ಸಮನ್ವಿತಂ ಮರಣಂ ಸನ್ಕಾಸ 
ಸಮೇತ ಮರಣ 
ಮಮನನಗೆ 
ಭವತು = ಉಂಟಾಗಲಿ 
ಬಭಾವನವಾಸಿಗಲೋಕ-ಅಸಾುರಾದಿ 
ಕುಮಾರರು ವಾಸಿಸುವ ಲೋಕ 
ಪಳಿತ - ಒಂದು ಸಂಖ್ಯೆ, ಗಾತ್ರ 


ಮೋಕ್ಷ 


|’ 


Ye 


ಪೊಲ್ಲಗತಿ - ದುರ್ಗತಿ 
ತೊಟೆಯಲ್‌ = ವಿರಕ್ಷನಾಗಲು 
ಬಲ್ಲಾಳನದಿಂ - ಬಲಾತ್ಕಾರದಿಂದ 
ವೃತ್ತ: 

ತೃಷ್ಣಾಂ - ಆಸೆಯನ್ನು 
ಛಿಂದಿ - ಕತ್ತರಿಸು | 
ಕ ಮಾಂ =ಕ $ ಮೆಯನ್ನು 
ಭಜ ಎಭಜಿಸು 
ಮದಂ ಗರ್ವವನ್ನು 
ತ್ಮಜ - ಬಿಡು 
ಪಾಪೇ - ಪಾಪದಲ್ಲಿ 
ರತಿಂ- ಪ್ರೀತಿಯನ್ನು 
ಮಾಕೃಥಾಃಮಾಡಬೇಡ 
ಸತ್ಯಂ ಸತ್ಯವನ್ನು 
ಬ್ರೂಹಿ-ಹೇಳು 
ಸಾಧುಪದವೀಂ-ಸಾಧು ಪದವಿಯನ್ನು 
ಅನುಯಾಹಿ- ಅನುಸರಿಸಿ ಹೋಗು 
ವಿದ್ವಜ್ಞನರಂ - ವಿದ್ವಾಂಸರನ್ನು 
ಸೇವಸ್ವ - ಸೇವೆ ಮಾಡು 
ಮಾನ್ಮಾನ್‌ - ಮಾನ್ಕರಾದವರನ್ನು 
ಮಾನಯ ಗೌರವಿಸು 
ವಿದ್ವಿಷೋಪಿ -ಶತ್ರುಗಳನ್ನು ಕೂಡ 
ಅನುನಯ -ಆದರಿಸು, ಪ್ರೀತಿಸು, 
ಪ್ರಶ್ರಯಂ =ಆಶ್ರಯವನ್ನು 
ಪ್ರಖ್ಕಾಪಯ = ಪ್ರಸಿದ್ಧಪಡಿಸು 
ಕೀರ್ತಿಂ-ಕೀರ್ತಿಯನ್ನು 
ಪಾಲಯ - ಪಾಲಿಸು 
ದುಃಖಿತೇ-ದುಃಖಿತನಾದವನಲ್ಲಿ 
ದಯಾಂ ದಯೆಯನ್ನು 
ಕುರು-ಮಾಡು 
ಏತತ್‌ - ಇದು 


ಅನುಬಂಧ / ೨೭೫ 


ಸತಾಂ ಎಸತ್ಪುರುಷರ 

ಚೇಷ್ಟಿತಂ ಆಚರಣೆಗಳು 
ಪುಡುಕುನೀರಟ್ಟುತ್ತಂ = ಕುದಿ ನೀರಿನಲ್ಲಿ 
ಅದ್ದುತ್ತ 

ಚತುಷ್ಪಷ್ಟಿ - ಅರವತ್ನಾಲ್ಕು 
ದ್ವಾಸಪ್ಪತಿ-ಎಪ್ಪತ್ತೆರಡು 
ನಿರವಶೇಷ-ಅವಶೇಷ ಉಳಿಯದಂತೆ 
ಗಾಡಿ- ಸೌಂದರ್ಯ 
ಮೊಟ್ಟಯಿಸಿ-ಎದುರಿಸಿ 

ಮುಟ್ಟಿ ಎದುರಿಸಿ 
ಅಣ್ಮುಪ್ರಯತ್ನಪಡು 

ನಿರ್ಜರೆ - ನಾಶವಾಗುವುದು 

ಕಜ್ಜ ಎಕಾರ್ಕ 

ಪಟ್ಟವರ್ಥನ ಇ ಪಟ್ಟದಾನೆ 

ತಲೆವೆರಸು -ತಲೆಯೂ ಸೇರಿದಂತೆ 
ಕತಿಪಯ = ಕೆಲವು 

ಮೂವಳಸು ವಳಸಿ- ಮೂರು ಸುತ್ತು ಸುತ್ತಿ 
ಸಾಧನಂ ಬೆರಸು - ಸೈನ್ನಸಮೇತನಾಗಿ, 
ಒಡ್ಡಣ-ಸೈನ್ಮ 

ಒಡ್ಡೆ - ಒಡ್ಡಲಾಗಿ 

ಅಣಿ- ಪದಾತಿ ಸೈನ್ಮ, ಕಾಲ್ವಳ 

ಪರ್ದು - ಹದ್ದು 

ಚವುಕಿಗೆ ಅಂಗಳ 

ನಡಪಾಡು - ಅತ್ತ ಇತ್ತ ನಡೆದಾಡು 
ಸಸ್ಕ ಎಶಸ್ಕ ಎಂಬ ಒಂದು ಬಗೆಯ ರತ್ನ 
ಕರ್ಕೇತನ - ಒಂದು ಬಗೆಯ ಸೃಟಿಕಮಣಿ 
ಇಂದ್ರನೀಲ = ನೀಲರತ್ನ 

ಕಂಕಣ - ಬಳೆ 

ತಳ- ಅಂಗೈ 

ಸತ್ತಪರ್‌ - ಸಾಯುತ್ತಾರೆ 


ಬಿ 


ದೀಪ್ತಿ- ಪ್ರಕಾಶ 


೨೭೬ / ಆರಾಧನಾ ಕರ್ಣಾಟಟೀಕಾ 


ಧೃತಿ-ಧೈರ್ಯ 

ದೋರ್ದಂಡ ಇತನ್ನ ಶಕ್ತಿಯಿಂದ 
ಗರ್ವಿಷ್ಠನಾದವನು 

ಒಟ್ಟಯಿಸಿ - ಒಂದು ಮಾಡಿ 
ಚಾದುರ್ದಂತ ಬಲ ಇ ಚತುರಂಗ ಬಲ 
ಉಪಸಂಹರಿಸಿಎಮುಗಿಸಿ, ನಿಲ್ಲಿಸಿ 
ಮೂದೆಟದ ಮೂರು ಪ್ರಕಾರದ 

ತುಡುಗೆ -ಆಭರಣ 

ಪುಳುಗಾಅ- ಹಕ್ಕಿಯನ್ನು ಹಿಡಿಯುವವನು, 
(ಪುಳ್‌ - ಹಕ್ಕಿ (ತಮಿಳು) 

ಗಿಣ್ಣುಂ ಗಿಣ್ಣದ ಹಾಲು, ಭರ್ತಾರ-ಗಂಡ 
ಲಾವುಗೆ- ಒಂದು ಬಗೆಯ ಹಕ್ಕಿ 

ಉಂಕೆ - ಒಂದು ಬಗೆಯ ಹಕ್ಕಿ 
ಕೊರಸುಂ - ಒಂದು ಬಗೆಯ ಹಕ್ಕಿ 
ನೋಂಪಿ - ವ್ರತ 

ತವಿಸಿ -ಕ್ಷೀಣಗೊಳಿಸಿ 

ಪಶ್ಚಾತ್ಕಾಲ -ತರುವಾಯ 
ಯತ್ರಾಸ್ತಮಿತವಾಸಿಗಳ್‌- ಎಲ್ಲಿ 
ಸಂಜಯಾಗುತ್ತದಯೋ ಅಲ್ಲಿಯೇ 


ಪ್ರವಾಸವನ್ನು ನಿಲ್ಲಿಸಿ ತಂಗುವವರು (ಜೈನ 


ಮುನಿಗಳು) 
ಅಪ್ರಾಸುಕ-ಜೀವಜಂತುಗಳಿಂದ ಕೂಡಿದ 
ಬಟ್ಟೆ - ದಾರಿ 


ಸೂರ್ಕ ಪ್ರತಿಮೆ ಇ ಬಿಸಿಲಿನಲ್ಲಿ 
ಪ್ರತಿಮೆಯಂತ ನಿಂತು ತಪಸ್ಸು ಮಾಡುವುದು 
ಕೆಯ್‌-ಹೂಲಗದ್ದೆ 

ಪದ ಹದ 


ಪಡುವಣ-ಪಶ್ಚಿಮ 

ಕೆಯ್ಯ ಸಾರ-ಹೊಲದ ಹತ್ತಿರ 
ಪೇಟ್ಚಿಟ್ಟಿಂ ಗಡಿಂ ಎಹೇಳಿ ಕಳುಹಿಸಿ 
ಪಾರ್ವಂತಿ -ಬ್ರಾಹ್ಮಣನ ಹೆಂಡತಿ 


ಅಜಸಿ-ಹುಡುಕಿ 

ಭಟ್ಟಂ - ಗಂಡನು (ಭರ್ತೃ-ಸಂ.) 

ಪಾರುತ್ತಿರ್ದು ಎದುರು ನೋಡುತ್ತಿದ್ದು 

ಕೂಯಿ- ಅನ್ನ, ಆಹಾರ 

ಸೊಪ್ಪುನಾರಾಗಿ - ಸೊಪ್ಪು ನಾರೂ 

ಆಗುವಂತೆ 

ಪಾರ್ದು - ಎದುರು ನೋಡುತ್ತ ' 

ಉಣ್ಣಪಡಿಸಿ-ಉಪವಾಸವಿರುವಂತೆ 

ಮಾಡು 

ಭವಸಂಬಂಧಿ - ಹಿಂದಿನ ಜನ್ಮದ 

ಸಂಬಂಧಿ 

ಪುಲ್ಲ ಬೆಂಟೆ- ಹುಲ್ಲಿನ ಹಗ್ಗ 

ಪೊಸೆದು - ಹೊಸೆದು, ಹುರಿ ಮಾಡಿ 

ಕಾವೊರಾರ್‌ - ರಕ್ಷಿಸುವವರು ಯಾರು? 

ನೆಚೆಯಂ - ಸಮರ್ಥನಾಗಲಾರನು. 

ಗಾಹೆ: 
ದುಜ್ಜ್ವಣವಯಣ-ದುರ್ಜನರ 

ಮಾತುಗಳೆಂಬ 

ಸಹಂತಿ - ಸಹಿಸುತ್ತಾರೆ 

ಅಚ್ಛೋಡ = ಚಾಡಿಯ ಮಾತುಗಳನ್ನು 

ಅಥವಾ ಕೋಲು ಬಡಿಗೆಯ ಏಟುಗಳನ್ನು 

ಸತ್ನಪಹರಂಚ -ಶಸ್ತ್ರ ಪ್ರಹಾರಗಳನ್ನು 

ಸಹಂತಿ - ಸಹಿಸುತ್ತಾರೆ 

ಮಹಾರಿಸೀ - ಮಹಾಯವಷಿಗಳು 

ಸಮಣಾ-ಸಾಧುಗಳು 

ಖವಗ”ುಣಗಿ ುಣವಿಜಾಣಕಾಎ 

ಕ್ಷಣಾಗುಣವನ್ನು ಬಲ್ಲವರಾಗಿದ್ದಾರೆ. 

ಗಾಹೆ: 

ಜೀವಿದ ಮರಣೇ ಇ ಬದುಕಿನಲ್ಲೂ, 

ಸಾವಿನಲ್ಲೂ 


ಲಾಭಾಲಾಭೆ- ಇಷ್ಟದ ಪ್ರಾಪ್ತಿಯಲ್ಲೂ, 
ಅಪ್ರಾಪ್ತಿಯಲ್ಲೂ 
ಸಂಜೋಗ ವಿಪ್ಪಜೋಗೇಚ ಇ 
ಇಷ್ಟಸಂಯೋಗದಲ್ಲೂ 
ವಿಯೋಗದಲ್ಲೂ -.. 
ಬಂಧ್ವರಿಸುಖದು:ಖಾದಿಷು - ಸ್ವಜನರು 
ಮಿತ್ರರು, ಶತ್ರುಗಳು ಇವರಿಗೆ ಸಂಬಂಧಿಸಿದ 
ಸುಖ ದುಃಖಾದಿಗಳಲ್ಲೂ 
ಸಾಮಾಯಿಗಂ ಣಾಮ -ಸಾಮಾಯಿಕ 
ಎಂಬ ಹಸರು, 
ನಖಾಗ್ರದಿಂ - ಕಾಲುಗುರ ತುದಿಯಿಂದ 
ಚರಮಪಾಳಿ - ಕೊನೆಯ ಕರ್ಮಬಂಧ 
ಕ್ಷೀಣಕಷುಯ = ನಾಶವಾದ 
ರಾಗದ್ವೇಷವುಳ್ಳ 
ಧನದ -ಕುಬೇರ 
ಪಲ್ಮಂಕ-ಪದ್ಮಾ ಸನ. 
ಗಾಹೆ: 

ಸವ್ವೇಹಿ ಸಕಲವೂ 
ಭವಣವಾಸೀಇಭವನವಾಸೀ ದೇವತೆಗಳು 
ಪುಂಟಿಹ ಕಪ್ಪವಾಸೀ-ಕಲ್ಪವಾಸಿಗಳು 
ಸಿಹಿನಿಣಾ ಎ ಇ ಜೋಹ ಇಸಿಯಾ ಎ 
ಜೋತಿಷ್ಯರು 
ಸಮವಸರಣ - ಜಿನನ ಸಭಾಭವನ 
ಕೋಷ್ಕ ಎಪ್ರದೇಶ, ಪುಂಡರೀಕ ಎಶ್ರೇಷ್ಠ 
ತಾವರೆ. 
ಗಾಹೆ: 

ತೇ-ಮುಕ್ತರಾವದರು 
ಅಜರಂ - ಮುಪ್ಪಿಲ್ಲದವರು 
ಅರುಜಂ- ರೋಗವಿಲ್ಲದವರು 
ಅಮರಂ ಸಾವಿಲ್ಲದವರು 
ಅಸರೀರಂ-ಶರೀರವಿಲ್ಲದವರು 
ಅಕ್ಷಯಂ -ಕ್ಷಯ (ನಾಶ)ವಿಲ್ಲದವರು 


ಜಾನೆ 
ಇಯ 


ಅನುಬಂಧ 1 ೨೭೭ 


ಅಣುವಮಂ -ಅಸದೃಶವಾದ 
ಸೋಕ್ಟಂ-ಸುಖವುಳ್ಳವರು 

ಅವ್ಕಾಬಾಧಂ -ತಡೆಯಿಲ್ಲದ 

ಅಣಂತ ಅಣಾಗತಂಕಾಲಂ - ಅನಂತವಾದ 
ಭವಿಷತ್ಕಾಲದ ವರೆಗೂ 

ಅಚ್ಛಂತಿ - ಮುಳುಗಿರುವರು 

ಕುಮ್ಮರಿ- ಕಟ್ಟಿಗೆಯ ರಾಶಿ 
ಪೋಡುಂಗಾಅ- ಕಾಡನ್ನು ಕತ್ತರಿಸುವವನು 
ಕಟಿ ೦ಗಳ್‌ ಎಕಪ್ಪು ತಿಂಗಳು, ಅಮವಾಸ್ಯೆ, 
ನಿಂದನೆಗರುಹಣೆ- ನಿಂದನೆ ಗರ್ಹಣೆ 
ಎಟ್ಟಿಟ್ಟೆ- ಎಬ್ಬಿಸಿ, ಓಡಿಸಿ 

ಬಟ್ಸ್‌ ಬಂದು ಕೆಳಕ್ಕೆ ಜಾರಿ ಬಂದು 
ಅರಿದು -ಅಸಾಧ್ಯವಾದುದು 

ಪೇರಡವಿ- ಕಗ್ಗಾಡು, ದೊಡ್ಡ ಕಾಡು 
ಅವಳೋಕಿನೀ ವಿದ್ದೆ - ದೂರದಲ್ಲಿ 
ನಡೆಯುವ ಪ್ರಸಂಗಗಳನ್ನು ತಿಳಿಸುವ ವಿದ 
ಕಿಟ್‌ ಬಾಳ್‌ ಎ ಹಿರಿದ ಖಡ್ಗ 

ಸೋಂಕಿಲ - ಮಡಿಲು, ಉಡಿ 

ಓವರಿ - ತಾಣ, ಕೋಣೆ, ನೆಲೆ 
ಏಕಸ್ದ್ಥಿರಯೋಗ- ಚಲಿಸದ ಒಂದೇ 
ನೆಲೆಯಲ್ಲಿ ನಿಂತು ತಪಸ್ಸು ಮಾಡುವುದು 
ಕಲ್ಲೆಲೆ ನಿಲ್ಲು- ಕಲ್ಲಿನ ಹಾಗೆ ತಪಸ್ಸಿಗೆ 
ನಲ್ಲು 

ಕರುಮಾಡ - ಉಪ್ಪರಿಗೆ 
ಕೌಟಿಲ್ಕಭಾವಕುಟಿಲ ಭಾವ 
ಮಹಾವಾತ-=ದೊಡ್ಡ ವಾತರೋಗ 
ಪರಿಚ್ಛೇದಿಸಿ ೬ ನಿಶ್ಚಯಿಸಿ 
ಕಿಚ್ಚಿನುಪಸರ್ಗ - ಉರಿಯ ಉಪದ್ರವ 
ಚತುರ್ವಿಧ ದೇವನಿಕಾಯ -ಭವನವಾಸಿ 
ವ್ಕಂತರ, ಜ್ಯೋತಿಷ್ಯ, ವೈಮಾನಿಕ ಎಂಬ 
ನಾಲ್ಕು ಬಗೆಯ ದೇವತೆಗಳ ಸಮೂಹ 
ಪ್ರತಿಬದ್ದಂಗಳ್‌ - ಅನುಬಂಧಗಳು. 


೨೭೮ / ಆರಾಧನಾ ಕರ್ಣಾಟಟೀಕಾ 


೧೫. ಚಿಲಾತಪುತ್ರ ಕಥೆ 


ಚಿಲಾತ ಕಿರಾತ 

ಅಜೌ್‌ಯವಪ್ಪ ಏಖು ಸಹಿಸಲಸಾಧ್ಯವಾದ 
ಗಾಯ 
ಉರ್ಚಿಪಟ್ಟೊನಾಗಿ-ಭೇದಿಸಲ್ಪಟ್ಟವನಾಗಿ 
ಕಟ್ಟಿಯಂಪೊಕಟ್ಟೆರುವೆ 

ಒನಲಿಯವೊಳ್‌ - ಜರಡಿಯಂತೆ 

ಬಟ್‌ ದಾರಿ 

ತಗುಟ್ಲೊಡೆ ಬೆನ್ನಟ್ಟಿ ಹೋದರೆ 
ಗಾಳಿಗೊಂಡು ಇ ಗಾಳಿಯ ಮೂಲಕ 
ವಾಸನೆಯನ್ನು ತಿಳಿದು 

ಪಲ್ಲಣ ಕುದುರೆಯ ಜೀನು 

ಚದುರಸಿಗೆ -ನಾಲ್ಕು ಮೂಲೆಯ ವಸ್ತ್ರ 
ಕೀಟುಎಕಡಿವಾಣ 

ಕಳೆದು - ಬಿಚ್ಚಿ, ತೆಗೆದು, 
ನೀರೂಡಿಎನೀರು ಕುಡಿಸಿ 

ಪಟ್ಟಿರ್ದಂ - ಮಲಗಿದ್ದನು 

ಉಚ್ಚಾಟಿಸಿ ಕಳೆಯೆಪಟ್ಟೊನಾಗಿ ಎ 
ಬುಡಸಹಿತ ಕಿತ್ತು ಅಟ್ಟಲ್ಪಟ್ಟವನಾಗಿ 
ತೇನತೇನದಿಂ - ಮೇಲೆ ಮೇಲಿಂದ 
ತಂತ್ರ- ಸೈನ್ಯ 

ಪಣೆ- ತಮಟೆ 

ಸಂತವಿಸು- ಸಮಾಧಾನ ಪಡಿಸು 

ಬಿರ್ದು -ಔತಣ 

ಸಾರ್ಥಾಧಿಪತಿ-ವರ್ತಕರ ನಾಯಕ 
ಏಕವಿಹಾರಿ-ಒಂಟಿಯಾಗಿ ಸಂಚರಿಸುವ ಜೈನ 
ಯತಿ 

ಪಂಥಾತಿಚಾರನಿಯಮ ದಾರಿಯಲ್ಲಿ 
ನಡೆಯುವಾಗ ಉಂಟಾಗುವ ಪ್ರಾಣಿ ಹಿಂಸೆ 
ಮುಂತಾದ ಅತಿಚಾರಗಳಿಗೆ ಪ್ರಾಯಶ್ಚಿತ್ತ 
ಮಾಡುವ ನಿಯಮ 


ಮದ್ಕಾಂಗ ಇಮದ್ಯವನ್ನು ಕೊಡುವ 
ಕಲ್ಪವೃಕ್ಷ 

ತೂರ್ಕಾಂಗ ಎವಾದ್ಕಗಳನ್ನು ಕೊಡುವ 
ಕಲ್ಪವೃಕ್ಷ 

ವಿಭೂಷಣಾಂಗ = ಆಭರಣವನ್ನು 
ಕೊಡುವ ಕಲ್ಪವೃಕ್ಷ 
ಜೋತಿರ್ಗಹಾಭೋಜನಭಾಜನಾಂಗ 
ಇದೀಪ, ಮನೆ, ಭೋಜನ, ಪಾತ್ರೆಗಳನ್ನು 
ಕೊಡುವ ಕಲ್ಪವೃಕ್ಷ 


ಪ್ರದೀಪ-ಪ್ರಕಾಶಮಾನವಾದ 
ವಸ್ತ್ರಾಂಗವರಸ್ರಜಾಂಗಾಃ- ವಸ್ತ್ರ, ಹೂವಿನ 
ಹಾರವನ್ನು ಕೊಡುವ ಕಲ್ಪವೃಕ್ಷ 

ದಶಃ ಪ್ರಕಾರಾಃ - ಹತ್ತು ಪ್ರಕಾರಗಳ 
ತರವಃ - ಮರಗಳು 

ತತ್ರ - ಆ ಭೋಗ ಭೂಮಿಯಲ್ಲಿ 
ಅಸ್ತು ಇರುತ್ತವೆ 

ತುಯ್ಕ - ಪಾಯಸ _ 

ಜಯನ ಶಾಲೆ = ಆಯುಧ ಶಾಲೆ, (ಜೇನ 
ಶಾಲೆ). 


ಉಜದೆ - ಹೊಂದಿಕೊಳ್ಳದೆ 


ಸೆಚೆಯಂ ಬದುಂಕಿಸಿ - ಬಂದಿಯನ್ನು 
ಬಿಡುಗಡೆಗೊಳಿಸಿ 
ಚರಪುರುಷ - ದೂತ 
ಸಯ್ದು = ನೇರಾಗಿ 
ಎಅತನಿಗರ -ಪ್ರಭುತ್ವವನ್ನುಳ್ಳವರ 
ಗೊಡ್ಡ -ಕುಚೇಷ್ಟ 
ಮೊಗವಡ - ಮುಖವಾಡ. 
ಗಾಹೆ: 

- ಜಂ ಇ ಯಾವುದನ್ನು 
ಇಚ್ಚಸಿಎಇಚ್ಛಿಸುವೆಯೋ 


ತಂ -ಅದು 

ಣಂತೆಂ- ಅನಂತವಾದದ್ದು 

ಪುಣ- ಮತ್ತೆ 

ಜಂ - ಯಾವುದನ್ನು 
ಣೇಚ್ಛಸಿಎಇಷ್ಟು.ಪಡುವುದಿಲ್ಲವೋ 
ತಂ -ಅದು 

ತುಂ ಅಪ್ಪಂ- ನಿನಗೆ ಅಲ್ಪವಾದದ್ದು 
ಪ್ರರುಸಸೀಹ- ಪುರುಷಸಿಂಹನೇ 
ಸಂಸಾರ ಮಹಣ್ಣವ = ಸಂಸಾರವೆಂಬ 
ಮಹಾಸಮುದ್ದ 

ತಂ-ಅದನ್ನು 
ತರಿದುಂ-ದಾಟುವುದನ್ನು 
ಇಚ್ಛಸು-ಬಯಸು, ಅಪೇಕ್ಲಿಸು 


ಅನುಬಂಧ 1 ೨೭೯ 


ಅಭಾವಿದಂ ಭಾವೇಟು-ಆಗದಿರುವುದನ್ನು 
ಭಾವಿಸುತ್ತೇನೆ 

ಭಾವಿದಂ ಭಾಮೇಮಿ- ಆಗುತ್ತಿರುವುದನ್ನು 
ಭಾವಿಸುತ್ತೇನೆ 

ಸವ್ವಂ ಸಾವಜ್ಜ ಜೋಗುವಿರದೋಮ್ಮಿ ಎ 
ಸಕಲ ಸಾವದ್ಕ (ದೊಷಯುಕ ವಾದ) 
ಯೋಗದಿಂದ ವಿರತನಾಗಿದ್ದೇನೆ 
ಪೆರಗಣಿಂ - ಹಿಂದಿನಿಂದ 

ಬೆಸನ್‌ - ಕೆಲಸ 

ಪಟಕಯುಂ ಪೊಲ್ಲಮೆಯುಮಂ ಇ 
ನಿಂದೆಯನ್ನೂ, ಕೇಡನ್ನೂ, ನೀಗಿದಂ ಎ 
ಕಳೆದುಕೊಂಡನು. | 


೧೬. ದಂಡಕನೆಂಬ ರಿಸಿಯ ಕಥ 


ಕೂರಿದವಪ್ಪ ಹರಿತವಾದ 
ಅಂಬು ಎಬಾಣ 
ತೀವೆಪಟ್ಟಿ- ತುಂಬಿದ 
ಆರಂಭ - ವ್ಯವಸಾಯ 
ಕೆಯ್ದಳಂ ಎಹೂಲಗದ್ದೆಗಳನ್ನು 
ಎಲು -ಎತ್ತು 
ಅಡುವ ಬಡ್ಡಿಸುವ- ಅಡುಗೆ ಮಾಡುವ, 
ಬಡಿಸುವ 
ಪೆರ್ವರದು- ದೊಡ್ಡ ವ್ಯಾಪಾರ 
ವೇದನಾಬಿ ಭೂತ ನೋವಿನಿಂದ 
ಬಾಧಿಸಲ್ಪಟ್ಟವ 
ಅಟ್ಟಕೂಟಂ - ಬೇಯಿಸಿದ ಅನ್ನ 
ಶಿರೋರೋಗ ಮುಖರೋಗ-=ತಲೆಯ 
ರೋಗವೂ, ಮುಖದ ರೋಗವೂ 
ಓದುಗಳು: ಶಾಸ್ತ್ರಗಳು 


ಊಮುತ್ತ-ಬಲಾತ್ಕಾರದಿಂದ 
ಛರ್ದಿ-ವಾಂತಿ 

ಅಲಾಭಇಭಿಕ್ಸೆ ಸಿಗದಿರುವುದು 
ವೈಯಾವೃತ್ತ್ನ ಮಾಡಿದ ತಪ್ಪಿಗೆ ಉಪಚಾರ 
ದೇಹಾರ-ಮನೆಯಲ್ಲಿರುವ ದೇವರ ಕೋಣೆ 
ಕುತ್ತ ರೋಗ 

ತೀರ್ಚು-ಪರಿಹರಿಸು 

ಉಂಡೆಯ ಪರ್ವ - ಉಂಡೆಯ ಹಬ್ಬ 
ಇಂಬು ಮಾಡಿ -ವಾಸಿ ಮಾಡಿ, ಸರಿಪಡಿಸಿ 
ಉದ್ಯೋಗ ಪರ: ಕಾರ್ಯದಲ್ಲಿ ತೊಡಗು 
ಪಾವಿನ ಪೆರೆ ಎ ಹಾವಿನ ಪೊರೆ 

ಕೋಡಗ - ಕೋತಿ 
ಸ್ವಾಧ್ಯಾಯ-ಶಾಸ್ತ್ರಪಠನ 

ಉರ್ಚಿಎಸೀಳಿ 

ಬಾಟ್ರೆ: ಪ್ರಯೋಜನ 


೨೮೦ / ಆರಾಧನಾ ಕರ್ಣಾಟಟೀಕಾ 


ಏವೆನ್‌ - ಏನು ಮಾಡುವೆನು? 
ಸಿತಾತಪತ್ರ - ಬಿಳಿಯ ಕೊಡೆ 
ಮೂವಳಿಸು - ಮೂರು ಸುತ್ತು 
ಜಾವಜ್ಜೀವಂ - ಜೀವವಿರುವ ವರೆಗೆ 
ಘಾತಿಕರ್ಮಗಳು - ಜ್ಞಾನಾವರಣೀಯ, 
ಅಂತರಾಯ, ದರ್ಶನಾವರಣೀಯ, 


ಮೋಹನೀಯ ಎಂಬ ನಾಲ್ಕು ಬಗೆಯ 
ಕರ್ಮಗಳು 

ಅಂತರ್ಗತ ಕೇವಲಿ ಎಅಂತರ್ಗತ 
ತ್ರಿಕಾಲಜ್ಞಾನಿ 

ಎಂಟು ಕರ್ಮ ಎ೪ ಘಾತಿಕರ್ಮ ಹಾಗೂ 


. ೪ ಅಘಾತಿ ಕರ್ಮಗಳು. 


೧೭. ಮಹೇಂದ್ರ ದತ್ತಾಚಾರ್ಕರ್‌ ಮೊದಲಾದ ಆಯ್ಲೂರ್ವರ್‌ 
ರಿಸಿಯರ್ಕಳ ಕಥೆ 


ಪಿಟೌಯಪಟ್ಟರಾಗಿ -ಹಿಂಡಲ್ಪಟ್ಟವರಾಗಿ 
ಕಿಬ್‌ಯೊಳ್‌ -ಕಿರಿಯವಳು 
ವಾದು-ವಾದ 
ಪೆತ್ತಿರ್ಪನ್ನೆಗಂ-ಪಡೆದಿರುತ್ತಿರಲು 
ಬಿಚ್ಚುವರ್ಗೆ-ಭಿಕ್ಷುಕರಿಗೆ 


ಪೊಲ್ಲದೊರ್‌-ಸೇರಲಾರದವರು, ಕೇಡಿಗರು 


ಪುಡುಕೆ ಪೆಟ್ಟಿಗೆ, ಭರಣಿ 
ದ್ರಮ್ಮ * ದ್ರವ್ಯ 

ತುಡುಗೆ ಒಡವೆ, ಉಗುತ್ತಂ -ಸುರಿಯುತ್ತ 
ಸಾರಬೀದಿಯಾಗಿ-ಬೀದಿಯುದ್ದಕ್ಕೂ 
ಕಜ್ಜಮಂ ಸಮಕಟ್ಟೆ - ಕಾರ್ಯವನ್ನು 
ಏರ್ಪಡಿಸಿ, 

ಬೂತಿಂಗೆ -ಭೂತಕ್ಕೆ 

ಕಿರಿಸಿ ಬೋಳಿಸಿ 

ಕರಿಯ ಕೋವಣಂ-ಕಪ್ಪು ಕೌಪೀನ 


ಕವಡಿಕ - ಕವಡೆ, 

ಕುಂಚ - ನವಿಲು ಗರಿಯ ಗುಚ್ಛ 
ತೆಗಟು-ನಿಂದಿಸು 
ನಮೋಸ್ತು-ನಮಸ್ಕಾರ 
ಸವಣ-ಜೈನ ಸನ್ಯಾಸಿ, 
ನೆಚೆದು-ಸಮರ್ಥರಾಗಿ 

ಕೆಯ್ಮಿಗೆ - ಕೈಮೀರಿ ಹೋಗಲು 
ತೇಜೋಯದ್ದಿ ಏಳಿಗೆ 

ಘನರವ - ಗುಡುಗು, 
ಕೊಂಕಾವಕ್ರ 
ತ್ರಸಸ್ಥಾವರ 
ಚಲನರಹಿತವಾದ 
ನೀಡಟ್‌ಂದೆ - ದೀರ್ಥಕಾಲದಿಂದ 
ಪೆತ್ತು ಪಡೆದು. 


ಇಚಲನವುಳ್ಳ, 


೧೮. ಚಾಣಾಕ್ಯ ರಿಸಿಯ ಕಥ 


ತುಮುಪಟ್ಟಿ-ಆಕಳ ಹಟ್ಟಿ, 
ಉರಿಪು"'ಕು'ಟ್ಬಿದಾದ”ೂೊಡ' 
ಇಉರಿಸಲ್ಪಟ್ಟಿದ್ದಾದರೆ. 


ಪೊರ್ದಿದೊಂ- ಹೊಂದಿದನು 
ಉತ್ತಮ | 


ಅಟ್ಟ೦-ಎ 
೦ 


ಕಣ್ಟೇಟ - ನೋಡಿದಾಕ್ಷಣ ಉಂಟಾಗುವ 
ಪ್ರೀತಿ 

ಮೇಗೇಟ್ವಂತರ ಮೇಲೆ ದಂಡೆತ್ತಿ ಬರುವ 
ಹಾಗೆ ` 

ಸಾರಮಪ್ಪ - ಬೆಲೆ ಬಾಳುವ 

ಮಡಗಿ ಎ ಬಚ್ಚಿಟ್ಟು 

ಉಚ್ಚ ವಿಗ್ರಹ ಎ ದೊಡ್ಡಯುದ್ದ 

ಬಯ್ಲಿ ರುಳು-ಮುಂಜಾನೆ 
ಗುಂಡಿತಪ್ಪ-ಆಳವಾದ 
ಪಟವಾವಿ-ಹಳೆಯ ಬಾವಿ 

ಪೂಗೊಯ್ದ - ಹೂವನ್ನು ಕೊಯ್ಯುವ 
ಪಾಯ್ದೋಡುವ-ಮುಂದಕ್ಕೆ ಓಡುವ. 
ಶ್ಲೋಕ : 

ಇಯಂಐಈ 

ಶಾಖಾ=-ಮರದ ಕೊಂಬೆ 

ಯೇನ - ಯಾವ 
ವಾನರೇಣ-=ಕಪಿಯಿಂದ 

ವಾ -ಅಧವಾ 

ನರೇಣ ಮನುಷ್ಯನಿಂದ 

ಕಂಪಿತಾ- ಅಲುಗಿಸಲ್ಪಟ್ಟಿತೋ 
ವರ್ಷಸಹ ಸ್ರಾಂತಾತ್‌ ಅಪಿ -ಸಾವಿರ 
ವರ್ಷಗಳ ಅಂತ್ಮದ ವರೆಗಾದರೂ 
ಮದ್ದೋಷಂ -ನನ್ನ ತಪ್ಪನ್ನು 
ಕಥಯಿಷ್ಯತಿ-ಹಳುತ್ತದೆ, 

ವೋಳಿ -ಸಾಲು 

ಅಜಸಿ-ಹುಡುಕಿ 

ಮಖಟೆವಾಳು- ರಹಸ್ಕವಾಗಿ ಸುಖಪಡುವುದು 
ಆರಯ್‌ ಎ ಹುಡುಕು 
ಮಣಿಖೇಟಮನುರದೊಳಮರ್ಚಿ - 
ರತ್ನಖಚಿತವಾದ ಗುರಾಣಿಯನ್ನು 
ಎದೆಯಲ್ಲಿ ಸೇರಿಸಿಟ್ಟುಕೊಂಡು 

ವಿಯೋಗ -ಅಗಲಿಕೆ, ಸಾವು 


ಅನುಬಂಧ / ೨೮೧ 


ಸಾಭಿಪ್ರಾಯ ಸಂಬಂಧಾವಿಶೇಷ ಸಂಬಂಧ 
ಶ್ಲೋಕ : 

ನೀಲೋತ್ಪಲದಳಶ್ಕಾಮೇ -ಕನ್ನೈದಿಲ 
ಎಸಲಿನಂತೆ ಶ್ಯಾಮಲವಾಗಿರುವವಳೇ 
ನೀಲಸರೋರುಹೇ=ನೀಲಿ ಬಣ್ಣದ 
ತಾವರೆಯೆ 

ಬಾಲೇ- ಬಾಲೆಯೇ 

ಭದ್ರೇ: ಮಂಗಳಾಂಗಿಯೇ 

ತದ್ದುಣೈೆಃ ೬ ನಿನ್ನ ಗುಣಗಳಿಂದ 

ಅಹಂ -ನಾನು 

ದಹ್ಮೇ - ಸಂತಾಪ ಪಡುತ್ತಿದ್ದೇನೆ 

ವಿಶ್ವಂ - ಪ್ರಪಂಚೆವು(ವಿಶ್ವಸೇನನು) 
ಶಾಖೇನ'- ಮರದ ಕೊಂಬೆಯಿಂದ 
ಕುಪಿತ = ನಡುಗಿಸಲ್ಪಟ್ಟಿತು 
(ನಡುಗಿಸಲ್ಪಟ್ಟನು) 

ಈ ವಾಕ್ಕಾರ್ಥಮಂ - ಈ ವಾಕ್ಕದ 
ಅರ್ಥವನ್ನು 

ಪಿಡಿಪೆತ್ತು ಹಿಡಿತಕ್ಕೆ ಸಿಕ್ಕಿ 
ಪಾಯ್ದೋಡಿ ಕೆಟ್ಟೆ೦ಂ ನುಗ್ಗಿ 
ತಪ್ಪಿಸಿಕೊಂಡೆನು 

ಬಿಚ್ಚಳಿಸಿ - ವಿಸ್ತರಿಸಿ 

ಅಂಗಚಿತ್ತ -ಧರಿಸಿದ ವಸ್ತಾಭರಣ 
ಮಲ್ಲಲ್‌ - ಒಂದು ಮಣ್ಣಿನ ಶ್ರಾವೆ 
(ಸವುಟು) 

ಮೊಗಪೆ - ಸಣ್ಣ ಮಣ್ಣಿನ ಕುಡಿಕೆ 
ಪಚ್ಚುಗೊಂಡು - ಹಂಚಿಕೊಂಡು 
ಆರ್ಕುಂ-ಸಮರ್ಥನಾಗುತ್ತಾನೆ 
ಪ್ರತ್ಕಂತವಾಸಿಗಳೂರಾಜ್ಯ್ಕದ ಎಲ್ಲೆಡೆ ವಾಸ 
ಮಾಡುವವರು 

ಮಸಗಿದೊಡೆ -ಕೆರಳಿ ಮೇಲೆ ಬಿದ್ದರೆ 
ಆರಾನುಂ - ಯಾರಾದರೂ 
ಉಣ್ಬರೊಳರೆ- ಉಣ್ಣುವವರಿದ್ದಾರೆಯೇ? 


ಓಡಿ 


೨೮೨ / ಆರಾಧನಾ ಕರ್ಣಾಟಟೀಕಾ 


ಪರಚಕ್ರ - ಶತ್ರುಗಳ ರಾಜ್ಕ, ಪ್ರದೇಶ 
ಮಸಗಲೀಯದೆ -ವಿಜೃಂಭಿಸಲು ಬಿಡದೆ. 
ಪೂರ್ವ ಕ್ರಮದಲ್ಲಿ: ಹಿಂದಿನಂತೆ 
ತಂದೆಯ ಬಾಟೌ್‌ಂದಗ್ಗ ಳಂ ಬಾಖಿಮೆಯಂ 
=ತಂದೆಗಿಂತ ಒಳ್ಳಯ ಬಾಳನ್ನು 
ಶ್ಲೋಕ: 

ಚತುರ್ದಂಷ್ಟಃ. ಎನಾಲ್ಕು ದಾಡೆ 
(ಹಲ್ಲು)ವುಳ್ಳ 
ಸ ಚಾಣಾಕ್ಕಃ- ಆ ಚಾಣಾಕ್ಕನು, ಏಷಃ 
=ಇವನು 
ನಂದಾನ್ವಯಕ್ಷಯಃ = ನಂದಕುಲಕ್ಕೆ 
ನಾಶಕಾರಿಯಾದವನು 
ಚಿತ ಅಲ್ಲವ? 
ರಾಜೋವಾ = ರಾಜನಾಗಲಿ 
ರಾಜಮರ್ತ್ಕೋವಾ = ರಾಜನನ್ನು 
ಕೊಲ್ಲುವವನಾಗಲಿ, ಮಂತ್ರಿಯಾಗಲಿ 
ಭವಿಷ್ಯತಿ - ಆಗುತ್ತಾನೆ 
ನ ಸಂಶಯಃ - ಸಂಶಯವಿಲ್ಲ 
ಕೈಸಾಣಾಕ್ಕೆಯಲ್ಲಿ ಉಜ್ಜಬಹುದಾದ ಸಾಣೆ 
ಉರ್ದಿಸಿ ಎ ಉಜ್ಜಿಸಿ 
ಮುಟ್ಟಂ- ಸಮನಾಗಿ 
ನೆತ್ತರ್‌- ರಕ್ತ 
ಕೊಂಡೊಡೆ -ಚುಚ್ಚಲಾಗಿ 
ಅಗುಬ್ಬು-ಅಗೆದು 
ಸಖಾಯನ ಸ್ನೇಹಿತ 
ಭಟ್ಟಿ ಮಂಡಪ = ರಾಜನ ಸಭಾಮಂದಿರ. 
ಶ್ಲೋಕ : 

ನೀತಿಶಾಸ್ತ್ರ ವಿಶಾರದ: ._ಷ 
ರಾಜನೀತಿಶಾಸ್ತ್ರದಲ್ಲಿ ಪಾರಂಗತರಾದವರಿಂದ 
ಶಕ್ತಿಸಹಸ್ರೇಣ- ಸಾವಿರಾರು ಶಕ್ತಿಗಳಿಂದ 
ವ್ಯವಸಾಯದ್ವಿತೀಯೆನ - ಉದ್ಯಮವನ್ನು 
ಎರಡನೆಯದಾಗಿ ಉಳ್ಳವರಿಂದ 


ಕೃತ್ಸ್ನಾಂಪೂರ್ಣವಾಗಿ 


ವಸುಂಧರಾ ಭೂಮಿ 


ಜೇತುಂ-ಜಯಿಸಲು 
ಶಕ್ಕಾ-ಸಾಧ್ಯ 
ಬಲ್ಮೆ- ಪಾಂಡಿತ್ಯ 
ಸೀಂಟಿ- ಒರೆಸಿ 
ಶ್ಲೋಕ : 
ಏಕಶರೀರೇಣ -ಒಂದೇ ದೇಹದಿಂದ 
ಶಕ್ಕಾ -ಸಾಧ್ಯ್ಮವು, ಚೋಳಂಗಿ- ರವಿಕೆ, 
ನಿಶ್ರಾವ- ಅನ್ನದ ಗಂಜಿ, ಕೆನೆ 
ಕಷ್ಟತಿಕೆ - ದುಃಖಕರವಾದುದು. 
ವೃತ್ತ : 

ಕಶ್ರಿ ದೇವ = ಯಾವನೂ 
ಸಂಗಂ- ಸ್ನೇಹವನ್ನು 
ನ ಕುರುತೇಹಿ-ಮಾಡುವುದಿಲ್ಲವಲ್ಲ. 
ಬಾಂಧವಾಃ - ನಂಟರು -`' 
ನಾ ಭಾಷತೇ - ಮಾತನಾಡುವುದಿಲ್ಲ 
ಉತ್ಸವೇಪಿ - ಉತ್ಸವದಲ್ಲಿಯಾದರೂ 
ಗೃಹಂ - ಮನೆಗೆ 
ಸಂಪ್ರಾಪ್ತೋ - ಬಂದಿರಲು ಕೂಡ 
ಗೃಹಿಭಿಃ - ಗೃಹಸ್ಥರಿಂದ 
ಸಾವ'ತಾನಿ''ವ`ನಾಲಲೋಕ್ಕತಿೇ 
=ಸಾಧಾರಣವಾಗಿ ನೋಡುತ್ತಾರೆ 
ಮಹಾಜನಃ - ಮಹಾಜನರು 
ದೂರಾದೇವ- ದೂರದಿಂದಲೇ 
ಲಜ್ಜಯಾ = ಸಂಕೋಚದಿಂದ 
ಅಲ್ಪಚ್ಛದಂ - ಅಲ್ಪಉಡುಪುಳ್ಳವನು 
ಪರಿಹರತಿ-ತೊಲಗಿಸಿ ಬಿಡುತ್ತಾರೆ 
ನಿರ್ಧನತಾ ಪ್ರಕಾಶಂ - ಬಡತನವನ್ನು 
ಪ್ರಕಟಪಡಿಸುವುದು 
ಅಪರಂ -ಎಣೆಯಿಲ್ಲದ 
ಮನ್ಶೇ- ಭಾವಿಸುತ್ತೇನೆ , 


ಷಷ್ಠಿ ಗ್ರಾಮ ಸಮದ್ವಿತಮಪ್ಪ ಅರವತ್ತು 
ಗ್ರಾಮಗಳಿಂದ ಕೂಡಿದ 

ಅಗ್ರಾಸನ -ಬ್ರಾಹ್ಮಣವೃತ್ತಿ 

ಪದ -ಪದವಿ ' 
ಕ್ರಮಾಗತ 
ಬಂದಿರುವುದು 
ಅಗ್ರಾಹಾರ-ಬ್ರಾಹ್ಮಣರಿಗೆ ಬಿಟ್ಟು 
ಕೊಡಲಾದ ಊರು 

ಪಾಟ್‌ ಎ ಕ್ರಮ 

ಅನಂದ-ಅಂದವಿಲ್ಲದ 
ಅಬಂಧು-ಬಂಧುವಲ್ಲದವನು 
ಕಾಸೆ-ಚಡ್ಡಿ 

ಕಳೆಎತೆಗೆದುಹಾಕು 

ಜಾದಿನ ಸೇಲೆ -ಕಾವಿ ಬಟ್ಟೆ 

ಭಗವಂತ ವೇಷ -ಸನ್ಮಾಸಿಯ ವೇಷ 
ಬಾದಣ ಗವಾಕ್ಷಿ. 
ತೃಷ್ಣಾಭಿವೃದ್ಧಿಯಪ್ಪ - ಬಾಯಾರಿಕೆಯನ್ನು 
ಉಂಟುಮಾಡುವ 

ಊಡಿ - ತಿನ್ನಿಸಿ, ಬೆಸಲೆಯಾದ-ಹತ್ತ 
ಬಾಯ್ಬೆಣ್ಣೆ- ಬೆಣ್ಣೆ 


=ಕ್ರಮದ ಪ್ರಕಾರ 


ನಂಜು-ವಿಷ, 
ಪದಿರ್ಮಡಿ ಎ ಹತ್ತುಪಟ್ಟು 
ಸದ ಬಾವಿ = ಮುಟ್ಟಿದ್ದನ್ನು 


ಚಿನ್ನವನ್ನಾಗಿಸುವ ರಸದ ಬಾವಿ 
ಮೊಡೆನಾರ್ಪದು - ಹುಳಿ ಮಜ್ಜಿಗೆಯಂತೆ 
ನಾರುವುದು 

ಬಿಚ್ಚು ಎಭಿಕ್ಷು, ಸಂನ್ಮಾಸಿ 

ಮೊಗೆದು ತುಂಬಿ 

ಸೋರೆ ಬುರುಡೆ 

ತೀವಿ - ತುಂಬಿ 

ಬಾಲಪ್ಪ - ಬದುಕಿಸುತ್ತೇನೆ, 
ನಿಡುನೇಣಂ - ಉದ್ದವಾದ ಹಗ್ಗವನ್ನು 


ಅನುಬಂಧ / ೨೮೩ 


ಪೇಯಿ - ಹೇರು (ಅಳತೆ) 


'ಒಟ್ಟು - ರಾಶಿ ಮಾಡು 


ಕೊಳ್ಳುಳ - ಯುದ್ಧಭೂಮಿ 

ಸಾಲಿಗ - ನೇಕಾರ 

ಬಿರ್ದಿ - ಮುದುಕಿ 

ಕಂಚನಿಟ್ಟು- ತಟ್ಟೆಯನ್ನಿಟ್ಟು 
ಅಲಂಪಿನಿಂದ - ಸಂತೋಷದಿಂದ 
ಅದಿರ್ದು- ಅಲುಗಾಡಿಸಿ 

ಕೈಯಂ ಬಿದಿರ್ದು- ಕೈ ಕೊಡವಿ 

ತನ್ನ ಕೊಟ್ಟ ಎ ತಾನು ಕೊಟ್ಟ 

ಪಗೆ - ವೈರತ್ವ 

ತನ್ನಾರ್ಪಂದೆ -ತಾನು, 
ಸಮರ್ಥನಾಗಿರುವಾಗಲೇ 

ಪ್ರತಿಪಕ್ಷ - ಶತ್ರುಸೈನ್ಶ 

ಒಡ್ಡಣ  ಸೈನ್ಮ್ನವನ್ನು ಎದಿರುಗೆ 
ನಿಲ್ಲಿಸುವುದು 

ಸೂರ್ಕಪ್ಪ -ಸೊಕ್ಕನ್ನುಂಟು ಮಾಡುವ 
ಮೂಲು ದಂಡ = ಮೂರು 
ಕೋಲುಗಳಿಂದ ಕಟ್ಟಿದ ದಂಡ 

ಬಸ ಎವಶ 

ಲಹಟದಿಂದೆ ಎಸುಂದರವಾಗಿ 
ಪಾರ್ವಂತಿ=- ಬ್ರಾಹ್ಮಣಸ್ತ್ರೀ 

ಜೀವಿತ - ಬಾಳು 

ಕದಿರ್‌ ಎಅರಕಾಲ್‌, ಅರ್ದು -ಮುಳುಗು 
ದಶಮಯೂರರ್ಕಳ್‌ = ಹತ್ತುಜನ 
ಮೌರ್ಯರು 

ಬಂಚಿಸಿಎವಂಚಿಸಿ 

ಪ್ರಚ್ಛನ್ನದಿಂದ- ಮರೆಯಿಂದ 

ಪನಿತುದು = ಹನಿ ಹನಿಯಾಗಿ 
ಸೋರಿದುದು 

ವರಿಸಿ ಎಬರಿಸಿ 

ಸೆಡೆಎ ಮುರುಟಿಕೊಳ್ಳು 

ಗೊಬ್ಬರ - ಒಣಗಿಸಿದ ಸಗಣಿ, ಬೆರಣಿ, 


೨೮೪ / ಆರಾಧನಾ ಕರ್ಣಾಟಟೀಕಾ 


೧೯. ವೃಷಭಸೇನರೆಂಬ ರಿಸಿಯರ ಕಥೆ 


ನೆರವಿ -ಸಬೆ. ಸಮೂಹ 
ಸಿಗಾಗಿ- ಲಜ್ಜಿತನಾಗಿ 
4.೬ ಜ 
ಪೇಟ್ಲಾರ್‌ ಎಹೇಳಿದರು, ರಚಿಸಿದರು 


ಅನುಬಂಧ / ೨೮೫ 
೪, ಜೈನ ಪಾರಿಭಾಷಿಕ ಶಬ್ದಕೋಶ 


ಅಂತರ್ಗತ ಕೇವಲಿ - ಒಳಗಡೆ ಸೇರಿರುವ ಎಂದರೆ ಲೀನವಾದ ಕೇವಲಜ್ಞಾನವುಳ್ಳವನು, 
ಅಘಾತಿಕರ್ಮ -ಆತ್ಮನ ಗುಣಗಳನ್ನು ನಾಶಮಾಡದ ಕರ್ಮ,. ಇದು ನಾಲ್ಕು ತೆರ: 
ಆಯು - ಆಯುಸ್ಸಿನ ಅವಧಿಯನ್ನು ನಿರ್ಣಯಿಸುವ ಕರ್ಮ. ನಾಮ = ವ್ಯಕ್ತಿಯ 
ತೂಕ, ಎತ್ತರ, ಗಾತ್ರ, ಬಣ್ಣ ಮುಂತಾದುವನ್ನು ನಿರ್ಣಯಿಸುವ ಕರ್ಮ. ಗೋತ್ರ ಎವ್ಯಕ್ತಿಯ 
ವಂಶ, ಕುಲ, ದೇಶವನ್ನು ನಿರ್ಣಯಿಸುವ ಕರ್ಮ. ವೇದನೀಯ = ಇಹ ಪರ ಜೀವವದಲ್ಲಿ 
ಸುಖದುಃಖಕಾರಣವಾದ ಕರ್ಮ. 
ಅಚ್ಚುತ ಕಲ್ಪ ಹದಿನಾರು ಸ್ವರ್ಗಗಳಲ್ಲಿ ಕೊನೆಯದು. 
ಅಣುವ್ರತ - ಜೈನ ಗೃಹಸ್ಥರು ಆಸಕ್ತಿಯಿಂದ ಧರಿಸುವ ಅಹಿಂಸೆ ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, 
ಅಪರಿಗ್ರಹ ವ್ರತಗಳು. 
ಗುಣವ್ರತ ಜೈನ ಸಂನ್ಕಾಸಿ ಹಾಕಿಕೊಳ್ಳುವ ದೈನಂದಿನ ಮಿತಿಗಳು, ಇವು ಮೂರು ತೆರ _ 
೧. ದಿಗ್‌ವ್ರತ ನಿಶ್ಚಿತ ದಿಕ್ಕಿನಲ್ಲಿ ಮಾತ್ರ ಚರಿಸುವುದೆಂದು 
ಗೊತ್ತುಮಾಡಿಕೊಳ್ಳುವುದು. 
೨. ದೇಶವ್ರತ ನಿಶ್ಚಿತ ಸ್ಥಳಕ್ಕೆ ಮಾತ್ರ ಹೋಗುವುದೆಂದು ಗೊತ್ತುಮಾಡಿಕೊಳ್ಳುವುದು. 
೩. ದಂಡವಿರತಿವ್ರತ- ದಂಡಿಸುವುದನ್ನು ಬಿಡುವದು. 
ಅನಂತ ಚತುಷ್ಟಯ ನಾಲ್ಕು ಸಿದ್ದಿಗಳು: ಅನಂತ ಜ್ಞಾನ, ಅನಂತ ದರ್ಶನ, ಅನಂತವೀರ್ಯ, 
ಅನಂತ ಸುಖ. 
ಅಭವ್ಕ ಜೀವ -ಸಮ್ಮಗ್ನರ್ಶನಾದಿಗಳಲ್ಲಿ ಪರಿಣತನಾಗದೆ ಸಿದ್ದಸ್ಥಿತಿಗೆ ಏರದ ಚೇತನ. ಅಭಕ್ಷ್ಯ 
ತಿನ್ನಬಾರದ ಪದಾರ್ಥಗಳು ; ಜೇನು, ಅತ್ತಿಹಣ್ಣು, ಅರಳಿ ಹಣ್ಣು, ಆಲದ ಹಣ್ಣು, ಹಲಸಿನ 
ಹಣ್ಣು, ಬಸುರಿ ಮರದ ಹಣ್ಣು. 
ಅಯಥಾಕರ್ಮದ ದೋಷ-ಉಚಿತವಲ್ಲದ ಕಾರ್ಯವನ್ನು ಮಾಡುವುದರಿಂದ ಬರುವ ದೋಷ 
ಅಯೋಗಿ ಕೇವಲಿ -ಯೋಗದ ಅಭಾವವಿರುವ ಆಯೋಗಿ ಕೇವಲಿ ಗುಣಸ್ಥಾನ ಎಂಬ ೧೪ನೆಯ 
ಗುಣಸ್ಥಾನದಲ್ಲಿ ವರ್ತಿಸುವವನು. 
ಅರ್ಧಚಕ್ರವರ್ತಿ -ಷಟ್ಟಂಡಗಳ ಒಡೆಯ ಚಕ್ರವರ್ತಿ, ಮೂರುಖಂಡಗಳ ಒಡೆಯ ಅರ್ಧ 
ಚಕ್ರವರ್ತಿ. 
ಅವಧಿ ಜ್ಞಾನ - ಜೈನ ಯತಿಗಳಿಗೆ ಒದಗುವ ವಿಶೇಷ ಜ್ಞಾನ, ಕಾಲದೇಶಗಳು ಎಷ್ಟೇ 
ದೂರವಾಗಿದ್ದರೂ ಕೆಲವು ಮಿತಿಗೊಳಪಟ್ಟು ಅಲ್ಲಿನ ವಿಷಯಗಳನ್ನು ತಿಳಿಯುವ ಜ್ಞಾನ. 
ಅವಧಿ ಜ್ಞಾನಿ -ಅವಧಿ ಜ್ಞಾನವುಳ್ಳ ಜೈನ ಯತಿ. ೬ 
ಅವಳೋಕಿನೀ ವಿದೆ -ದೂರಸ್ವ್ಥ ಸಂಗತಿಯನ್ನು ತಿಳಿಯುವ ವಿದ್ಯೆ. 


೨೮೬ / ಆರಾಧನಾ ಕರ್ಣಾಟಟೀಕಾ 


ಅಷ್ಟಮದ - ಕುಲಮದ; ರೂಪಮದ, ವಯಸ್ಸಿನ ಮದ, ತೋಳಿನ ಮದ, ತಪೋಮದ, 
ಕಲಾ ಮದ, ದೇವತಾ ಬಲಮದ, ರಾಜ್ಯಮದಗಳು. 

ಅಷ್ಟವಿಧಕರ್ಮ - ೪ ಘಾತಿಕರ್ಮಗಳು ಮತ್ತು ೪ ಅಘಾತಿಕರ್ಮಗಳು. 

ಆಚಾಮ್ಲವರ್ಥನ ಎಇದು ಒಂದು ವ್ರತ, ಸೌವೀರಭುಕ್ತಿ ಎಂದು ಇದರ ಹಸರು. ಒಂದು 
ಆಚಾಮ್ಲ ಒಂದು ಪಾರಣೆ, ಎರಡು ಆಚಾಮ್ಲ ಒಂದು ಪಾರಣೆ, ಮೂರು ಆಚಾಮ್ಲ ಒಂದು 
ಪಾರಣೆ. ಹಾಗೆ ಹತ್ತರವರೆಗೂ. ಅನಂತರ ಒಂಬತ್ತು ಆಚಾಮ್ಲ ಒಂದು ಪಾರಣೆ, ಎಂಟು 
ಆಚಾಮ್ಹ ಒಂದು ಪಾರಣೆ - ಹೀಗೆ ಒಂದರವರೆಗೂ ಕ್ರಮವಾಗಿ ನಡೆಸಿದರೆ ೧೦೦ ಆಚಾಮ್ಲ 
೧೯ ಪಾರಣೆಗಳಾಗುತ್ತವೆ. ಇದು ಸೌಂದರ್ಯವರ್ಧಕ ವ್ರತ. 

ಆಮೋಷದಧಿ ಯದ್ದಿ- ತಪಸ್ಸಿದ್ದಿ ಪಡೆದವರಿಗೆ ಉಂಟಾಗುವ ಮಹಿಮೆಗಳಾದ ಬದ್ದಿಗಳಲ್ಲಿ 
ಒಂದು. ಅಸಾಧ್ಯ ರೋಗಗಳು ಮುನಿಯ ಪಾದಾದಿಸ್ಪರ್ಶದಿಂದ ಪರಿಹಾರವಾಗುವುದು. 
ಆಅನಾಯತನ ಸೇವೆ - ಸಮೃಗ್ಗರ್ಶನದಲ್ಲಿ ಧರ್ಮಸ್ಥಾ ನವಲ್ಲದವುಗಳ ಗಾಢ ಸಂಗತಿಯಿಂದ 
ಆಗುವ ಆರು ದೋಷಗಳು, ಕುದೇವ, ಕುಗುರು ಮತ್ತು ಕುಧರ್ಮ ಮತ್ತು ಕುದೇವ ಪೂಜಕ, 
ಕುಗುರುಪೂಜಕ ಮತ್ತು ಕುಧರ್ಮ ಪೂಜಕರುಗಳ ಸಹವಾಸ, 

ಆರ್ತದ್ಕಾನ -ದುಃಖ ಸಮದ್ಭೂತವಾದದ್ದು ಆರ್ತದ್ಯ್ಕಾನ. ಇಷ್ಟಾಕಾಂಕ್ಸಿಯಾಗಿ, 
ಭೋಗಾಕಾಂಕ್ಸಿಯಾಗಿ ಕೊರಗುವುದು. 

ಆಸನ್ನಭವ್ಯ - ಬೇಗ ಮೋಕ್ಷೆಗಾಮಿಯಾಗುವ ಜೀವ. 

ಇಂಗಿಣೀಮರಣ -ಸಾಧು ಸಂಘದಿಂದ ಬೇರೆಯಾಗಿ ಏಕಾಂತದಲ್ಲಿ ಮರಣಹೊಂದುವುದು. 
ನಾಲ್ಕು ಬಗೆಯ ಆಹಾರ ತ್ಕಾಗ ಮಾಡಿ, ತನ್ನ ಶರೀರದ ಸೇವೆಯನ್ನು ತಾನೇ ಮಾಡಿ, 
ಉಪಸರ್ಗವೂದಗಿದಾಗ ಅದನ್ನೂ ಬಿಟ್ಟು ಸಮತೆಯಿಂದ ಸಹಿಸಿ ವಜ್ರವೃಷಭನಾರಾಚ, 
ವಜ್ರನಾರಾಚ ಅಥವಾ ನಾರಾಚ ಈ ಮೂರು ಸಂವಹನಗಳನ್ನು ಧರಿಸುವನು. 


ಇಪ್ಪತ್ತೆರಡು ಪರೀಷಹಗಳು - ಮೋಕ್ಬಗಾಮಿ ಜೀವನಿಗೆ ಒದಗುವ ತೊಂದರೆಗಳು, ಅವು 


ಇಪ್ಪತ್ತರಡು. ಹಸಿವು ಬಾಯಾರಿಕೆ, ಚಳಿ, ಕ್ರಿಮಿಕೀಟಗಳ ಕಡಿತ, ಬೆತ್ತಲೆಯಿಂದಾಗುವ 
ತೊಂದರೆ, ಆರತಿ ಬಾಧೆ, ಹೆಂಗಸರಿಂದಾಗುವ ತೊಂದರೆ, ಓಡಾಡುವಾಗ ಆಗುವ ಬಾಧೆ, 
ಮಲಗುವಾಗ ಆಗುವ ಬಾಧೆ, ಕುಳಿತಿರುವಾಗ ಆಗುವ ತೊಂದರೆ, ಬೈಗುಳು, ಹೊಡೆತ, ಭಿಕ್ಸೆ 
ಬೇಡುವಾಗ ಬರುವ ಕಷ್ಟನಿಷ್ಕುರ, ಭಿಕ್ಸೆ ಸಿಗದಿದ್ದಾಗ ಆಗುವ ಖೇದ, ತಪೋಮಹಿಮೆಗಳು 
ಕಾಣದಿರುವುದು, ರೋಗ, ಮುಳ್ಳುಕಲ್ಲುಗಳಿಂದಾಗುವ ಬಾಧೆ, ತನ್ನ ಪ್ರಜ್ಞೆಗೆ 
ಅಹಂಕಾರಪಡುವುದು, ಉತ್ತಮ ಜ್ಞಾನಾಕಾಂಕ್ಸಿಯಾಗಿ ಅಜ್ಞಾನಕ್ಕೆ ಕೊರಗುವುದು, 
ಸ್ನಾನಮಾಡದಿರುವುದರಿಂದಾಗುವ ಬಾಧೆ, ಜನ ಪುರಸ್ಕರಿಸದಿದ್ದಾಗ ಆಗುವ ಬಾಧೆ. 
ಇಪ್ಪತ್ತೈದು ದೋಷಗಳು - ಶಂಕೆಯೇ ಮೊದಲಾದ ಎಂಟು ಮಲಗಳು, ಎಂಟು ಮದಗಳು, 
ಮೂರು ಮೂಢಗಳು ಮತ್ತು ಆರು ಅನಾಯತನ ಸೇವೆಗಳು. 


\ 


ಅನುಬಂಧ / ೨೮೭. 


ಈರ್ಯಾಪತ್ತಿ -ಪ್ರಾಸುಕ ಮಾರ್ಗದಲ್ಲಿ ಹಗಲು ಹೊತ್ತು ಕಾರ್ಯನಿಮಿತ್ತವಾಗಿ ಉತ್ಪುಕನೂ, 
ಅನ್ಕಮನಸ್ಕನೂ ಆಗದೆ ಮುಂದೆ ನೋಡಿಕೊಂಡು “ಸೂಕ್ಷ್ಮ ಬಾದರ ಪ್ರಾಣಿಗಳನ್ನು 
ಪ್ರಯತ್ನಪೂರ್ವಕವಾಗಿ ಪರಿಹರಿಸಿ ನಡೆಯುವುದು. 

ಉಗ್ರೋಗ್ರತಪ : ಕಷ್ಟವಿಲ್ಲದೆ ಪಕ್ಚಮಾಸಾದಿಗಳ ಉಪವಾಸಮಾಡುತ್ತ ಹೋಗುವುದು. 
ಉಪವಾಸಪಚ್ಚಕ್ಟಾಣ- ಉಪವಾಸ ಪ್ರತಿಜ್ಞೆ 

ಉಪವಾಸ ಗುಣಸ್ಥಾನ - ಹನ್ನೊಂದನೆಯ ಗುಣಸ್ತಾನ. 

ಉಪಸರ್ಗ - ತೊಂದರೆಗಳು. ಇದು ದೇವ ನಾರಕ ತಿರ್ಕಕ್‌ ಮಾನುಷ ಎಂದು ನಾಲ್ಕು ವಿಧ. 
ಏಷಣಾ ಸಮಿತಿ -ಜೀವದಯಾಪರನೂ, ಮೋಕ್ಷಸಾಧಕನೂ ಆದ ತಪಸ್ಸಿನ ರತ್ನತ್ರಯ ಭಾವನೆ 
ತಪೋವೃದ್ಧ್ಯರ್ಥವಾಗಿ ಚರ್ಯಾಮಾರ್ಗದಿಂದ ಶೀತೋಷ್ಣ ಸ್ಲಿಗ್ಗರೂಕ್ಸಗುಣ್ಣ ಕಲಿತ ಪರಕೃತ 
ಪ್ರಾಸುಕಾಹಾರವನ್ನೂ ರಾಗದ್ವೇಷವನ್ನೂ ಬಿಟ್ಟು ಸಮಚಿತ್ತದಿಂದ ಊಟ ಮಾಡುವುದು. 
ವಟುಂ ಗುಣಂಗಳು -ಗುಣಗಳು ೬, ೮, ೩೬ ಎಂದು ಹಲವು ವಿಧ. ಇಲ್ಲಿ ಏಳು ಗುಣಗಳು 
: ಸಮ್ಮಗ್ಹರ್ಶನ ಶುದ್ದ, ಅಕದವದಕರ್ಮ (ದೋಷವಿಲ್ಲದ ಕರ್ಮ) ಸುಶೀಲ ಗುಣನಿಲಯ, 
ಉಜ್ಜುಗತ್ತ (ಉದ್ಯೋಗ ವಾರ್ತೆ) ಗುರುಭತ್ತ (ಗುರುಭಕ್ತ), ಪವಯಣ ಕುಶಲ (ಪ್ರವಚನ 
ಕುಶಲ), ಮದಿಪ್ಪಗಬ್ಬೋಯ (ಬುದ್ದಿಯಲ್ಲಿ ಪ್ರೌಢಿಮೆ). 

ಕಷಾಯ - ಕ್ರೋಧ, ಮಾನ, ಮಾಯ, ಲೋಭಗಳು, 

ಕಾಯೋತ್ಸರ್ಗ - ಶರೀರಾದಿಗಳ ಮಮತೆಯನ್ನು ತೊರೆದು ಆತ್ಮವನ್ನು 
ಸುಮುಖಮಾಡಿಕೊಳ್ಳುವುದು. 

ಕ್ಸಪಕ ಶ್ರೇಣಿ :ಗುಣಸ್ಥಾನಗಳಲ್ಲಿ ಜೀವ ಉನ್ನತಿ ಹೂಂದುತ್ತಾ ಹೋಗುವಾಗ ಯಾವುದು 
ಚಾರಿತ್ರ ಮೋಹನೀಯಗಳ ನಾಶಮಾಡುತ್ತದೋ ಅದು, ಕ್ಷಪಕಶ್ರೇಣಿಯನ್ನು ಏರುವವನು 
೧೧ನೆಯ ಗುಣಸ್ಥಾನವನ್ನು ಸ್ಪರ್ಶಿಸುವುದಿಲ್ಲ. 

ಖೇಳೋಷಧಿ ಶುದ್ದಿ : ಔಷಧಿಗಳಲ್ಲಿ ಒಂದು. ಯತಿಯ ಎಂಜಲಿನಿಂದ ರೋಗ 
ಪರಿಹಾರವಾಗುವುದು. 

ಗುಣಸ್ಥಾನ : ಸಂಸಾರದಲ್ಲಿ ಸಿಕ್ಕು ಮಿಥ್ಮಾತ್ವದಲ್ಲಿ ಮುಳುಗಿರುವ ಜೀವ ಕರ್ಮಕ್ಷಯ 
ಮಾಡಿಕೊಂಡು ಮೇಲೇರುವಾಗ ೧೪ ಮೆಟ್ಟಿಲುಗಳಿವೆ. ಈ ಮೆಟ್ಟಿಲುಗಳೇ ಗುಣಸ್ಥಾನಗಳು, 
ಕರ್ಮದ ಉದಯ, ಉಪಶಮ, ಶಾಂತ, ಕ್ಷಯ, ಭಯೋಪಮಗಳಿಂದ ಉಂಟಾಗುವ ಜೀವದ 
ಸ್ಥಿತಿಗೆ ಗುಣಸ್ಥಾನವೆಂದು ಹೆಸರು. 

ಗೋಚಾರನಿಯಮ : ಸಾಧುವಿನ ಭಿಕ್ಷಾಕ್ರಮ. ಆಹಾರಕ್ಕಾಗಿ ಹಸುವು ವನದ ಶೋಭೆ. 
ಸೌಂದರ್ಯಗಳನ್ನು ಲಕ್ಷಿಸದೆ ಚರಿಸುವಂತೆ ಸಂನ್ಮಾಸಿ ಭಿಕ್ಸವನ್ನು ಮಾತ್ರ ಗಮನಿಸಬೇಕು. 
ದಾತಾರನನ್ನಾಗಲಿ ಅವನ ಐಶ್ಚರ್ಯವನ್ನಾಗಲಿ ಗಣಿಸಬಾರದು. 

ಘಾತಿ ಕರ್ಮ: ಘಾತಿಕರ್ಮಗಳು ೪. ಜೀವಕ್ಕೆ ಸಹಜವಾದ ಅನಂತಜ್ಞಾನ , ಅನಂತದರ್ಶನ, 
ಅನಂತವೀರ್ಯ, ಅನಂತಸುಖ ಎಂಬ ನಾಲ್ಕು ಅನಂತಗುಣಗಳಿಗೆ ಘಾತಿ ಉಂಟುಮಾಡುವ 


೨೮೮ / ಆರಾಧನಾ ಕರ್ಣಾಟಟೀಕಾ 


ಕರ್ಮ, ಅವು ಜ್ಞಾನಾವರಣೀಯ - ಅನಂತಜ್ಞಾನವನ್ನು ಆವರಿಸುವುದು, ದರ್ಶನಾವರಣೀಯ 
- ಅನಂತದರ್ಶನವನ್ನು ಆವರಿಸುವುದು, ಅಂತರಾಯ-ಅನಂತವೀರ್ಯವನ್ನು ಆವರಿಸುವುದು, 
ಮೋಹನೀಯ - ಜೀವವನ್ನು ಮೋಹಗೊಳಿಸಿ ಅನಂತಸುಖವನ್ನು ಮರೆಸುವುದು. 
ಘಾತಿಕರ್ಮಗಳು ಜೀವವನ್ನು ಸಂಸಾರದಲ್ಲಿ ಸಿಲುಕಿಸುತ್ತವೆ. 

ಘೋರತಪ : ಭಯಾನಕ ಸ್ಥಳದಲ್ಲಿ ರೋಗಾದಿಗಳುಂಟಾದರೂ ತಪಸ್ಸು ಮಾಡುವುದು. 
ಚತುರ್ನಿಕಾಯಾಮರ - ಭವನಪತಿ, ವ್ಯಂತರಿಕ, ಜ್ಯೋತಿಷ್ಯ ಮತ್ತು ವಿಮಾನವಾಸಿಗಳೆಂಬ 
ನಾಲ್ಕು ಬಗೆಯ ದೇವತೆಗಳು. 

ಚತುರ್ದಶಪೂರ್ವಗಳು ೪೯- ದ್ವಾದಶಾಂಗಗಳಲ್ಲಿ ೧೨ನೆಯ ದೃಷ್ಟಿವಾದಾಂಗಕ್ಕೆ 
ಮೂಲವಾಗಿದ್ದು ಈಗ ಕಾಣೆಯಾಗಿರುವ ೧೪ ಪೂರ್ವಗಳು : ಉತ್ಪಾದ ಪೂರ್ವ, ಆಗ್ರಾಯಣೀ 
ಪೂರ್ವ, ವೀರ್ಯಾನುವಾದ ಪೂರ್ವ, ಆಸ್ತಿನಾಸ್ತಿ ಪ್ರವಾದ ಪೂರ್ವ, ಜ್ಞಾನ ಪ್ರವಾದ ಪೂರ್ವ, 
ಸತ್ಯ ಪ್ರವಾದ ಪೂರ್ವ, ಆತ್ಮಪ್ರವಾದ ಪೂರ್ವ, ಕರ್ಮ ಪ್ರವಾದ ಪೂರ್ವ, ಪ್ರತ್ಕಾಖ್ಕಾನುವಾದ 
ಪೂರ್ವ, ವಿದ್ಕ್ಯಾನುವಾದ ಪೂರ್ವ, ಕಲ್ಮಾಣವಾದ ಪೂರ್ವ, ಪ್ರಾಣವಾದ ಪೂರ್ವ, ಕ್ರಿಯಾ 
ವಿಶಾಲ ಪೂರ್ವ, ತ್ರಿಲೋಕ ಬಿಂದುಸಾರ ಪೂರ್ವ. 

ಚಾರಣರಿಸಿಯರ್‌ - ಆಕಾಶದಲ್ಲಿ ಸಂಚರಿಸುವ ಮುನಿ. 

ಜವೋ(ಲ್ಹ್ಲೋ)ಷಧಿಖದ್ದಿ - ಹತ್ತು ತಪಸ್ಸಿದ್ದಿಗಳನ್ನು ಪಡೆದವರಿಗೆ ಉಂಟಾಗುವ ಮಹಿಮೆ, 
ಔಷಧಿಗಳಲ್ಲಿ ಒಂದು. ಸಾಧುವಿನ ಬೆವರಿನ ಸ್ಪರ್ಶದಿಂದ ರೋಗಹರವಾಗುವುದು. 
ಜಿನಕಲ್ಪ -ಏಕವಿಹಾರಿಯಾದ ಜೈನ ಸಾಧು ಸಂಪ್ರದಾಯ. 

ದೀಪ್ತ ತಪ : ಅನೇಕ ಉಪವಾಸಗಳ ಅನಂತರವೂ ಶರೀರದ ಕಾಂತಿ ಕುಂದದಿರುವುದು. 
ಮುಖದಲ್ಲಿ ದುರ್ಗಂಧ ಬರದಿರುವುದು. 

ದ್ವಾದಶವಿಧತಪ - ಕರ್ಮನಿರ್ಜರೆಗೆ ಸಾಧನವಾದ ತಪಸ್ಸುಗಳು ೧೨. ಅವು ಎರಡು ವಿಧ. 
ಬಾಹ್ಕ, ಅಭ್ಯಂತರ 

ಬಾಹ್ಯ ತಪಗಳು : ಅನಶನ (ಆಹಾರವಿಲ್ಲದೆ ತಪಸ್ಸು ಮಾಡುವುದು), ಅವಮೋದರ್ಕ (ಹೊಟ್ಟೆ 
ತುಂಬುವುದಕ್ಕಿಂತ ಕಡಿಮೆ ತೆಗೆದುಕೊಳ್ಳುವುದು ), ವೃತ್ತಿ ಸಂಖ್ಯಾನ (ನಿರ್ದಿಷ್ಟ ರೀತಿಯಲ್ಲಿ 
ಮಾತ್ರ ಭಿಕ್ಷ ಮಾಡುವುದಾಗಿ ಮಿತಿ ಹಾಕಿಕೊಳ್ಳುವುದು), ರಸತ್ಕಾಗ (ಹಾಲು, ಮೊಸರು 
ಮೊದಲಾದ ತನಗೆ ಪ್ರಿಯವಾದುದನ್ನು ಬಿಡುವುದು), ಕಾಯಕ್ಷೇಶ (ಗಾಳಿ, ಮಳೆ, ಬಿಸಿಲುಗಳಲ್ಲಿ 
ದೇಹವನ್ನು ದಂಡಿಸಿ ತಪಸ್ಸು ಮಾಡುವುದು, ವಿವಿಕ್ತ ಶಯನಾಸನ (ಏಕಾಂತವಾಗಿ ಕೂಡುವುದು, 
ಮಲಗುವುದು ಈ ಬಗೆಯ ತಪಸ್ಸು.) | 

ಆಭ್ಯಂತರ ತಪಸ್ಸು ೬ : ಪ್ರಾಯಶ್ಚಿತ್ತ (ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಶಿಕ್ಷೆಯನ್ನು 
ಅನುಭವಿಸುವುದು, ವಿನಯ (ಜ್ಞಾನದರ್ಶನಚಾರಿತ್ರಗಳಲ್ಲಿ ಹಿರಿಯರಿಗೆ ವಿನಯವಾಗಿರುವುದು, 
ವೈಯಾವೃತ್ಯ - ವೃದ್ದರೂ ಅಶಕ್ತರೂ ರೋಗಿಷ್ಠರೂ ಆದ ಯತಿಗಳ ಸೇವೆ ಮಾಡುವುದು, 


ಅನುಬಂಧ / ೨೮೯ 


ಸ್ವಾಧ್ಮಾಯ (ಆಗಮ ಗ್ರಂಥಗಳನ್ನು ಅಭ್ಯಾಸ ಮಾಡುವುದು), ವೃತ್ಸರ್ಗ (ಶರೀರದ ಮೇಲಣ 
ಆಸೆಯನ್ನು ಬಿಟ್ಟು ಸಮಚಿತ್ತದಿಂದಿರುವುದು), ಧ್ಯಾನ 

ದ್ವಾದಶಾಂಗಗಳು : ಆಚಾರಾಂಗ- ಯತಿಯ ನಡುವಳಿಕೆಯನ್ನು ತಿಳಿಸುತ್ತದೆ. ಸೂತ್ರಕೃತಾಂಗ 
ಜ್ಞಾನ - ವಿನಯ, ಧಾರ್ಮಿಕಕ್ರಿಯೆ ಮೊದಲಾದುವನ್ನು ತಿಳಿಸುತ್ತದೆ. ಸ್ನಾನಾಂಗ -ಜೀವಪುದ್ದಲ 
ಮೊದಲಾದ ದ್ರವ್ಯಗಳ ಸ್ಥಾನವನ್ನು ತಿಳಿಸುತ್ತದೆ. ಸಮವಾಯಾಂಗ -ದ್ರವ್ಯ ಕಾಲ ಕ್ಷೇತ್ರ 
ಭಾವಗಳ ದೃಷ್ಟಿ ಭೇದಗಳಿಂದ ತೋರುವ ಸಾಮ್ಯವನ್ನು ತಿಳಿಸುತ್ತದೆ. ವ್ಕಾಖ್ಕಾನಪ್ರಜ್ಞಪ್ತಿ- 
ಗಣಧರರ ಪ್ರಶ್ನೆಗಳಿಗೆ ತೀರ್ಥಂಕರರ ಉತ್ತರಗಳನ್ನು ತಿಳಿಸುತ್ತದೆ. ಜ್ಞಾತೃಧರ್ಮಕಥಾಂಗ - 
ಧಾರ್ಮಿಕ ಕಥೆ, ಗಣಧರ ತೀರ್ಥಂಕರರ ಸಂವಾದವಿದೆ. ಉಪಾಸಕಾಧ್ಕಾಯಾಂಗ - 
ಶ್ರಾವಕಾಚಾರಗಳನ್ನು ತಿಳಿಸುತ್ತದೆ. ಅಂತಕೃದ್ದಶಾಂಗ - ಪ್ರತಿ ತೀರ್ಥಂಕರರ ಕಾಲದಲ್ಲಿಯೂ 
ಉಪಸರ್ಗವನ್ನು ಸಹಿಸಿ ತಪಸ್ಸು ಮಾಡಿದ ಹತ್ತು ಹತ್ತು ಮುನಿಗಳ ಚರಿತ್ರೆಯಿದೆ. 
ಅನುತ್ತರೋಪಪಾದಕ ದಶಾಂಗ -ಪ್ರತಿ ತೀರ್ಥಂಕರರ ಕಾಲದಲ್ಲಿಯೂ ತಪಸ್ಸಿನಿಂದ ಐದು 
ಅನುತ್ತರಗಳಲ್ಲಿ ಹುಟ್ಟಿದ ಹತ್ತು `ಹತ್ತು ಮುನಿಗಳ ಚರಿತ್ರೆಯಿದೆ. ಪ್ರಶ್ನ ವ್ಯಾಕರಣಾಂಗ - 
ಪ್ರಾಣಿಗಳ ಸುಖದುಃಖದ ಪ್ರಶ್ನೆಗಳಿಗೆ ಉತ್ತರವಿದೆ. ವಿಪಾಕಸೂತ್ರಾಂಗ -ಕರ್ಮಗಳ ಪರಿಪಾಕ 
ಸ್ವರೂಪವನ್ನು ತಿಳಿಸುತ್ತದೆ. ದೃಷ್ಟಿ ಪ್ರವಾದಾಂಗ - ಬೇರೆ ಬೇರೆ ದರ್ಶನಗಳನ್ನು ವಿವರಿಸಿ 
ಸಮ್ಮಗ್‌ದರ್ಶನವನ್ನು ತಿಳಿಸುತ್ತದೆ. ಇಲ್ಲಿ ಚತುರ್ದಶ ಪೂರ್ವಗಳೂ ಸೇರಿವೆ. 

ನಂದೀಶ್ವರ - ನಂದೀಶ್ವರದಲ್ಲಿ ಸೌಧರ್ಮಾದಿ ಇಂದ್ರರ ಸಾನ್ನಿಧ್ಯದಲ್ಲಿ ಮಾಡುವ ಪೂಜೆ. 
ಇದನ್ನು ಕಾರ್ತಿಕ, ಫಾಲ್ಗುಣ, ಆಷಾಢಗಳ ಅಂತ್ಮವಾರಗಳಲ್ಲಿ ಮಾಡುವುದು. 

ಧರ್ಮಧ್ಮಾನ : ಧರ್ಮಸ್ವರೂಪವನ್ನು ಯಾವಾಗಲೂ ಚಿಂತಿಸುತ್ತಿರುವುದು. 
ನವಪದಾರ್ಥಗಳು - ಜೀವ, ಅಜೀವ, ಪುಣ್ಮ, ಪಾಪ, ಆಸ್ರವ, ಸಂವರ, ನಿರ್ಜರ, ಬಂಧ, 
ಮೋಕ್ಷ. 

ನಿಶ್ಯಲ್ಕಗಳು - ಮಾಯಾ(ಕಪಟ), ಮಿಡ್ಕಾ (ಶ್ರದ್ಧೆ ಯ ಅಬಾವ) ನಿದಾನ 
(ಭೋಗಾಕಾಂಕ್ಸೆ)ಗಳೆಂಬ ಶಲ್ಕಗಳಿಲ್ಲದಿರುವುದು. 

ಪಂಚಮಹಾಪಾತಕ : ಬಾಲವಧೆ, ಸ್ತ್ರೀ ವಧೆ, ಗೋವಧೆ, ಬಷಿವಧೆ, ಬ್ರಾಹ್ಮಣವಧೆ. 
ಪೆಂಚಾಸ್ತಿಕಾಯಗಳು : ಕಾಲವನ್ನುಳಿದು ಜೀವ, ಪುದ್ದಲ, ಧರ್ಮ, ಅಧರ್ಮ, ಆಕಾಶಗಳು. 
ಪಂಥಾತಿಚಾರನಿಯಮ : ಚರಿಗೆಯಿಂದ ಹಿಂದಿರುಗಿ ದಾರಿಯಲ್ಲಾಗಿದ್ದ ಅತಿಚಾರಗಳ ಶುದ್ದಿಗೆ 
ಮಾಡಬೇಕಾದ ನಿಯಮ. 

ಪಡಿಕಮಣ: ಪ್ರಕೀರ್ಣಕಗಳಲ್ಲಿ ನಾಲ್ಕನೆಯದು. ಹಿಂದೆ ಮಾಡಿದ ದೋಷಗಳಿಗೆ ಪಶ್ಚಾತ್ತಾಪ 
ಪಡುವುದು. ಇದು ಏಳು ಬಗೆ : ದೈವಸಿಕ (ಹಗಲು ಮಾಡಿದ ದೋಷು ರಾತ್ರಿಕ (ರಾತ್ರಿ 
ಮಾಡಿ ದೋಹು, ಏರ್ಯಾಪಧಿಕ (ಚರಿಗೆಗೆ ಹೋಗುವಾಗ ನಡೆದ ದೋಷ), ಪಾಕ್ಷಿಕ ದೋಷ 
(ಹದಿನೈದು ದಿವಸಗಳಲ್ಲಿ ನಡೆದ ದೋಷ) ಚಾತುರ್ಮಾಸಿಕ ದೋಷ (ನಾಲ್ಕು ತಿಂಗಳಲ್ಲಿ 
ನಡೆದ ದೋಷಿ ಸಾಂವತ್ಸರಿಕ (ವರ್ಷಪೂರ್ತಿ ನಡೆದ ದೋಷು, ಉತ್ತಮಾರ್ಥ (ಸಮಾಧಿಮರಣ 
ಸಮಯದಿಂದ ಜೀವನ ಪರ್ಯಂತರ ನಡೆದ ದೋಷ) 


೨೯೦ / ಆರಾಧನಾ ಕರ್ಣಾಟಟೀಕಾ 


ಪದಿನೆಂಟು ದೋಷಂಗಳು ; ಅರ್ಹಂತನಿಗೆ ಇವು ಇರುವುದಿಲ್ಲ. ಹಸಿವ್ರ, ಬಾಯಾರಿಕೆ, ಭಯ,. 
ದ್ವೇಷ ರಾಗ, ಚಿಂತೆ, ಮೋಹ, ಜರೆ, ರೋಗ, ಮರಣ, ಬೆವರು, ಖೇದ, ಮದ, ರತಿ, 
ಆಶ್ಚರ್ಯ, ಜನನ, ನಿದ್ರಾ, ವಿಷಾದ. 
ಪರೀಷಹಂಗಳು - ಪರೀಸಹಗಳು ನೋಡಿ 
ಪೃಥಕ್ತೃವಿತಚರ್ಕವಿಚಾರ : ಮೊದಲ ಶುಕ್ಲ ಧ್ಯಾನದಲ್ಲಿ ಆನೆಯ ಗುಣಸ್ಮಾನದಿಂದ ೧೨ನೆಯ 
ಗುಣಸ್ಥಾನದ ಕೆಲವು ಭಾಗದವರೆಗೆ ನಡೆಯುವಂಥದು. 
ಪ್ರಾಯೋಪಗಮ : ಚೈನಯತಿಗಳು ತಮ್ಮ ರೋಗಕ್ಕೆ ತಾವೂ ಚಿಕಿತ್ಸೆ ಮಾಡಿಕೊಳ್ಳದೆ 
ಬೇರೆಯವರಿಂದಲೂ ಮಾಡಿಸದೆ, ಧ್ಕಾನದಲ್ಲಿ ಲೀನರಾಗಿ ಅಚಲರಾಗಿ ಪ್ರಾಣತ್ಕಾಗ 
ಮಾಡುವುದು. 
ಬಾಹ್ಯಾಭ್ಯಂತರ ಪರಿಗ್ರಹ : ದ್ವಾದಶ ವಿಧ ತಪಗಳನ್ನು ಸ್ವೀಕರಿಸುವುದು, ಭವ್ಯ ಚೈತನ್ಮ 
ಜೀವವು ಸಮ್ಮಗ್ಗರ್ಶನಾದಿ ಭಾವರೂಪದಲ್ಲಿ ಪರಿಣತಿ ಹೊಂದಿ ಮೋಕ್ಬ್ಟಗಾಮಿಯಾಗುವುದು. 
ಭುಕ್ತಪ್ರತ್ಕಾಖ್ಯಾನವಿಧಿ :ಕ್ರಮಪೂರ್ವಕವಾಗಿ ಆಹಾರ ಪಾನೀಯಗಳನ್ನು ತ್ಕಾಗಮಾಡುವುದು. 
ಮಹಾತಪ ; ಸಿಂಹನಿಷ್ಕ್ರೀಡಿತಾದಿ ಮಹಾತಪಗಳನ್ನು ಮಾಡುವುದು. 
ಮಹಾವ್ರತ ; ಸಾಧುವು ಪಾಲಿಸಲು ಯೋಗ್ಯವಾದ ಅಹಿಂಸೆ, ಸತ್ಯ, ಆಸ್ಕೇಯ, ಬ್ರಹ್ಮಚರ್ಯ, 
ಅಪರಿಗ್ರಹಗಳೆಂಬ ಐದು ವ್ರತಗಳು. 
ಮಿಥ್ಯಾತ್ವ : ಅತತ್ವಶ್ರದ್ಧಾನದ ಉದಯದಿಂದ ಜೀವನು ಆಪ್ತರು ಮತ್ತು ತೀರ್ಥಂಕರರು 
ಹೇಳಿದ ವೋಕ್ಷಮಾರ್ಗದಿಂದ ಪರಾಜ್ಮುಖನಾಗಿ 'ಸಮ್ಮಕ್ಕ _ರಹಿತನಾಗಿ 
ಮಿಥ್ಕಾದೃಷ್ಟಿಯಾಗುತ್ತಾನೆ. 
ಮುಂಡಕೇವಲಿ :ಮುಂಡನಾ ಅಥವಾ ವಶಪಡಿಸಿಕೊಳ್ಳುವ ಕೇವಲಿ. ಇವು ಹತ್ತು ಬಗೆ, ಐದು 
ವಿಧವಾದ ಸ್ಪರ್ಶನ. ವಚನ ಮುಂಡ (ಮಾತನಾಡದಿರುವುದು), ಹಸ್ತಿ ಮುಂಡ (ಕುಚೇಷ್ಟೆಗಾಗಿ 
ಕೈಯಾಡಿಸದಿರುವುದು) ಪಾದಮುಂಡ (ಪಾದಗಳನ್ನು ಆಸನದಲ್ಲಿ ಸೇರಿಸದಿರುವುದು), ಮನಮುಂಡ 
(ಕೆಟ್ಟದ್ದನ್ನು ಯೋಚಿಸದಿರುವುದು) ಶರೀರ ಮುಂಡ (ಶರೀರವನ್ನು 
ಹತೋಟಿಯಲ್ಲಿ ಟ್ಟುಕೊಳ್ಳುವುದು) ಪ್ರಯೋಜನವಿಲ್ಲದೆ ಕೆಲಸದಲ್ಲಿ ಯಾವುದರಿಂದ 
ಹಿಂಸೆಯಾಗುತ್ತದೆಯೋ ಅದನ್ನು ಬಳಸಬಾರದು. 

ಮೂಜು ಮೂಢಗಳು : ದೇವತಾ ಮೂಢ (ಮಿಥ್ಕಾ ದೇವತೆಗಳ ಅರ್ಚನೆ), 
ಲೋಕಮೂಢ (ಮಿಥ್ಮಾ ಕ್ಷೇತ್ರಗಳಲ್ಲಿ ನಂಬಿಕೆ), ಪಾಷಂಡಿಮೂಢ (ಮಿಥ್ಕಾ ಗುರುಗಳನ್ನು 
ನಂಬುವುದು). 
ರತ್ನತ್ರಯ: ಮೋಕ್ಷ ಸಾಧನಗಳಾದ ಸಮ್ಮಗ್‌ದರ್ಶನ, ಸಮ್ಮಗ್‌ ಜ್ಞಾನ ಸಮ್ಮಗ್‌ ಚಾರಿತ್ರಗಳು. 
ವಿಪ್ಟೋ (ಟ್ಟೋ)ಷಧಿಖದ್ದಿ : ತಪಸ್ಸಿದ್ದಿ ಪಡೆದವರಿಗೆ ಉಂಟಾಗುವ ಮಹಿಮೆಗಳಲ್ಲಿ ಒಂದು. 
ಔಷಧಿಗಳಲ್ಲಿ ಒಂದು. ಯತಿಯ ಸ್ಪರ್ಶ ಮಲಮೂತ್ರದಿಂದ ರೋಗಹರವಾಗುವುದು. 
ವಿಭಂಗ ಜ್ಞಾನ - ಮಿಥ್ಕಾತ್ಚಯುಕ್ತ ಅವಧಿಜ್ಞಾನಕ್ಕೆ ವಿಭಂಗಜ್ಞಾನವೆಂದು ಹೆಸರು. 


ಗೆ 


ಅನುಬಂಧ / ೨೯೧ 


ಆತ್ಮನಿಗೆ ಅಹಿತವನ್ನುಂಟುಮಾಡುವ ಪದಾರ್ಥಗಳನ್ನು ತಿಳಿಯಬಲ್ಲುದಲ್ಲದೆ ಹಿತಕರ 
ಪದಾರ್ಥಗಳ ಸ್ವರೂಪವನ್ನು ಅರಿಯದು. 
ವೀಚಿಮರಣ : ಅಲೆಯು ಎದ್ದು ಬಿದ್ದು ನಾಶವಾಗುವಂತೆ ಸಂತತವಾದ ಮರಣವನ್ನು 
ಹೊಂದುವಿಕೆ. ಮನುಷ್ಕರ ಆಯುಸ್ಸು, ತೇಜಸ್ಸುಗಳು ನಿರಂತರವಾಗಿ ಕುಂದುತ್ತಿರುವುದು. 
ವ್ಯಂತಠ ದೇವ : ಬೇರೆ ಬೇರೆ ದೇಶಗಳಲ್ಲಿ ಯಾರು ಇರುವರೋ ಆ ದೇವತೆಗಳು. ಇವರು 
ಎಂಟು ಬಗೆ: ಕಿನ್ನರ, ಕಿಂಪುರುಷ, ಮಹೋರಗ, ಗಂಧರ್ವ, ಯಕ್ಷ, ರಾಕ್ಷಸ, ಭೂತ, ಪಿಶಾಚ. 
ಶಂಕಾದ್ಯಷ್ಟಮಲಂಗಳು :ಶಂಕ, ಆಕಾಂಕ್ಷಾ, ವಿಚಿಕಿತ್ಸಾ, ಅನ್ಮದೃಷ್ಟಿ, ಪ್ರಶಂಸಾ, ಸಂಸ್ತವಾ, 
ಸಮ್ಮಗ್‌ದೃಷ್ಟಿ, ಅತಿಚಾರಗಳು. 
ಶುಕ್ಲಧ್ಯಾನ : ಶುಚಿತ್ವ ಸಮೇತವಾದದ್ದು ಶುಕ್ಲಧ್ಕಾನ, ಧರ್ಮಧ್ಯಾನವನ್ನು ಮುಗಿಸಿ ಮುಕ್ತಿ 
ಹೊಂದುವುದನ್ನು ಕುರಿತು ಚಿಂತಿಸುವುದು. ಶುಕ್ಲಧ್ಕಾನವ ಸಾಕ್ಷಾತ್ತಾಗಿ ಮುಕ್ತಿಗೆ ಸಾಧನವಾಗುತ್ತದೆ. 
ಷಡ್ಹ್ರವ್ಯಗಳು : ಜೀವ, ಪುದ್ದಲ, ಧರ್ಮ, ಅಧರ್ಮ, ಆಕಾಶ, ಕಾಲ. 
ಸಪ್ತವ್ಯಸನ: ದ್ಯೂತಕ್ರೀಡೆ, ವೇಶ್ಮಾ ಸೇವನೆ, ಪರಸ್ತೀಗಮನ, ಚೌರ್ಯಕರ್ಮ, ಮಾಂಸ 
ಭಕ್ಷಣ, ಮದ್ಮಪಾನ, ಬೇಟೆಯಾಡುವುದು, 
ಸಮಾಧಿಮರಣ: ಅನ್ನ ಕಷಾಯ ಮುಂತಾದವುಗಳನ್ನು ತ್ಯಾಗಮಾಡಿ ರತ್ನತ್ರಯಗಳಲ್ಲಿ ಸ್ಥಿರನಾಗಿ 
ಪ್ರಾಣತ್ಕಾಗ ಮಾಡುವ ಕ್ರಮ. 
ಸಮ್ಯಕ್ತ್ವ : ಜೈನಮತದ ಸಮ್ಮಗ್‌ದರ್ಶನಾದಿ ತತ್ತೃಗಳ ಸತ್ಮತ್ವದಲ್ಲಿ ಸಂಪೂರ್ಣವಾದ 
ನಂಬಿಕೆಯಿರುವುದು ಮಿಧ್ಕಾತ್ವಕ್ಕೆ ವಿರುದ್ಧವಾದದ್ದು. 
ಸರ್ವಾರ್ಥ ಸಿದ್ದಿ : ಅನುತ್ತರವಿಮಾನಗಳಲ್ಲಿ ಎಲ್ಲಕ್ಕೂ ಮೇಲಿರುವುದು ಮತ್ತು 
ಅತ್ಯುತ್ತಮವಾದದ್ದು. 
ಸರ್ವೋಷಧಿಯದ್ದಿ : ಹತ್ತು ತಪಸ್ಸಿದ್ದಿಗಳನ್ನು ಪಡೆದವರಿಗೆ ಒದಗುವ ಮಹಿಮೆ. ಸಾಧುವಿನ 
ಅಂಗಸ್ಪರ್ಶ, ಉಸಿರು, ಮಲಮೂತ್ರಗಳೆಲ್ಲಾ ರೋಗನಾಶಕವಾಗಿರುವುದು. 
ಸಿಂಹನಿಷ್ಕ್ರೀಡಿತ - ೮೦ ದಿನದಲ್ಲಿ ೬೦ ಉಪವಾಸ ಮತ್ತು ೨೦ ಪಾರಣೆಗಳನ್ನು ಮಾಡುವ 
ವ್ರತ. 
ಸಿದ್ದಗುಣ: ಮುಕ್ತಜೀವರಿಗಿರುವ ಎಂಟು ಗುಣಗಳು: ಸಮ್ಮಕ್ಕ, ಅನಂತದರ್ಶನ, ಅನಂತ 
ಜ್ಞಾನ, ಅನಂತವೀರ್ಯ, ಸೂಕ್ಕತ್ವ, ಅವಗಾಹಿತ್ಟ, ಅವ್ಕಾಬಾಧತ್ವ ಮತ್ತು 
ಅಗುರುಲಘುತ್ವಗಳು. 
ಸಿದ್ಧ ಸ್ವರೂಪ: ಆತ್ಮವು ೮ ಕರ್ಮಗಳನ್ನು ನಾಶಪಡಿಸಿ ಆ ಗುಣಗಳನ್ನು ಪ್ರಕಟಪಡಿಸುವುದು. 
ದೇಹರಹಿತವಾಗಿ ಪ್ರರುಷಾಕಾರವು ಲೋಕಶಿಖರದ ಮೇಲೆ ವಿರಾಜಮಾನನಾಗಿರುವುದು. ನಿತ್ಮ 
ಜ್ಞಾನಾನಂದದಲ್ಲಿ ಮಗ್ನವಾಗಿ ಸಾಧ್ಯವಿದ್ದುದನ್ನು ಸಾಧಿಸುವುದು. ಪೂರ್ಣ ಕೃತಕೃತ್ಮವಾಗಿ 
ಅವಿನಾಶಿಯಾಗಿ ಸ್ವಭಾವದಲ್ಲಿ ಸದಾ ತಲ್ಲೀನವಾದುದು. 


೨೯೨ / ಆರಾಧನಾ ಕರ್ಣಾಟಟೀಕಾ 


ಸ್ಪರ್ಶೌಷಧಿ : ಅಮರ್ಶೌಷಧಿ, ಯತಿಯ ಸ್ಪರ್ಶದಿಂದ ರೋಗ ಪರಿಹಾರವಾಗುವಂಥದು. 
ಸಾಮಾನಿಕದೇವ : ಇಂದ್ರನಿಗಿರುವ ಆಜ್ಞೆ ಐಶ್ವರ್ಯ ಶಕ್ತಿಗಳಿಲ್ಲದೆ, ಆಯುಸ್ಸು, ವೀರ್ಕ, 
ಪರಿವಾರ, ಬೋಗೋಪಭೋಗ್‌ಾದಿ ಶಕ್ತಿಗಳಿಂದ ಇರುವಂಥವನು.ಗುರು, ತಂದೆ 
ಉಪಾಧ್ಮಾಯರಂತೆ ಪೂಜ್ಮರಾದ ದೇವರುಗಳು ಸಾಮಾನಿಕ ದೇವರು. 

ಸ್ಹವಿರ ಕಲ್ಪ : ಏಕಾಂಗವಿಹಾರಿಯಾಗಲಾರದೆ ಖಷಿ ಸಂಘದಲ್ಲಿದ್ದು, ಸಂಘದ ಅಥವಾ 
ಪರಂಪರಾಗತ ರೀತಿಯನ್ನು ತಿಳಿಸುವ ಸಾಧು. 





ಹನ್ನಡ ಪುಸ್ತಕ ಪ್ರಾಥಿಕಾರ ಕನ್ನಡ ಪುಸ್ತಕೊಂದ್ಯಮದ 
ಅಭವೃಲ್ದಿರಾಗಿ ಸ್ಥಾಪಿಸಿರುವ ಸಂಸ್ಥೆಯಾಗಿದೆ. ವಿಶೇಷವಾಗಿ 
ಜನಪ್ರಿಯ ಪ್ರಕಾರಕ್ತೆ ಸೇರಿದ ಪುಸ್ತಕಗಚನ್ನು ಪ್ರಕಣಸಿ, 
ಜನಸಾಮಾನ್ಯರಿಗೆ ಸುಲಭ ದರದಲ್ಲ ತಲುಪಿಸಖೇಕೆನ್ಬುವುದು 
ಪ್ರಾಧಿಕಾರದ ಆಶಯವಾಗಿದೆ. ಸೃಜನಶೀಲ ಹಾಹಿತ್ಯಪ್ರಕಾರಕ್ಟೆ 
ಸೇಲಿದ ಹೃಡಿಗಚನ್ನು ಪ್ರಕಣಸಿರುವುದು ಹೆಜ್ಚಿಲ್ಲವಾದರೂ, 
ಪ್ರತಣಸಿರುವಷ್ಟು ಮೌಅಹವಾದದ್ದಾಗಿದೆ. ಉಜದಂತೆ ವಿಮರ್ಶೆ, 
ಜ€ವನಹರಿತ್ರೆ, ಶಾಸ್ತ್ರವಿಷಯ ಹುರಿತಾದ ಕರ್ರಂಥಗಜು, : 
ಸಮಾಣಶಾಸ್ತ್ರಕ್ಟೆ ಸಂಬಂಧಿಸಿದ ಹೃತಿಗಚನ್ನು ಹೊರತರಲಾಗಿದೆ. 
ಹಚಗನ್ಫಡ ಹಾಹಿತ್ಯಕ್ಟೆ ಸಂಬಂಧಿಸಿದಂತೆ ಹೇಳುವುದಾದರೆ 
ಹುಮಾರವ್ಯಾಸ ಭಾರತವನ್ನು ಹೊರತುಪಡಿಸಿದರೆ ಇತರೆ 
ಯಾವುದೇ ಪ್ರಾಚೀನ ಹಾಹಿತ್ಯಕೃತಗಚನ್ನು ಹೊರತರುವಲ್ಲ 
ಪ್ರಾಠಿಕಾರವಾಗಣೀೇ, ಅಕಾಡೆಮಿಗಜಾಗಣೀ ಈವರೆಗೆ ಪ್ರಯತ್ನ 
ಮಾಡಿದ೦ತಿಲ್ಲ. ಈನ್ಸ್ನಡ ಸಾಹಿತ್ಯದ ಪ್ರಾಜೀನಗದ್ರಂಥಗಜಸನ್ನು 
ಈವರೆಗೂ ಹೆಜ್ಜು ಪ್ರಹಣಸಿರುವುದು ರಾಜ್ಯದ 
ವಿಶ್ವವಿದ್ಯಾಲಯಗಟೇ ಎನ್ನಬಹುದು. 

ತನ್ನಡಿಗಲಿಗೆ ಪ್ರಾಚೀನ ಕನ್ನಡ ಗದ್ಯಕ್ಳೃತಿಗಚು ಸುಲಭ 
ದರದಲ್ಲ, ಪರಿಶುದ್ಧ ರೂಪದ್ಲ ದೊರೆಯಬೇಕೆಂಐ 
ಆಶಯದಿಂದ ಹಚಗನ್ನಡ, ನಡುಗನ್ನಡದ ಹತ್ತು ಪೃತಗಚನ್ನು 
ಪ್ರಕಣಸಲು ಉದ್ದೇಶಿಸಲಾಲುತು. ನಾಡಿನ ಹಿಲಿಯ 
ವಿದ್ವಾಂಸರಾದ ಡಾ. ಎಂಎಂ. ಕಲಬುರ್ಗಿ ಅವರು ಈ 
ಮಾಲೆಯ ಹ೦ಪಾದಸತಾರ್ಯದ ನೇತೃತ್ವ ವಹಿಸಲು 
ಒಪ್ಪಿಕೂೊ೦ಡು, ಸಹಾಲದಲಣ್ಲ ಜವಾಬ್ದಾಲಿಯನ್ನು ಅಜಹ್ಚುಕಟ್ಟಾಗಿ 
ನಿರ್ವಹಿಸಿದ್ದಾರೆ. 


ಡಾ. ಸಿದ್ದಆಂಗಯ್ಯ 


ಅಧ್ಯಕ್ಷರು 





